ಚನ್ನ 


ಪಟ್ಟಣ ತಾಲೂಕು : ಇತಿಹಾಸ ಮತ್ತು 
ಪುರಾತತ್ನ 


(ಕನ್ನಡ ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ್ವ ಅಧ್ಯಯನ ವಿಭಾಗಕ್ಕೆ 
ಸಲ್ಲಿಸಿದ ಪಿಎಚ್‌.ಡಿ ಮಹಾಪ್ರಬಂಧ) 


ಸಂಶೋಧಕರು 
ರಾಮಕೃಷ್ಣಯ ಡಿ.ಸಿ. 
ಣ್‌ 


ಮಾರ್ಗದರ್ಶಕರು 
ಡಾ. ರಮೇಶ ನಾಯಕ 


Ce[sstws tr] -) 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಸಮಾಜ ವಿಜ್ಞಾನಗಳ ನಿಕಾಯ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವದ್ಯಾರಣ್ಯ HOAಖIE೭೬ 
೨dಂ೦ಂವ೨ಿೀಂ 


ಮಾರ್ಗದರ್ಶಕರ ದೃಢೀಕರಣ ಪತ್ರ 


ರಾಮಕೃಷ್ಣಯ್ಯ ಡಿ.ಸಿ. ಇವರು “ಚನ್ನಪಟ್ಟಣ ತಾಲೂಕು : ಇತಿಹಾಸ ಮತ್ತು ಪುರಾತತ್ವ” 
ಎಂಬ ಮಹಾಪ್ರಬಂಧವನ್ನು ನನ್ನ ಮಾರ್ಗದರ್ಶನದಲ್ಲಿ ಸಿದ್ದಪಡಿಸಿ ಕನ್ನಡ ವಿಶ್ವವಿದ್ಯಾಲಯದ 
ಸಮಾಜ ವಿಜ್ಞಾನಗಳ ನಿಕಾಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗಕ್ಕೆ 
ಪಿಎಚ್‌.ಡಿ ಪದವಿಗಾಗಿ ಸಲ್ಲಿಸಿದ್ದಾರೆ. 

ಪ್ರಸ್ತುತ ಮಹಾಪ್ರಬಂಧದ ಯಾವುದೇ ಭಾಗವನ್ನು ಯಾವುದೇ ಪದವಿ ಅಥವಾ ಇತರೆ 
ಉದ್ದೇಶಗಳಿಗೆ ಬಳಸಿಕೊಂಡಿಲ್ಲವೆಂದು ಈ ಮೂಲಕ ದೃಢೀಕರಿಸುತ್ತೇನೆ. 


grt 


ಡಾ. ರಮೇಶ ನಾಯಕ 


ಪ್ರಾಧ್ಯಾಪಕರು 
ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ನ ಅಧ್ಯಯನ ವಿಭಾಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಯಾರಣ್ಯ ೫೮೩ ೨೭೬ 


ದಿನಾಂಕ: 14 - 10- ೩2ಂನಿ1 
ಸ್ಥಳ: ವಿದ್ಯಾರಣ್ಯ 


BE 
Kannada University, Hampi 
Akshara Central Library 
Anti-Plagiarism Cell 
Certificate of Plagiarism Check Report 


Channapattana Taluk : Ithihasa Mattu Puratatva 


History and Archaeology of Channapattana Taluk 
By 
Ramakrishnaiah D C 


Reg.No. 160108020138 dated: 18.11.2016 


Research Guide 
Dr. Ramesha Nayaka 


Department of Ancient History and Archaeology 
Kannada University, Hampi — 583 276 


Urkund Analysis Result 


Analyzed document : KUH-PhD-DAHA-Ramakrishnaiah D C.docx (D114176440) 


Submitted : 04-10-2021 09:33:00 

Submitted by : Shankaragouda S G 

Submitter email : shankargoudas.mailbox @gmail.com 

Similarity :6% 

Analysis address . shankargoudas.mailbox.kanuni@analysis.urkund.com 


A”) 
Sh 4 
ankaragouda § G 
Uni ihr A ಪ 
Shoe 
Detection Software 


Kan~>7a University, Hampi 
ranya -5f° 275 


ಸಾರಾಂಶ 


ಚನ್ನಪಟ್ಟಣ ತಾಲೂಕು ಪರಿಸರವು ಪ್ರಾಗಿತಿಹಾಸ ಕಾಲದಿಂದಲೂ ಮಾನವನ ನೆಲೆಯಾಗಿರುವುದನ್ನು ಕಾಣಬಹುದು. ಈ 
ತಾಲೂಕಿನ ಹಲವು ಕಡೆಗಳಲ್ಲಿ ಶಿಲಾಯುಗ ಸಂಸ್ಕೃತಿಯ ಕುರುಹುಗಳು ಕಂಡುಬಂದಿವೆ. ಅವುಗಳ ಹಿನ್ನಲೆಯಿಂದ ಈ ತಾಲೂಕು ಸೂಕ್ಷ್ಮ 
ಶಿಲಾಯುಗದಷ್ಟು ಪ್ರಾಚೀನವಾದುದೆಂದು ತಿಳಿದುಬಂದಿದೆ. ಶಿಲಾಯುಗದ ಮಾನವ ಇಲ್ಲಿ ಜೀವನ ನಡೆಸಿ ತನ್ನ ಕುರುಹುಗಳನ್ನು 
ಬಿಟ್ಟು ಹೋಗಿದ್ದಾನೆ. ಈವರೆಗೂ ಅವುಗಳ ಕುರಿತ ಬೆರಳೆಣಿಕೆಯಷ್ಟು ಸಂಶೋಧನೆಗಳು ನಡೆದಿವೆ. ಅವುಗಳ ಹಿನ್ನೆಲೆಯಲ್ಲಿ 
ಪ್ರಸ್ತುತ ಅಧ್ಯಯನದ ಅವಧಿಯಲ್ಲಿ ಶಿಲಾಯುಗದ ಹೊಸ ನೆಲೆಗಳನ್ನು ಶೋಧಿಸುವ ಪ್ರಯತ್ನ ಮಾಡಲಾಗಿದೆ. ಚಾರಿತ್ರಿಕ 
ಕಾಲಘಟ್ಟದಲ್ಲಿ ಈ ತಾಲೂಕು ವಿವಿಧ ರಾಜಮನೆತನಗಳ ಆಳ್ಳಿಕೆಗೊಳಪಟ್ಟಿದ್ದರಿಂದ ಅವರ ಕಾಲಾವಧಿಗಳಲ್ಲಿ ನಿರ್ಮಾಣಗೊಂಡಿರುವ 
ದೇವಾಲಯಗಳು, ಶಾಸನಗಳು, ಮುರ್ತಿಶಿಲ್ಲಗಳು, ವೀರಗಲ್ಲುಗಳು ಮುಂತಾದ ಪುರಾತತ್ವ ಆಕರಗಳಿವೆ. ಇವು ಈ ಪ್ರದೇಶದ ಭೌಗೋಳಿಕ 
ಸ್ಪರೂಪ, ಚರಿತೆ, ರಾಜಕೀಯ, ಆಡಳಿತ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕೆ, ಸಾಹಿತ್ಯ, ವಾಸ್ತುಶಿಲ್ಪ, ಶಿಲ್ಪಕಲೆ ಹಾಗೂ ಸಂಸ್ಕೃತಿ, 
ಮೊದಲಾದ ಕ್ಷೇತ್ರಗಳ ಕುರಿತು ಅಧ್ಯಯನಕ್ಕೆ ಅರ್ಥಪೂರ್ಣ ದಾಖಲೆಗಳಾಗಿವೆ. ಇವುಗಳ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ತಾಲೂಕನ್ನು 
ಕೇಂದವಾಗಿಟ್ಟಿಕೊಂಡು ಈ ತಾಲೂಕಿನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಕೈಗೊಳ್ಳುವುದು ಪ್ರಸ್ತುತ ಅಧ್ಯಯನದ ಪ್ರಮುಖ 
ಉದ್ದೇಶವಾಗಿತ್ತು. ಪುರಾತತ್ವ ಆಕರಗಳ ಜೊತೆಗೆ ಇಲ್ಲಿ ಪ್ರಚಲಿತದಲ್ಲಿರುವ ಸ್ಥಳನಾಮ, ಸ್ಥಳಪುರಾಣ, ಇತಿಹ್ಯಗಳಂತ ಮೌಖಿಕ ಆಕರಗಳು 
ಹಾಗೂ ಜನಪದರ ಆಚರಣೆಗಳು ಪ್ರಮುಖ ಆಕರಗಳಾಗಿವೆ. ಇಷ್ಟೆಲ್ಲಾ ವಿಫುಲವಾದ ಆಕರಗಳಿದ್ದರೂ ಈ ತಾಲೂಕನ್ನು ಕುರಿತು ಇತಿಹಾಸ 
ಮತ್ತು ಪುರಾತತ್ವ ನೆಲೆಯಲ್ಲಿ ವಿಸ್ತಾರವಾದ ಅಧ್ಯಯನಗಳು ನಡೆದಿರುವುದಿಲ್ಲ. ಹೀಗಾಗಿ ಪ್ರಸ್ತುತ ಅಧ್ಯಯನದ ಮೂಲಕ ಚನ್ನಪಟ್ಟಣ 
ತಾಲೂಕಿನ ಸಮಗ್ರ ಅಧ್ಯಯನ ಮಾಡುವುದು ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿತ್ತು ಭೌಗೋಳಿಕ, ಚಾರಿತ್ರಿೀ ಹಾಗೂ ಸಾಂಸ್ಕೃತಿಕ 
ಅಂಶಗಳನ್ನು ಒಗ್ಗೂಡಿಸಿ ವ್ಯವಸ್ಥಿತವಾಗಿ ಈ ತಾಲೂಕಿನ ಚರಿತ್ರೆಯನ್ನು ನಿರೂಪಿಸುವ ಪ್ರಯತ್ನ ಮಾಡಲಾಗಿದೆ. ಸ್ಥಳೀಯವಾಗಿ 
ಲಭ್ಯವಿರುವ ಪುರಾತತ್ವ ಆಕರಗಳನ್ನು ಸಂಗಹಿಸಿ, ದಾಖಲಿಸಿ, ವಿಶ್ಲೇಷಿಸುವ ಮೂಲಕ "ಚನ್ನಪಟ್ಟಣ ತಾಲೂಕು: ಇತಿಹಾಸ ಮತ್ತು 
ಪುರಾತತ್ನ' ಎಂಬ ಶೀರ್ಷಿಕೆಯಡಿಯಲ್ಲಿ ಚನ್ನಪಟ್ಟಣ ತಾಲೂಕಿನ ಚರಿತ್ರೆ ಕಟ್ಟಿಕೊಡಲಾಗಿದೆ. ಹಲವು ರಾಜಮನೆತನಗಳ ಆಳ್ಳಿಕೆಗೆ 
ಒಳಪಟ್ಟಿರುವ ಚನ್ನಪಟ್ಟಣ ತಾಲೂಕು ಆಡಳಿತಾತ್ಮಕವಾಗಿ ಗುರುತಿಸಿಕೊಂಡಿರುವ ಪ್ರದೇಶವಾಗಿತ್ತು. ಅವರಿಗೆ ಸಂಬಂಧಿಸಿದಂತೆ 
ಸ್ಥಳೀಯವಾಗಿ ಲಭ್ಯವಿರುವ ವವಿಧ ಆಕರಗಳನ್ನು ಸಂಗಹಿಸಿಕೊಂಡು ಪರಿಶೀಲಿಸಿ ವಿಶ್ಲೇಷಿಸಲಾಗಿದೆ. ಸಾಮಾಜಿಕ ವ್ಯವಸ್ಥೆಯ 
ಭಿನ್ನತೆಗಳನ್ನು ಧಾರ್ಮಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಆದಾಯಗಳ ಮೂಲವನ್ನು ಕೂಲಂಕುಶವಾಗಿ ಚರ್ಚಿಸುವ 
ಉದ್ದೇಶದಿಂದಾಗಿ ಪ್ರಾಚೀನ ಕಾಲದಿಂದಲೂ ಮುಂದುವರಿದುಕೊಂಡು ಬಂದಿರುವ ಜಾನಪದ ಆಚರಣೆಗಳು, ಐತಿಹ್ಯಗಳು, 
ಜಾತ್ರೆಗಳು, ಹಬ್ಬಗಳು, ನಂಬಿಕೆ-ಸಂಪ್ರದಾಯಗಳ ವೈಶಿಷ್ಟತೆಯನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಲಾಗಿದೆ. ಹೀಗೆ 
ಲಭ್ಯವಿರುವ ಆಕರಗಳ ಹಿನ್ನೆಲೆಯಲ್ಲಿ ಈ ತಾಲೂಕಿನ ಕ್ಷೇತಕಾರ್ಯ ಕೈಗೊಂಡು ಇಲ್ಲಿ ಪ್ರಚಲಿತದಲ್ಲಿರುವ ಐತಿಹ್ಯ, ಪುರಾಣಗಳು 
ಹಾಗೂ ಮೌಖಿಕ ಕಥೆಗಳನ್ನು ದಾಖಲಿಸಿಕೊಂಡು ಅವುಗಳಲ್ಲಿರುವ ಇತಿಹಾಸಿಕ ವಿವರವನ್ನು ಪರಿಶೀಲಿಸಿ ಈ ತಾಲೂಕಿನ 
ಜೆರಿತ್ರೆಯನ್ನು ಸಮಗವಾಗಿ ರಚಿಸುವ ಪ್ರಯತ್ನ ಮಾಡಲಾಗಿದೆ. ಚನ್ನಪಟ್ಟಣ ತಾಲೂಕು ಚಾರಿತ್ರಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ 
ತನ್ನದೇ ಆದ ಮಹತ್ವ ಪಡೆದುಕೊಂಡಿದೆ. ಈ ತಾಲೂಕಿನ ಇತಿಹಾಸವನ್ನು ಶಾಸನ, ದೇವಾಲಯ, ಮೂರ್ತಿಶಿಲ್ಪ, 
ವೀರಗಲ್ಲುಗಳು ಮೊದಲಾದ ಪುರಾತತ್ವ ಕುರುಹುಗಳ ಜೊತೆಗೆ ಸ್ಥಳನಾಮ. ಸ್ಥಳಪುರಾಣ, ಐತಿಹ್ಯ ಜಾತ್ರೆ, ಹಬ್ಬಗಳು. 
ಆಚರಣೆಗಳು ಸಹಾಯಕವಾಗಿವೆ. ಇಷ್ಟೆಲ್ಲಾ ಆಕರಗಳಿರುವ ಚನ್ನಪಟ್ಟಣ ತಾಲೂಕಿನ ಇತಿಹಾಸದ ಕುರಿತು ಈವರೆಗೆ ಕೇವಲ 
ಕೆಲವು ಬಿಡಿ-ಬಿಡಿಯಾದ ಅಧ್ಯಯನಗಳು ಮಾತ್ರ ನಡೆದಿವೆ. ಹಾಗಾಗಿ ಲಭ್ಯವಿರುವ ಎಲ್ಲಾ ಆಕರಗಳನ್ನು ಸಮರ್ಪಕವಾಗಿ 
ಬಳಸಿಕೊಂಡು ಚನ್ನಪಟ್ಟಣ ತಾಲೂಕಿನ ಸಮಗ್ರ ಚರಿತ್ರೆಯನ್ನು ಪ್ರಸ್ತುತ ಅಧ್ಯಯನದ ಮೂಲಕ ಕಟ್ಟಿಕೊಡಲಾಗಿದೆ. ಪ್ರಸ್ತುತ 
ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಈ ತಾಲೂಕಿನಲ್ಲಿ ಕ್ಷೇತ್ರಕಾರ್ಯ ಕೈಗೊಂಡು ಮೆಣಸಿಗನಹಳ್ಳಿಯ ಗವಿಗುಡ್ಡದ ಬಳಿ ಬೃಹತ್‌ 
ಶಿಲಾಯುಗ ಸಂಸ್ಕೃತಿಯ ಸಮಾಧಿ ನೆಲೆಯೊಂದನ್ನು ಹೊಸದಾಗಿ ಶೋಧಿಸಲಾಗಿದೆ. ಬಿ.ವಿ. ಹಳ್ಳಿಗೆ ಸಮೀಪದ ಚಾಗೆರೆ ಎಂಬಲ್ಲಿ 
ಪ್ರಾಚೀನ ಜನವಸತಿ ನೆಲೆಯಿದ್ದ ಪ್ರದೇಶದ ಜಮೀನೊಂದರಲ್ಲಿ ದೊರೆತಿರುವ ಕಬ್ಬಿಣದ ಕಿಟ್ಟದ ಅವಶೇಷಗಳು ಆಧಾರದ ಮೇಲೆ 
ಚಾಗರೆಯು ವಸತಿ ನೆಲೆಯ ಜೊತೆಗೆ ಕೈಗಾರಿಕಾ ನೆಲೆಯೂ ಕೂಡ ಆಗಿತ್ತು ಎಂಬುದನ್ನು ಬೆಳಕಿಗೆ ತರಲಾಗಿದೆ. 
ವಿಠಲೇನಹಳ್ಳಿಯಲ್ಲಿ ಇತ್ತೀಚೆಗೆ ಮನೆ ನಿರ್ಮಾಣ ಮಾಡಲು ಭೂಮಿಯನ್ನು ಅಗೆದಾಗ ತುಂಬಾ ನುಣುಪಾದ ಕಲ್ಲಿನ ಮಣಿಗಳು, 
ರಾಗಿ ಮತ್ತು ಭತ್ತದ ಅವಶೇಷಗಳು ದೊರೆತಿವೆ ಎಂಬ ಮಾಹಿತಿ ಸ್ಥಳೀಯರಿಂದ ತಿಳಿದುಬಂದಿದೆ. ಶಿಲಾಸಮಾಧಿಗಳ ಬಳಿ 
ದೊರೆತಿರುವ ಈ ಅವಶೇಷಗಳು ಬೃಹತ್‌ ಶಿಲಾಯುಗ ಸಂಸ್ಕೃತಿ ಕಾಲಕ್ಕೆ ಸೇರಿದವು ಎಂದು ಊಹಿಸಬಹುದಾಗಿದೆ. ಪ್ರಸ್ತುತ 


೧ 


ಅಧ್ಯಯನ ಪ್ರದೇಶವಾದ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಚೀನ ಕಾಲದ ಕೆಲವು ಜನವಸತಿ ನೆಲೆಗಳು ಕಾಲಾಂತರದಲ್ಲಿ 
ನಾಶಗೊಂಡಿವೆ. ಅಂತಹ ಜನವಸತಿ ನೆಲೆಗಳಾದ ಕುಂಬಾರದೊಡ್ಡಿ, ಚಾಗೆರೆ, ಬಲ್ಲಾಪಟ್ಟಣ, ಮಾರ್ಗನಹಳ್ಳಿ ಎಂಬ ಹೆಸರಿನ 
ಜನವಸತಿ ನೆಲೆಗಳನ್ನು ಈ ಅಧ್ಯಯನದ ಅವಧಿಯಲ್ಲಿ ಬೆಳಕಿಗೆ ತರಲಾಗಿದೆ. ಇಲ್ಲಿ ಪ್ರಚಲಿತದಲ್ಲಿರುವ ಸ್ಥಳಪುರಾಣಗಳ ಕುರಿತು 
ಮಾಹಿತಿಯನ್ನು ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ವಕ್ಕಗಳನ್ನು ಸಂದರ್ಶನದ ಮೂಲಕ ಸಂಗಹಿಸಿಕೊಂಡು ವಿಶ್ಲೇಷಣೆಗೊಳಪಡಿಸಿ 
ಅವುಗಳ ವಿವರಗಳನ್ನು ಪ್ರಸ್ತುತ ಅಧ್ಯಯನದಲ್ಲಿ ದಾಖಲಿಸಲಾಗಿದೆ. ಕೋಡಂಬಳ್ಳಿ ಬೆಟ್ಟದ ಸಾಲುಗಳಲ್ಲಿರುವ ವಾಡೇಮಲ್ಲೇಶ್ವರನ 
ಬೆಟ್ಟದ ವಾಡೇಮಲ್ಲೇಶ್ವರ ದೇವಾಲಯವು ಮೂಲತಃ ಜೈನ ನೆಲೆಯಾಗಿದ್ದು, ಕಾಲಾಂತರದಲ್ಲಿ ಶೈವ ದೇವಾಲಯವಾಗಿ 
ಪರಿವರ್ತಿತವಾಗಿರುವುದನ್ನು ಮಂಕುಂದ ಗ್ರಾಮಕ್ಕೆ ಸಮೀಪದಲ್ಲಿರುವ ಹುಲುವಾಡಿ ಬೆಟ್ಟದಲ್ಲಿನ ಶೈವ ದೇವಾಲಯವೊಂದು 
ತಿಮ್ಮಪ್ಪ ಎಂಬ ಹೆಸರಿನಲ್ಲಿ ವೈಷ್ಣವ ದೇವಾಲಯವಾಗಿ ಪರಿವರ್ತನೆಗೊಂಡಿರುವುದನ್ನು ಗುರುತಿಸಲಾಗಿದೆ. ಮೂಲತಃ 
ತಳಸಮುದಾಯಕ್ಕೆ ಸೇರಿದವರಾದ ಚನ್ನಪ್ಪಸ್ವಾಮಿ ಅವರನ್ನು ಇಲ್ಲಿನ ಮೇಲ್ವರ್ಗದ ಜನರು ಆರಾಧಿಸುವ ಅಪರೂಪದ 
ಸಂಪ್ರದಾಯವನ್ನು ಇಲ್ಲಿ ಕಾಣಬಹುದು. ತಳ ಸಮುದಾಯಕ್ಕೆ ಸೇರಿರುವ ಇವರು ಮಂಟೆಸ್ತಾಮಿ, ಮಹದೇಶ್ವರರಂತೆ ತನ್ನ 
ಪವಾಡಗಳ ಮೂಲಕ ಜನರ ಭಾವನೆಯಲ್ಲಿ ದೇವರಾಗಿ ಪರಿಣಮಿಸಿ, ಆರಾಧನೆಯ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರುವ ಅವರ 
ಪರಂಪರೆಗೆ ಸಂಬಂಧಿಸಿದ ವಿಷಯವನ್ನು ಪ್ರಸ್ತುತ ಅಧ್ಯಯನದಲ್ಲಿ ದಾಖಲಿಸಲಾಗಿದೆ. 


ಸಂಶೋಧಕರ ಪ್ರಮಾಣ ಪತ್ರ 


“ಚನ್ನಪಟ್ಟಣ ತಾಲೂಕು : ಇತಿಹಾಸ ಮತ್ತು ಪುರಾತತ್ವ” ಎಂಬ ಮಹಾಪ್ರಬಂಧವನ್ನು 
ಡಾ.ರಮೇಶ ನಾಯಕ, ಪ್ರಾಧ್ಯಾಪಕರು ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಲಾಗಿದೆ. ಕನ್ನಡ 
ವಿಶ್ವವಿದ್ಯಾಲಯದ ಸಮಾಜ ವಿಜ್ಞಾನಗಳ ನಿಕಾಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ 
ವಿಭಾಗಕ್ಕೆ ಪಿಎಚ್‌.ಡಿ ಪದವಿಗಾಗಿ ಸಲ್ಲಿಸಿದ್ದೇನೆ. 

ಪ್ರಸ್ತುತ ಮಹಾಪ್ರಬಂಧದ ಯಾವುದೇ ಭಾಗವನ್ನು ಯಾವುದೇ ಪದವಿ ಅಥವಾ ಇತರೆ 
ಉದ್ದೇಶಗಳಿಗೆ ಬಳಸಿಕೊಂಡಿಲ್ಲವೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. 


£1 


ರಾಮಕೃಷ್ಣಯ್ಯ ಡಿ.ಸಿ. 
ಸಂಶೋಧಕರು 
ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ಅಧ್ಯಯನ ವಿಭಾಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


ದಿನಾಂಕ: |1. | 0. 2 ೦2) 
ಸ್ಥಳ: ವಿದ್ಯಾರಣ್ಯ ವಿದ್ಯಾರಣ್ಯ ೫೮೩ ೨೭೬ 


ಪರಿವಿಡಿ 


ಅಧ್ಯಾಯ - ಒಂದು ೧-೧೧ 
ಪ್ರಸ್ತಾವನೆ 
೧.೧. ಅಧ್ಯಯನದ ಉದ್ದೇಶ 
೧.೨. ಅಧ್ಯಯನದ ವ್ಯಾಪ್ತಿ 
೧.೩. ಅಧ್ಯಯನದ ವಿಧಾನ 
೧.೪. ಅಧ್ಯಯನದ ಸಮೀಕ್ಷೆ 
೧.೫. ಅಧ್ಯಯನದ ಸ್ವರೂಪ 

ಅಧ್ಯಾಯ - ಎರಡು ೧೨-೮೬ 
ಭೌಗೋಳಿಕ ಪರಿಸರ ಹಾಗೂ ಐತಿಹಾಸಿಕ ಹಿನ್ನೆಲೆ 
೨.೧. ಬೌಗೋಳಿಕ ವಿವರ 
೨.೨. ಐತಿಹಾಸಿಕ ಹಿನ್ನೆಲೆ 

ಅಧ್ಯಾಯ — ಮೂರು C೭-೧೨೫ 
ಸ್ಥಳನಾಮ, ಸ್ಥಳಪುರಾಣ ಮತ್ತು ಐತಿಹ್ಯ 
೩.೧. ಸ್ಥಳನಾಮಗಳು 
೩.೨. ಸ್ಥಳೆಪುರಾಣಗಳು 


೩.೩. ಐತಿಹ್ಯಗಳು 


ಅಧ್ಯಾಯ - ನಾಲ್ಕು ೧೨೬-೧೭೨ 
ಸಮಾಜೋ-ಧಾರ್ಮಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿ 
೪.೧. ಸಾಮಾಜಿಕ ಸ್ಥಿತಿಗತಿ 
೪.೨. ಧಾರ್ಮಿಕ ಸ್ಥಿತಿಗತಿ 
೪.೩. ಆರ್ಥಿಕ ಸ್ಥಿತಿಗತಿ 
೪.೪, ಶೈಕ್ಷಣಿಕ ಸ್ಥಿತಿಗತಿ 
ಅಧ್ಯಾಯ — ಐದು ೧೭೩-೨೪೪ 
ವಾಸ್ತು ಮತ್ತು ಮೂರ್ತಿಶಿಲ್ಪ 
೫.೧. ದೇವಾಲಯಗಳು 
೫.೨. ಮೂರ್ತಿಶಿಲಗಳು 
೫.೩. ವೀರಗಲ್ಲುಗಳು 


ಅಧ್ಯಾಯ — ಆರು ೨೪೫-೨೭೮ 
ಆಚರಣೆ 
೬.೧. ಆಚರಣೆಗಳು 
೬.೧.೧. ಜಾತ್ರೆಗಳು 
೬.೧.೨. ಹಬ್ಬಗಳು 


ಅಧ್ಯಾಯ — ಏಳು ೨೭೯-೨೮೮ 
ಸಮಾರೋಪ 
ಅನುಬಂಧ: ೨೮೯-೩೨೧ 
ಪರಾಮರ್ಶನ ಗಂಥಗಳು 
ಕೋಷ್ನಕಗಳು 
ವಕ ವಿವರಗಳು 
Ar) 
ನಕಾಶೆಗಳು 


ದೇವಾಲಯದ ತಲನಕ್ಷೆ 
ಛಾಯಾಚಿತ್ರಗಳು 


ಅನು ಅನುವಾದ 

ಇ.ದ ಇತಿಹಾಸದರ್ಶನ 

ಇ.ದ ಇತಿಹಾಸದರ್ಪಣ 

ಕ್ರಿಪೂ ಕ್ರಿಸ್ತ ಪೂರ್ವ 

ಕ್ರಿಶ ಕ್ರಿಸ್ತ ಶಕ 

ಸಂ ; ಸಂಪಾದಕರು 

ಪ್ರ.ಸಂ £ ಪ್ರಧಾನ ಸಂಪಾದಕರು 

ಪು ಪುಟ 

ಮೂ ಮೂಲ 

ಎ.ಕ h ಎಪಿಗ್ರಾಫಿಯ ಕರ್ನಾಟಕಾ 
ಶಾ.ಸಂ - ಶಾಸನ ಸಂಖ್ಯೆ 

ಚ i ಚನ್ನಪಟ್ಟಣ 

ಕ | ಕನಕಪುರ 

ಮ : ಮದ್ದೂರು 

ತಿನ * ತಿರುಮಕೂಡಲು ನರಸೀಪುರ 
ರಾ ರಾಮನಗರ 

ಯ » ಯಳಂದೂರು 

MAR : Mysore Archeological Report 


P , Page 


ಅಧ್ಯಾಯ : ಒಂದು 
ಪ್ರಸ್ತಾವನೆ 


ಮಾನವ ತನ್ನ ಬದುಕನ್ನು ರೂಪಿಸಿಕೊಳ್ಳುವುದಕ್ಕಾಗಿ ನಡೆಸಿದ ನಿರಂತರ ಹೋರಾಟ ಹಾಗೂ 
ಸಾಮರಸ್ಯಗಳ ಕಥನವೇ ಚರಿತ್ರೆ ಇದು ಗತ ಹಾಗೂ ವರ್ತಮಾನಗಳೆಂಬ ಗಡಿಗಳಿಲ್ಲದೆ 
ನಿರಂತರವಾಗಿ ನಡೆದುಕೊಂಡು ಬಂದಿರುವ ಪಕ್ರಿಯೆಯಾಗಿದೆ. ಭಾರತೀಯ ಸಮಾಜದಲ್ಲಿ ಅಧಿಕಾರ 
ಮತ್ತು ಸವಲತ್ತುಗಳೇ ಮುಖ್ಯ ಎನಿಸಿದ್ದರಿಂದ ಶ್ರೇಣಿಕೃತ ಸಮಾಜದ ವ್ಯವಸ್ಥೆಯ ಹುಟ್ಟಿಗೆ 
ಕಾರಣವಾಯಿತು. ಇಲ್ಲಿನ ಜನ ಸಂಸ್ಕೃತಿಯ ಮೇಲೆ ವೈದಿಕ ಸಂಸ್ಕೃಶಿಯು ತನ್ನ ಒಡೆತನವನ್ನು 
ಸಾಧಿಸಿದ್ದರಿಂದ ಜನಸಾಮಾನ್ಯರ ಸಾಧನೆಗಳು ಮಹತ್ವ ಪಡೆಯದೆ ಚರಿತ್ರೆ ಬರವಣಿಗೆಗಳಲ್ಲಿ 
ಗೌಣವಾದವು. ಇದು ಭಾರತದ ಇತಿಹಾಸದಲ್ಲಿ ಪ್ರಾಚೀನ ಕಾಲದಿಂದಲೂ ಪ್ರಭುತ್ಸದ ನಿಲುವುಗಳು 
ಬಹಳಷ್ಟು ಕ್ಷೇತಗಳ ಬರವಣಿಗೆಯಲ್ಲಿ ಅಷ್ಟಾಗಿ ಪ್ರಾಮುಖ್ಯತೆ ಪಡೆಯದಂತೆ ಮಾಡಿದವು. ಇದರಿಂದ 
ರಾಜಪ್ರಭುತ್ವ ಹಾಗೂ ಧಾರ್ಮಿಕ ಪ್ರಭುತ್ವದ ಅಧೀನಕ್ಕೊಳಪಟ್ಟ ಬರವಣಿಗೆಗಳು ಇಡೀ ಸಮಾಜವನ್ನೇ 
ಪ್ರಭಾವಿಸಿದವು ಎಂಬಂತೆ ಚರಿತ್ರೆ ರಚನೆಯಾಗಲು ಒತ್ತು ನೀಡಿರುವುದನ್ನು ಕಾಣಬಹುದು. 
ರಾಜಪ್ರಭುತ್ಸ್ನದ ಪ್ರಧಾನ ಸಂಸ್ಕೃಶಿಯ ಸುತ್ತಲೂ ಇರುವ ಪ್ರಭಾವಿ ಬರಹಗಳಲ್ಲಿ ಸಾಮ್ರಾಜ್ಯಗಳ, 
ರಾಜಮನೆತನಗಳ, ಅಧಿಕಾರಿಗಳ ಹಾಗೂ ಮೇಲ್ಪರ್ಗದವರ ಕುರಿತ ಅಂಶಗಳನ್ನೇ ಚರಿತ್ರೆಯಲ್ಲಿ 
ಹೆಚ್ಚಾಗಿ ಪ್ರತಿಬಿಂಬಿಸಿ ದಾಖಲಿಸಲಾಗಿದೆ. ಚರಿತ್ರೆ ರಚನೆಗೊಳ್ಳುವುದಕ್ಕೂ, ಪಭುತ್ನಕ್ಕೂ ನೇರ ಸಂಬಂಧ 
ಇರುವುದರಿಂದ ಸಮಾಜದ ಅಂಚಿನ ಜನರ ಜೀವನದ ಘಟನೆಗಳು ಚರಿತ್ರೆಯಲ್ಲಿ ಹೆಚ್ಚು 
ದಾಖಲಾಗದೆ ನಿರ್ಲಕ್ಷಕ್ಕೆ ಒಳಪಟ್ಟವು. ಪ್ರಭುತ್ವ ಕೇಂದಿತ ಪೂರ್ವಾಗಹ ಬರವಣಿಗೆ ಪ್ರಭಾವದಿಂದ 
ಸ್ಥಳ, ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲೆ ಮೊದಲಾದ ಕ್ಷೇತ್ರಗಳನ್ನು ಚರಿತ್ರೆಯ ಮುಖ್ಯವಾಹಿನಿಗೆ 
ತರದೆ ನಿರ್ಲಕ್ಷಿಸಲಾಗಿದೆ. ಇಂಥ ಹಲವು ಅಂಶಗಳನ್ನು ಚರಿತ್ರೆಯಲ್ಲಿ ಗಂಭೀರವಾಗಿ 
ಪರಿಗಣಿಸಿರುವುದು ಇತ್ತೀಚಿನ ಅಧ್ಯಯನಗಳಿಂದ ಕಂಡುಬರುತ್ತದೆ. 


ಆರಂಭದಲ್ಲಿ ರಚನೆಯಾಗಿರುವ ಚರಿತ್ರೆಗಳಲ್ಲಿ ಸಾಮ್ರಾಜ್ಯ ಹಾಗೂ ಮೇಲ್ಪರ್ಗದವರಿಗೆ 
ಸಂಬಂಧಿಸಿದ ಅಂಶಗಳಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಲಾಗಿದೆ. ರಾಜಮನೆತನದ ಜೀವನ ಹಾಗೂ 


ಯುದ್ಧವನ್ನೇ ಇಡೀ ರಾಷ್ಟಕ್ಕೆ ರಾಜ್ಯಕ್ಕೆ ಸಂಬಂಧಿಸಿದ ಉಜ್ಜಲ ಘಟನೆಗಳೆಂದು, ಅವುಗಳೇ 


ಬಳೆ 


ಸಾರ್ವಕಾಲಿಕ ಸತ್ಯ ಎಂಬಂತೆ ಚರಿತ್ರೆಯಲ್ಲಿ ನಿರೂಪಿಸಲಾಗಿದೆ. ಪ್ರಭುತ್ಸದ ಬರವಣಿಗೆಗಳು ಸಮಾಜದ 
ಜನಸಾಮಾನ್ಯರ ಅಂಶಗಳನ್ನು ಕೇಂದ್ರೀಕರಿಸಿ ಚರಿತ್ರೆ ರಚಿಸಲು ಅನುವು ಮಾಡಿಕೊಟ್ಟಿಲ್ಲ. ಇದು 
ವಿಶಾಲ ವ್ಯಾಪ್ತಿ ಅಧ್ಯಯನಗಳಿಗೆ ತೊಡಕಾಗಿ ಪರಿಣಮಿಸಿದೆ. ಇತ್ತೀಚೆಗೆ ಬದಲಾದ ಸಂಶೋಧಕರ 
ಆಲೋಚನೆಗಳಿಂದ ಸ್ಥಳೀಯ ಹಾಗೂ ಮೌಖಿಕ ಚರಿತ್ರೆ ಎಂಬ ಹೊಸ ಅಧ್ಯಯನ ಕ್ರಮಗಳು 
ಹುಟ್ಟಿಕೊಂಡವು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪರಿಸರದ ಕುರಿತ ಎಲ್ಲಾ ಆಯಾಮಗಳನ್ನು 
ಒಳಗೊಂಡ ವಿಶಾಲ ವ್ಯಾಪ್ತಿ ಅಧ್ಯಯನಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿವೆ. 


ಪರಿವರ್ತನಾಶೀಲ ಕಾಲಘಟ್ಟದ ಅಧ್ಯಯನಗಳ ಸಂಶೋಧನಾ ಶಿಸ್ತು ಕೂಡ ಹೊಸ 
ಸೈದ್ಧಾಂತಿಕ ಚಿಂತನೆಯೊಂದಿಗೆ ಸದಾಕಾಲ ಬದಲಾಗುತ್ತಲೇ ಇರುತ್ತದೆ. ಸಾಮ್ರಾಜ್ಯದ ಮೂಲಕ 
ಕಟ್ಟಿಕೊಡುವ ಚರಿತ್ರೆಗಳು ಗಣನೀಯವಾಗಿ ಕಡಿಮೆಗೊಳ್ಳುತ್ತಿವೆ. ಇದರಿಂದ ಪ್ರಸ್ತುತದ ಸಂಶೋಧಕರು 
ಸೂಕ್ಷ್ಮ ಅಧ್ಯಯನಗಳ ಮೂಲಕ ಸಮಗ್ರ ಚರಿತ್ರೆಗೆ ಪೂರಕವಾಗಿ ಚಿಂತನೆ ಮಾಡುವ ಆಸಕ್ತಿಗಳನ್ನು 
ತೋರಿಸುತ್ತಿದ್ದಾರೆ. ಪ್ರಭುತ್ನಕೇಂದಿತ ಬರಹಗಳ ತೊಡಕುಗಳನ್ನು ನಿವಾರಿಸಲು ವೈಚಾರಿಕ 
ದೃಷ್ಟಿಕೋನಗಳೂಂದಿಗೆ ಚರಿತ್ರೆ ಕಟ್ಟುವ ಪ್ರಯತ್ನ ಉಪಯುಕ್ತವಾದುದಾಗಿದೆ. ಇಂತಹ ಉದ್ದೇಶಗಳ 
ಮೂಲಕ ಪ್ರಸ್ತುತ ಅಧ್ಯಯನವನ್ನು ಮಾಡಲಾಗಿದೆ. 


ಚರಿತ್ರೆಯಲ್ಲಿ 


~ 


ಜನಸಾಮಾನ್ಯರ ಬದುಕಿನ ಎಲ್ಲಾ ಆಯಾಮಗಳ ಅಂಶಗಳನ್ನು 
ಕಡೆಗಣಿಸುವುದಾದರೆ ಅದು ವಸ್ತುನಿಷ್ಠ ಮತ್ತು ವೈಚಾರಿಕತೆಯಿಂದ ಕೂಡಿರಲು ಸಾಧ್ಯವಾಗುವುದಿಲ್ಲ. 
ಸಮಾಜದ ಮಹತ್ನ್ಸಪೂರ್ಣ ಕುತೂಹಲಕಾರಿ ಸಂಗತಿಗಳು ಚರಿತ್ರೆಯಲ್ಲಿ ದಾಖಲಾಗದಿದ್ದರೆ, 
ಮಾನವನ ಬದುಕಿನ ಸಮಗ್ರ ಚಿತ್ರಣ ದೊರೆಯುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಜನರ ಸಾಧನೆಗಳನ್ನು 
ಒಳಗೊಂಡಂತೆ ಇತಿಹಾಸ ಅಧ್ಯಯನದ ಚೌಕಟ್ಟಿನೊಳಗೆ ಚರಿತ್ರೆಯನ್ನು ಕಟ್ಟಬೇಕಾಗಿರುವುದು 
ಇತಿಹಾಸಕಾರರ ಮೇಲಿರುವ ಮುಖ್ಯ ಜವಾಬ್ದಾರಿಯಾಗಿದೆ. ಇತ್ತೀಚಿನ ಚರಿತ್ರೆ ಬರವಣಿಗೆ ಕ್ರಮದಲ್ಲಿ 
ಇಂತಹ ಜವಾಬ್ದಾರಿಗಳು ಹೆಚ್ಚುತ್ತಿರುವುದರಿಂದ ತೃಪ್ತಿಕರ ಅಧ್ಯಯನಗಳು ನಡೆಯಲು 
ಸಾಧ್ಯವಾಗುತ್ತಿದೆ. ಇಂತಹ ಹೊಸ ದೃಷ್ಟಿಕೋನಗಳ ನೆಲೆಯಲ್ಲಿ "ಚನ್ನಪಟ್ಟಣ ತಾಲೂಕು ಇತಿಹಾಸ 
ಮತ್ತು ಪುರಾತತ್ನ' ಎಂಬ ವಿಷಯವನ್ನು ಸ್ಥಳೀಯ ಚರಿತ್ರೆಯ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಅಧ್ಯಯನದ 
ಮೂಲಕ ಸಮಗ್ರವಾಗಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಲಾಗಿದೆ. 

ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ರಾಮನಗರ ಜಿಲ್ಲೆಯ ತಾಲೂಕುಗಳಲ್ಲಿ ಒಂದಾದ 
ಚನ್ನಪಟ್ಟಣ "ಬಣ್ಣದ ಗೊಂಬೆನಗರ' ಎಂದು ಪ್ರಸಿದ್ದಿಯಾಗಿದೆ. ವ್ಯಾಸತೀರ್ಥರ ಕಾಲದಲ್ಲಿ ಈ ಊರಿಗೆ 
"'ಚಂದಾಪಟ್ಟಣ' ಎಂದು ಹೆಸರಿತ್ತೆಂದು ಹೇಳಲಾಗುತ್ತದೆ. ಕಾಲಾಂತರದಲ್ಲಿ ಚಂದಾಪುರ, 
ಚತುರ್ವೇದಿಷಪುರ, ಚತುರ್ಮ್ವೇದಿಮಂಗಳ, ಚಂದಪಟ್ಟಣ, ಚೆಂನ್ನಪಟ್ಟಣ, ಚನ್ನಪಟ್ಟಣ ಎಂದು 
ಪರಿವರ್ತನೆಗೊಳ್ಳುತ್ತಾ ತನ್ನ ಅಸ್ಲಿತೆಯನ್ನು ಉಳಿಸಿಕೊಳ್ಳುತ್ತಾ ಬಂದಿದೆ. ಕ್ರಿಶ. ೧೩೮೭ರ ಕೃಷ್ಣಾಪುರ 


ಗಾಮದ ಶಾಸನದಲ್ಲಿ ಚೆಂನ್ನಪಟ್ಟಣ ಎಂಬ ಉಲ್ಲೇಖ ಮೊದಲಿಗೆ ಸಿಗುತ್ತದೆ. ಇದರಿಂದ ಕ್ರಿಶ. 
ಹದಿನಾಲ್ಕನೆಯ ಶತಮಾನದ ವೇಳೆಗಾಗಲೆ ಚನ್ನಪಟ್ಟಣ ಎಂಬ ಹೆಸರು ಶಾಸನಗಳಲ್ಲಿ 
ಉಲ್ಲೇಖಗೊಂಡಿರುವುದನ್ನು ನೋಡಬಹುದು. ಹೀಗೆ ಚಾರಿತ್ರಿಕ ಕಾಲಘಟ್ಟದಲ್ಲಿ ಆಡಳಿತಾತ್ಮಕವಾಗಿ 
ಗುರುತಿಸಿಕೊಂಡ ಚನ್ನಪಟ್ಟಣ ಇಂದು ತಾಲೂಕು ಕೇಂದವಾಗಿ ಪ್ರಾಮುಖ್ಯತೆಯನ್ನು 
ಪಡೆದುಕೊಂಡಿದೆ. ಭೌಗೋಳಿಕವಾಗಿ ಇದರ ಉತ್ತರದಲ್ಲಿ ರಾಮನಗರ ತಾಲೂಕು, ದಕ್ಷಿಣದಲ್ಲಿ 
ಮಳವಳ್ಳಿ ತಾಲೂಕು, ಪೂರ್ವದಲ್ಲಿ ಕನಕಪುರ ತಾಲೂಕು, ಪಶ್ಚಿಮದಲ್ಲಿ ಮದ್ದೂರು 
ತಾಲೂಕಿನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. 


ಭೂಮಿಯ ಮೇಲ್ಮೆ ಲಕ್ಷಣಗಳ ಆಧಾರದ ಮೇಲೆ ಚನ್ನಪಟ್ಟಣ ತಾಲೂಕು ಪರಿಸರವನ್ನು 
ಅರಣ್ಯ ಪ್ರದೇಶ ಮತ್ತು ಮೈದಾನ ಪ್ರದೇಶಗಳೆಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. 
ರಂಗಸ್ವಾಮಿ ಬೆಟ್ಟ ಕೋಡಂಬಳ್ಳಿ ಬೆಟ್ಟ ಚನ್ನಪ್ಪಾಜಿ ಬೆಟ್ಟ ವಾಡೆಮಲ್ಲೇಶ್ವರ ಬೆಟ್ಟ ವಾಯುವ್ಯ 
ಭಾಗದಲ್ಲಿ ಹಿತ್ತಲಗುಡ್ಡ. ಕರಡಿಕಲ್ಲು, ಬಸವನಕಲ್ಲು, ಕೆಂಗಲ್‌, ನರಸಿಂಹಸ್ತಾಮಿ ಬೆಟ್ಟ ಸಾಲುಗಳಿವೆ. ಈ 
ತಾಲೂಕಿನ ಉತ್ತರ ಭಾಗದಲ್ಲಿ ಕಣಶಿಲೆಯ ಪ್ರಭೇದವಾದ ಗ್ರಾನೈಟ್‌ ಜಿನೆಸಸ್‌ ಶಿಲಾಪದರ 
ಆವರಿಸಿದೆ. ಬೆಂಗಳೂರು ಮತ್ತು ಮೈಸೂರು ನಗರಗಳನ್ನು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ 
(ನಂ.೧೭) ಚನ್ನಪಟ್ಟಣ ತಾಲೂಕು ಕೇಂದದಿಂದ ಹಾದು ಹೋಗುವುದರಿಂದ ಜನ ಸಂಪರ್ಕ 
ಪ್ರದೇಶವಾಗಿಯೂ ಮಹತ್ವ ಪಡೆದುಕೊಂಡಿದೆ. 


ಸಮುದ್ರಮಟ್ಟದಿಂದ ೬೭೦ ಮೀ. ಎತ್ತರದಲ್ಲಿರುವ ಈ ಪ್ರದೇಶದಲ್ಲಿ ಮೇ ತಿಂಗಳಿಂದ 
ನವೆಂಬರ್‌ ತಿಂಗಳವರೆಗೆ ವಾರ್ಷಿಕವಾಗಿ ೮೩೯.೫ ಸೆಂ.ಮೀ. ಪ್ರಮಾಣ ಮಳೆಯಾಗುತ್ತದೆ. 
ಪೂರ್ವದಿಂದ ಬೀಸಿಬರುವ ಮಾನ್ಲೂನ್‌ ಮಾರುತಗಳಿಂದ ಹಿತಕರ ವಾತಾವರಣವಿದ್ದು ಗರಿಷ್ಟ ೩೧° 
ಸೆ. ಹಾಗೂ ಕನಿಷ್ಟ ೧೪° ಸೆ. ಉಷ್ಣಾಂಶವಿದೆ. ೧೮೮೭ರ ಅಕ್ಟೋಬರ್‌ ೯ನೆಯ ತಾರೀಖಿನ 
ದಿನದಂದು ೨೨೧.೫ ಮಿ.ಮೀ ಮಳೆ ಬಿದ್ದಿರುವ ದಾಖಲೆಯಿದೆ. ಭೌಗೋಳಿಕವಾಗಿ ಒಟ್ಟು ೫೩೫ 
ಚ.ಕಿ.ಮೀ. ವಿಸ್ತೀರ್ಣ ಭೂ ಪ್ರದೇಶದವರೆಗೆ ವ್ಯಾಪ್ತಿಯನ್ನು ಹೊಂದಿದೆ. ಕಣ್ಣ ಇಲ್ಲಿನ ಮುಖ್ಯ 
ನದಿಯಾಗಿದೆ. ಮಾಗಡಿ ತಾಲೂಕಿನ ಶ್ರೀಪತಿಹಳ್ಳ ಗ್ರಾಮದ ಸಮೀಪದಲ್ಲಿ ಹುಟ್ಟಿ ಉತ್ತರದಿಂದ 
ದಕ್ಷಿಣಕ್ಕೆ ಹರಿಯುವ ಇದು ಚನ್ನಪಟ್ಟಣ ತಾಲೂಕಿನಲ್ಲಿ ಒಟ್ಟು ೩೪ ಕಿ.ಮೀ. ಹರಿದು ದಕ್ಷಿಣಕ್ಕೆ ೧ 
ಕಿ.ಮೀ. ದೂರದಲ್ಲಿ ಮಳವಳ್ಳಿ ತಾಲೂಕಿನ ಸರಗೂರು ಕಾಲುವೆಯ ಬಳಿ ಶಿಂಷಾ ನದಿಯನ್ನು 
ಸೇರುತ್ತದೆ. ೧೯೪೬ರಲ್ಲಿ ಅಬ್ಲೂರು ಗ್ರಾಮದ ಬಳಿ ಈ ನದಿಗೆ ಜಲಾಶಯವನ್ನು ನಿರ್ಮಿಸಲಾಗಿದೆ. 


ಅಬ್ಲೂರು ಅಣೆಕಟ್ಟು, ಕೂಡ್ಲೂರು ಕೆರೆ ಹೊಂಗನೂರು ಕೆರೆ, ಹರೂರು ಕೆರೆ, ಇಗ್ಗಲೂರು ಕೆರೆ 
ಹಾಗೂ ಹಳ್ಳ-ಕೊಳ್ಳಗಳು ಇಲ್ಲಿನ ಜಲ ಸಂಪತ್ತಿನ ಮೂಲಗಳಾಗಿವೆ. ಇಲ್ಲಿನ ನೀರಾವರಿ 
ವ್ಯವಸ್ಥೆಯಿಂದ ತೆಂಗು, ಕಬ್ಬು ಭತ್ತ ಬಾಳೆ, ರೇಷ್ಮೆ ಮುಂತಾದ ವಾಣಿಜ್ಯ ಬೆಳೆಗಳನ್ನು ಈ 


ಪರಿಸರದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಇಲ್ಲಿನ ಜನರ ಮುಖ್ಯ ಕಸುಬು ಬೇಸಾಯವಾಗಿದ್ದು, 
ಅದರ ಜೊತೆಗೆ ಹಲವು ಉಪಕಸಬುಗಳು ಇಂದಿಗೂ ಚಾಲ್ತಿಯಲ್ಲಿವೆ. ಬೆಂಗಳೂರು ನಗರದಿಂದ ೬೦ 
ಕಿ.ಮೀ ದೂರದಲ್ಲಿರುವ ಚನ್ನಪಟ್ಟಣ ವ್ಯಾಪಾರ, ವಾಣಿಜ್ಯ ಉದ್ಯೋಗ, ಕೈಗಾರಿಕೆ, ಮರದಿಂದ 
ತಯಾರಾಗುವ ಬಣ್ಣದ ವಸ್ತುಗಳ ಗೊಂಬೆಗಳು ಮೊದಲಾದ ಉದ್ಯಮಗಳಿಂದ ಇತ್ತೀಚೆಗೆ 
ಅಭಿವೃದ್ಧಿಯತ್ತ ಮುಖಮಾಡುತ್ತಿದೆ. 


ಚನ್ನಪಟ್ಟಣ ತಾಲೂಕು ಪರಿಸರ ಮಾನವ ನೆಲೆಸಲು ಅನುಕೂಲಕರವಾಗಿದೆ. ಹೀಗಾಗಿ ಇಲ್ಲಿನ 
ಪರಿಸರ ಪ್ರಾಗಿತಿಹಾಸ ಕಾಲದಿಂದಲೂ ಮಾನವ ನೆಲೆಸಲು ಪ್ರಾಶಸ್ತ್ಯವಾದ ಪ್ರದೇಶವಾಗಿದೆ. ಹಾಗಾಗಿ 
ಇಲ್ಲಿ ನವಶಿಲಾಯುಗ ಮತ್ತು ಬೃಹತ್ನಿಲಾಯುಗದ ಕುರುಹುಗಳು ಪತ್ತೆಯಾಗಿವೆ. ಸಿದ್ದಾಪುರದ ಬಳಿ 
ನವಶಿಲಾಯುಗದ ಕೈಗೊಡಲಿ ಹಾಗೂ ಇತರ ಅವಶೇಷಗಳು ಕಂಡುಬಂದಿವೆ. ಸಿಂಗರಾಜಪುರ, 
ಬಾಣಗಳ್ಳಿ, ವಿರುಪಾಕ್ಷಿಪುರ, ಭೂಹಳ್ಳಿ, ವಿಠಲೇನಹಳ್ಳಿ, ಮಾಕಳಿ, ಹರೂರು, ಮೇಣಸಿಗಳ್ಳಿ ಮುಂತಾದ 
ಪ್ರದೇಶಗಳಲ್ಲಿ ಬೃಹತ್ತಿಲಾಯುಗದ ಶಿಲಾಗೋರಿಗಳು ಪತ್ತೆಯಾಗಿವೆ. 


ಈ ತಾಲೂಕಿನ ಚಾರಿತ್ರಿಕ ಕಾಲಘಟ್ಟವನ್ನು ಗಮನಿಸಿದರೆ ಭಾರತದಲ್ಲಿ ಮೌರ್ಯರಿಗೂ 
ಮೊದಲು ಆಳಿಕೆ ನಡೆಸಿರುವ ನಂದ ವಂಶದ ದೊರೆ ವಿಜಯಪಾಲ ಎಂಬುವನು 
ಮಾಕುಂದ(ಮಂಕುಂದ) ಪಟ್ಟಣವನ್ನು ಸ್ಥಾಪಿಸಿದ್ದನೆಂಬ ಐತಿಹ್ಯವಿದೆ. ಪ್ರಾದೇಶಿಕವಾಗಿ ಕೆಲವು 
ಐತಿಹಾಸಿಕ ಕುತೂಹಲಕಾರಿಯಾದ ಅಂಶಗಳನ್ನು ಚನ್ನಪಟ್ಟಣ ತಾಲೂಕು ಒಳಗೊಂಡಿದೆ. ಅಖಂಡ 
ಭಾರತವನ್ನಾಳಿದ ಮೌರ್ಯರಿಗೆ ಹಾಗೂ ಭಾರತದ ದಕ್ಷಿಣ ಭಾಗವನ್ನು ಒಳಗೊಂಡಂತೆ ಹಲವು 
ಪ್ರದೇಶಗಳನ್ನಾಳಿದ ಶಾತವಾಹನರ ಸಾಮ್ರಾಜ್ಯ ವ್ಯಾಪ್ತಿಗೆ ಕರ್ನಾಟಕವು ಒಳಪಟ್ಟಿದ್ದರಿಂದ ಅದರ 
ಒಂದು ಭಾಗವಾಗಿರುವ ಚನ್ನಪಟ್ಟಣ ತಾಲೂಕು ಸಹ ಈ ಎರಡೂ ರಾಜಮನೆತನಗಳ ಆಳ್ಗಿಕೆಯ 
ವ್ಯಾಪ್ತಿಗೊಳಪಟ್ಟಿತ್ತು ಎನ್ನಬಹುದು. ಆದರೆ ಅವರಿಗೆ ಸಂಬಂಧಿಸಿದ ಯಾವುದೇ ಸಾಕ್ಷಾಧಾರಗಳು 
ಈವರೆಗೂ ಲಭ್ಯವಾಗಿಲ್ಲ. 


ಗಂಗರ ಅಧಿಕಾರವಧಿಯಿಂದ ಚನ್ನಪಟ್ಟಣ ತಾಲೂಕಿನ ರಾಜಕೀಯ ಇತಿಹಾಸ 
ಪ್ರಾರಂಭವಾಗುತ್ತದೆ. ಗಂಗವಾಡಿ ೯೬೦೦೦ ಸೀಮೆಗೆ ಸೇರಿದ್ದ ಈ ತಾಲೂಕಿನ 
ಮಾಕುಂದ(ಮಂಕುಂದ) ಗ್ರಾಮವು ಗಂಗರ ಉಪರಾಜಧಾನಿಯಾಗಿತ್ತು. ಗಂಗರ ನಂತರ ಚನ್ನಪಟ್ಟಣ 
ಪ್ರದೇಶವನ್ನು ತಮ್ಮ ಅಧೀನಕ್ಕೊಳಪಡಿಸಿಕೊಂಡು ಆಳ್ಗಿಕೆ ನಡೆಸಿದ ಚೋಳರ ಕಾಲದಲ್ಲಿ ಈ ಪ್ರದೇಶ 
ಮುದಿಗೊಂಡ ಚೋಳಮಂಡಳಕ್ಕೆ ಸೇರಿದ್ದ ಭಾಗವಾಗಿತ್ತು. ಇವರ ಆಳ್ಲಿಕೆ ಕಾಲದಲ್ಲಿ ಹೊಂಗನೂರು, 
ಕೂಡ್ಲೂರು, ಮಳೂರು, ಮಳೂರುಪಟ್ಟೂ ಮೊದಲಾದ ಗ್ರಾಮಗಳಲ್ಲಿ ಅಗ್ರಹಾರಗಳು 
ನಿರ್ಮಾಣಗೊಂಡವು. ಚೋಳರ ನಂತರ ಚನ್ನಪಟ್ಟಣ ಪ್ರದೇಶವನ್ನು ತಮ್ಮ 


೬ 


ವ್ಯಾಪ್ತಿಗೊಳಪಡಿಸಿಕೊಂಡು ಆಳ್ಗಿಕೆ ಮಾಡಿದ ಹೊಯ್ದಳರ ಕಾಲದಲ್ಲಿ ಕೂಡ ಹೊಂಗನೂರು 


ಗ್ರಾಮವನ್ನು ಕೆಳಲೆನಾಡಿನ ಉಪರಾಜಧಾನಿಯಾಗಿ ಮಾಡಿಕೊಂಡು ಆಳ್ಗಿಕೆ ನಡೆಸಿರುವುದಕ್ಕೆ 
ಶಾಸನಾಧಾರಗಳಿವೆ. ವಿಜಯನಗರದ ಅರಸರ ಕಾಲದಲ್ಲಿ ಪಾಳೆಯಗಾರನಾದ ಜಗದೇವರಾಯ 
ಚನ್ನಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ಗಿಕೆ ನಡೆಸಿದ್ದಾನೆ. ನಂತರ ಮೈಸೂರು 
ಒಡೆಯರ, ಹೈದರಾಲಿ, ಟಿಪ್ಪು ಸುಲ್ತಾನ್‌ ಹಾಗೂ ಬ್ರಿಟಿಷ್‌ ಅಧಿಕಾರಿಗಳು ಆಳ್ಗಿಕೆ ಮಾಡಿರುವುದರಿಂದ 
ಚನ್ನಪಟ್ಟಣ ತಾಲೂಕು ಐತಿಹಾಸಿಕವಾಗಿ ತನ್ನದೇ ಆದ ಮಹತ್ವ ಪಡೆದುಕೊಂಡಿದೆ. ಮೇಲಿನ 
ರಾಜಮನೆತನಗಳ ಆಡಳಿತಾವಧಿಯಲ್ಲಿ ಇಲ್ಲಿ ನಿರ್ಮಾಣಗೊಂಡಿರುವ ದೇವಾಲಯ, ಕೆರೆ-ಕಟ್ಟೆಗಳು., 
ಶಾಸನ, ವೀರಗಲ್ಲು. ಮೂರ್ತಿಶಿಲ್ಲಗಳು, ಮೊದಲಾದ ಸ್ಮಾರಕಗಳು ಚನ್ನಪಟ್ಟಣದ ಚರಿತ್ರೆ ರಚನೆಗೆ 
ಮುಖ್ಯ ಆಕರಗಳಾಗಿವೆ. ಇವುಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ 
ಸಂಗಹಿಸಿಕೊಂಡು ಅವುಗಳ ವಿಶ್ಲೇಷಣೆಯ ಮೂಲಕ "ಚನ್ನಪಟ್ಟಣ ತಾಲೂಕು : ಇತಿಹಾಸ ಮತ್ತು 
ಪುರಾತತ್ನ' ಅಧ್ಯಯನವನ್ನು ಮಾಡಲಾಗಿದೆ. 

ಭಾರತದ ಸ್ವಾತಂತ್ರಕ್ತಾಗಿ ದೇಶದಾದ್ಯಂತ ಬ್ರಿಟಿಷರ ವಿರುದ್ಧ ಹೋರಾಟಗಳು ನಡೆದವು. ಆ 
ಸಂದರ್ಭದಲ್ಲಿ ಚನ್ನಪಟ್ಟಣದ ಕೆಲವರು ಕೂಡ ರಾಷ್ಟ್ರದಲ್ಲಿ ನಡೆಯುತ್ತಿದ್ದ ಸ್ವಾತಂತ್ರ ಹೋರಾಟದಲ್ಲಿ 
ಮಹತ್ವದ ಪಾತ್ರ ವಹಿಸಿರುವುದಕ್ಕೆ ಹಲವು ದಾಖಲೆಗಳಿವೆ. ೧೯೨೭ ಮತ್ತು ೧೯೩೭ರಲ್ಲಿ 
ಗಾಂಧೀಜಿಯವರು ರಾಮನಗರಕ್ಕೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಭೆ ಸೇರಿದ್ದ ಜನರನ್ನು 
ಉದ್ದೇಶಿಸಿ ದೇಶದ ಸ್ಥಾತಂತ್ರ ಚಳುವಳಿಯಲ್ಲಿ ಭಾಗವಹಿಸುವಂತೆ ಹಾಗೂ ಖಾದಿಯ ಮಹತ್ವ 
ಕುರಿತು ಭಾಷಣ ಮಾಡಿದ್ದರು. ಅದರ ಪರಿಣಾಮದಿಂದ ಈ ತಾಲೂಕಿನ ವಕೀಲ ಮಾದೇಗೌಡ, 
ಎಲ್‌.ಕೆ. ಕೃಷ್ಣಸ್ವಾಮಿ. ಅಬ್ಬೂರು ಗೋಪಣ್ಣ, ಕನ್ನಮಂಗಲದ ಕೃಷ್ಣಮೂರ್ತಿ, ಹರ್ತಿ ಆದಿರಾಜಯ್ಯ, 
ಅಜರ್‌ ಅಲಿ ಮೊದಲಾದವರು ಅಂದಿನ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಭಾರತದ 
ಸ್ಥಾತಂತ್ರ ಹೋರಾಟದಲ್ಲಿ ಚನ್ನಪಟ್ಟಣ ತಾಲೂಕಿನ ಕೊಡುಗೆ ನೀಡಿ ಜನರಿಗೆ ಮಾದರಿಯಾಗಿದ್ದಾರೆ. 


ಪ್ರಾಚೀನ ಕಾಲದಿಂದಲೂ ಚನ್ನಪಟ್ಟಣ ತಾಲೂಕು ಪರಿಸರ ಐತಿಹಾಸಿಕ ಪರಂಪರೆಯನ್ನು ತನ್ನ 
ಒಡಲಿನಲ್ಲಿ ಇಟ್ಟುಕೊಂಡು ಬೆಳೆಸುತ್ತಾ ಬಂದಿದೆ. ಇದರಿಂದ ಜೈನ, ಶೈವ, ವೈಷ್ಣವ, ವೀರಶೈವ 
ಮತಗಳ ನೆಲೆಬೀಡಾಗಿ ಪ್ರಸಿದ್ಧಿ ಪಡೆದುಕೊಂಡಿದೆ. ಇದಕ್ಕನುಗುಣವಾಗಿ ಜಾತಿ, ಪಂಥ, ಧರ್ಮ, 
ಆಚರಣೆ, ರೂಢಿ, ಸಂಪ್ರದಾಯಗಳು ವಿಭಿನ್ನವಾಗಿ ಬೆಳೆದು ಮಹತ್ವದ ಚಾರಿತ್ರಿಕ ದಾಖಲೆಯನ್ನು 
ಒದಗಿಸುವಲ್ಲಿ ಸಹಾಯಕವಾದ ಆಕರಗಳಾಗಿವೆ. ಇಂತಹ ಸಾಂಸ್ಕೃತಿಕ ಆಕರಗಳಿರುವ ಚನ್ನಪಟ್ಟಣ 
ತಾಲೂಕಿನ ಚರಿತ್ರೆ ವಿಶೇಷವಾಗಿದೆ. ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ತಾಲೂಕು ಕುರಿತು ಈವರೆಗೆ 
ಸಮಗ್ರ ಅಧ್ಯಯನಗಳು ನಡೆದಿಲ್ಲ ಎಂದು ಹೇಳಬಹುದು. ಆದ್ದರಿಂದ ಸ್ಥಳೀಯ ಚರಿತ್ರೆಯ 
ಆಯಾಮಗಳಲ್ಲಿ "ಚನ್ನಪಟ್ಟಣ ತಾಲೂಕು: ಇತಿಹಾಸ ಮತ್ತು ಪುರಾತತ್ತ' ಎಂಬ ವಿಷಯದಲ್ಲಿ ಸೂಕ್ಷ್ಮ 


ಚರಿತ್ರೆ ಹಿನ್ನೆಲೆಯನ್ನು ಸಮಗ್ರವಾಗಿ ಅಧ್ಯಯನ ಪೂರೈಸುವ ಪ್ರಯತ್ನ ಮಾಡಲಾಗಿದೆ. 


ಅಧ್ಯಯನದ ಉದ್ದೇಶ 


ಅಧ್ಯಯನಗಳಲ್ಲಿ ಸಂಶೋಧಕರ ಗಹಿಕೆ ಹಾಗೂ ಚಿಂತನೆಗಳು ಇತ್ತೀಚೆಗೆ ಬದಲಾವಣೆ 
ಆಗುತ್ತಿರುವುದರಿಂದ ಬರವಣಿಗೆ ಕ್ರಮಗಳು ನವ್ಯರೂಪ ಪಡೆಯುತ್ತಿವೆ. ಇದರಿಂದ ಹೊಸ ಸೈದ್ಧಾಂತಿಕ 
ದೃಷ್ಟಿಕೋನಗಳ ಚರಿತ್ರೆಗಳು ವೈಚಾರಿಕವಾಗಿ ವಿಶಾಲ ತಳಹದಿಯ ಮೇಲೆ ರಚನೆಯಾಗುತ್ತಿವೆ. 
ಪ್ರತಿಯೊಂದು ಪ್ರದೇಶ ತನ್ನದೇ ಆದ ವಿಶೇಷ ಚರಿತ್ರೆ ಹೊಂದಿರುವುದರಿಂದ ಆಯಾ ಪ್ರದೇಶದ 
ಚರಿತ್ರೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಮಾತ್ರ ಉತ್ತಮ ಫಲಿತಾಂಶಗಳು ವ್ಯಕ್ತವಾಗುತ್ತವೆ. ಅಲ್ಲಿನ 
ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ರಾಜಕೀಯ ವಿಚಾರಗಳ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು 
ನಿಚ್ಚಳವಾಗಿ ಕಂಡುಬರುತ್ತವೆ. ಇಂತಹ ವಿಭಿನ್ನ ಅಂಶಗಳನ್ನು ಒಳಗೊಂಡ ಪ್ರದೇಶಗಳಲ್ಲಿ 
ಸಂಶೋಧನಾತ್ಮಕ ಅಧ್ಯಯನ ಕೈಗೊಳ್ಳುವಾಗ ಅವುಗಳನ್ನು ಚಾರಿತ್ರಿಕ ದೃಷ್ಟಿಯಿಂದ ಪರಿಶೀಲಿಸುವುದು 
ಉಪಯುಕ್ಕವಾದುದ್ದಾಗಿದೆ. 


ರಾಮನಗರ ಜಿಲ್ಲೆ ವ್ಯಾಪ್ತಿಯಲ್ಲಿರುವ ಚೆನ್ನಪಟ್ಟಣ ತಾಲೂಕು ಬಹುಮುಖಿ ಸಂಸ್ಕೃತಿಯನ್ನು 
ತನ್ನೊಡಲಿನಲ್ಲಿ ಇಟ್ಟುಕೊಂಡಿದೆ. ವಿಫುಲ ಆಕರಗಳಿರುವ ಈ ತಾಲೂಕಿನ ಚರಿತ್ರೆಯನ್ನು ಸ್ಥಳೀಯ 
ಚರಿತ್ರೆ ಅಧ್ಯಯನ ದೃಷಿಕೋನಗಳ ಮೂಲಕ ಅಧ್ಯಯನ ನಡೆಸಲಾಗಿದೆ. ಹೀಗೆ ಹೊಸ 
ದೃಷ್ಟಿಕೋನಗಳ ಹಿನ್ನೆಲೆಯಿಂದ ಪ್ರಸ್ತುತ ಅಧ್ಯಯನದಲ್ಲಿ ಕೆಳಕಂಡ ಉದ್ದೇಶಗಳನ್ನು ನಿರೂಪಿಸುವ 
ಪ್ರಯತ್ನ ಮಾಡಲಾಗಿದೆ. 


ಭೌಗೋಳಿಕ, ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಅಂಶಗಳನ್ನು ಒಗ್ಗೂಡಿಸಿ ವ್ಯವಸ್ಥಿತವಾಗಿ ಈ 
ತಾಲೂಕಿನ ಚರಿತ್ರೆಯನ್ನು ನಿರೂಪಿಸುವ ಪ್ರಯತ್ನ ಮಾಡಲಾಗಿದೆ. ಸ್ಥಳೀಯವಾಗಿ ಲಭ್ಯವಿರುವ 
ಪುರಾತತ್ವ ಆಕರಗಳನ್ನು ಸಂಗಹಿಸಿ, ದಾಖಲಿಸಿ, ವಿಶ್ಲೇಷಿಸುವ ಮೂಲಕ "ಚನ್ನಪಟ್ಟಣ ತಾಲೂಕು: 
ಇತಿಹಾಸ ಮತ್ತು ಪುರಾತತ್ನ' ಎಂಬ ಶೀರ್ಷಿಕೆಯಡಿಯಲ್ಲಿ ಚನ್ನಪಟ್ಟಣ ತಾಲೂಕಿನ ಚರಿತ್ರೆ 
ಕಟ್ಟಿಕೊಡಲಾಗಿದೆ. 


ಪ್ರಾಗಿತಿಹಾಸ ಕಾಲದಿಂದಲೂ ಚನ್ನಪಟ್ಟಣ ತಾಲೂಕು ಪರಿಸರ ಮಾನವ ನೆಲೆಸಲು 
ಆರೋಗ್ಯಕರವಾದ ಪ್ರದೇಶವಾಗಿದೆ. ಶಿಲಾಯುಗದ ಮಾನವ ಇಲ್ಲಿ ಜೀವನ ನಡೆಸಿ ತನ್ನ 
ಕುರುಹುಗಳನ್ನು ಬಿಟ್ಟು ಹೋಗಿದ್ದಾನೆ. ಈವರೆಗೂ ಅವುಗಳ ಕುರಿತ ಬೆರಳೆಣಿಕೆಯಷುು 
ಸಂಶೋಧನೆಗಳು ನಡೆದಿವೆ. ಅವುಗಳ ಹಿನ್ನೆಲೆಯಲ್ಲಿ ಪುಸ್ತುತ ಅಧ್ಯಯನದ ಅವಧಿಯಲ್ಲಿ 
ಶಿಲಾಯುಗದ ಹೊಸ ನೆಲೆಗಳನ್ನು ಶೋಧಿಸುವ ಪ್ರಯತ್ನ ಮಾಡಲಾಗಿದೆ. ಅವುಗಳೊಂದಿಗೆ ಕೆಳಸ್ತರದ 
ಮತ್ತು ಸಮಾಜದ ಅಂಚಿನಲ್ಲಿರುವ ವಿವಿಧ ಸಮುದಾಯಗಳ ಚಾರಿತ್ರಿಕ ಅಂಶಗಳಿಗೂ ಕೂಡ ಮಹತ್ವ 
ನೀಡಿ ಅವುಗಳನ್ನು ಸವಿಸ್ತಾರವಾಗಿ ನಿರೂಪಿಸಲಾಗಿದೆ. ಹಲವು ರಾಜಮನೆತನಗಳ ಆಳ್ಗಿಕೆಗೆ 
ಒಳಪಟ್ಟಿರುವ ಚನ್ನಪಟ್ಟಣ ತಾಲೂಕು ಆಡಳಿತಾತ್ನಕವಾಗಿ ಗುರುತಿಸಿಕೊಂಡಿರುವ ಪ್ರದೇಶವಾಗಿತ್ತು. 


ಬ ೩" ೬ 


ಅವರಿಗೆ ಸಂಬಂಧಿಸಿದಂತೆ ಸ್ಥಳೀಯವಾಗಿ ಲಭ್ಯವಿರುವ ವಿವಿಧ ಆಕರಗಳನ್ನು 


್ಸಿ ಸಂಗಹಿಸಿಕೊಂಡು 


ಪರಿಶೀಲಿಸಿ ವಿಶ್ಲೇಷಿಸಲಾಗಿದೆ. 


ಚನ್ನಪಟ್ಟಣ ತಾಲೂಕಿನ ಸಾಮಾಜಿಕ ವ್ಯವಸ್ಥೆಯ ಭಿನ್ನತೆಗಳನ್ನು ಧಾರ್ಮಿಕ, ಆರ್ಥಿಕ ಹಾಗೂ 
ಶೈಕ್ಷಣಿಕ ಆದಾಯಗಳ ಮೂಲವನ್ನು ಕೂಲಂಕುಶವಾಗಿ ಚರ್ಚಿಸುವ ಉದ್ದೇಶದಿಂದಾಗಿ ಪ್ರಾಚೀನ 
ಕಾಲದಿಂದಲೂ ಚಾಲ್ತಿಯಲ್ಲಿರುವ ಜಾನಪದ ಆಚರಣೆಗಳು, ಐತಿಹ್ಯಗಳು, ಜಾತ್ರೆಗಳು, ಹಬ್ಬಗಳು, 
ನಂಬಿಕೆ-ಸಂಪ್ರದಾಯಗಳ ವೈಶಿಷ್ಟತೆಯನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಲಾಗಿದೆ. ಹೀಗೆ 
ಲಭ್ಯವಿರುವ ಆಕರಗಳ ಹಿನ್ನೆಲೆಯಲ್ಲಿ ಈ ತಾಲೂಕಿನ ಕ್ಷೇತಕಾರ್ಯ ಕೈಗೊಂಡು ಇಲ್ಲಿ 
ಪ್ರಚಲಿತದಲ್ಲಿರುವ ಐತಿಹ್ಯ, ಪುರಾಣಗಳು ಹಾಗೂ ಮೌಖಿಕ ಕಥೆಗಳನ್ನು ದಾಖಲಿಸಿಕೊಂಡು 
ಅವುಗಳಲ್ಲಿರುವ ಇತಿಹಾಸಿಕ ವಿವರವನ್ನು ಪರಿಶೀಲಿಸಿ "ಚನ್ನಪಟ್ಟಣ ತಾಲೂಕು: ಇತಿಹಾಸ ಮತ್ತು 
ಪುರಾತತ್ನ' ಚರಿತ್ರೆಯನ್ನು ಸಮಗವಾಗಿ ರಚಿಸುವ ಪ್ರಯತ್ನ ಮಾಡಲಾಗಿದೆ. 


ಅಧ್ಯಯನದ ವ್ಯಾಪ್ತಿ 


ಪ್ರಸ್ತುತ ಅಧ್ಯಯನ ವಿಷಯದ ವ್ಯಾಪ್ತಿಯನ್ನು ಭೌಗೋಳಿಕ ಮತ್ತು ಕಾಲಾವಧಿಯ 
ಹಿನ್ನೆಲೆಯಲ್ಲಿ ನಿರ್ದಿಷ್ಟಪಡಿಸಿಕೊಳ್ಳಲಾಗಿದೆ. ಭೌಗೋಳಿಕವಾಗಿ ಚನ್ನಪಟ್ಟಣ ತಾಲೂಕನ್ನು ಸೀಮಿತ 
ಮಾಡಿಕೊಳ್ಳಲಾಗಿದೆ. ಆದರೂ ಕೆಲವೊಮ್ಮೆ ಸಾಂದರ್ಭಿಕವಾಗಿ ವ್ಯಾಪ್ತಿಯ ಮೇರೆಯಿಂದಾಚೆಗಿನ ಕೆಲ 
ಪ್ರದೇಶಗಳನ್ನು ಸಹ ಗಮನಿಸಲಾಗಿದೆ. ಅಧ್ಯಯನದ ಹಿತದೃಷ್ಟಿಯಿಂದ ಕಾಲಾವಧಿಯ ವ್ಯಾಪ್ತಿಯನ್ನು 
ಗಂಗರ ಕಾಲದಿಂದ ಮೈಸೂರು ಒಡೆಯರ ಕಾಲಾವಧಿಯವರೆಗೆ ನಿರ್ದಿಷ್ಟ ಪಡಿಸಿಕೊಳ್ಳಲಾಗಿದೆ. ಈ 
ಪ್ರದೇಶವನ್ನು ತಮ್ಮ ಅಧೀನಕ್ಕೊಳಪಡಿಸಿಕೊಂಡು ಆಳ್ಗಿಕೆ ನಡೆಸಿರುವ ವಿವಿಧ ಅರಸು ಮನೆತನಗಳ 
ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಮಾಹಿತಿ ಒದಗಿಸುವ ಆಕರ ಸಾಮಗ್ರಿಗಳನ್ನು ಅಧ್ಯಯನದ ವ್ಯಾಪ್ತಿಗೆ 
ಒಳಪಡಿಸಿಕೊಂಡು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಾಗಿದೆ. 


ಅಧ್ಯಯನದ ವಿಧಾನ 


ಪ್ರಸ್ತುತ ಅಧ್ಯಯನವು ಮುಖ್ಯವಾಗಿ ಕ್ಷೇತಕಾರ್ಯ ಆಧಾರಿತವಾಗಿದೆ. ಅಧ್ಯಯನದ 
ವ್ಯಾಪ್ತಿಗೊಳಪಡುವ ಪ್ರದೇಶಗಳಿಗೆ ನೇರವಾಗಿ ಭೇಟಿ ನೀಡುವ ಮೂಲಕ ಅಲ್ಲಿ ದೊರೆತಿರುವ 
ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಆಕರಗಳನ್ನು ಪರಿಶೀಲಿಸಿ ಅವುಗಳ ಮಾಹಿತಿಗಳನ್ನು ಸಂಗಹಿಸಿ 
ದಾಖಲಿಸಿಕೊಂಡು ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ. ಪ್ರಾಚೀನ ಕಾಲದಿಂದಲೂ ಪಾರಂಪರಿಕವಾಗಿ 
ಉಳಿದುಕೊಂಡು ಬಂದಿರುವ ಮೌಖಿಕ ಕಥನಗಳು ಮತ್ತು ಐತಿಹ್ಯಗಳ ಮಾಹಿತಿ ಸಂಗಹಿಸಿಕೊಂಡು 
ಪ್ರಸ್ತುತ ಮಹಾಪ್ರಬಂಧದ ಅಧ್ಯಯನಕ್ಕೆ ಪೂರಕವಾಗಿ ದೊರೆಯುವ ಪ್ರಾಥಮಿಕ ಹಾಗೂ 
ಆನುಷಂಗಿಕ ಆಕರಗಳನ್ನು ಸಂಗ್ರಹಿಸಿಕೊಂಡು ಅವುಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನಕ್ಕೆ 
ಬಳಸಿಕೊಳ್ಳಲಾಗಿದೆ. ಇತ್ತೀಚೆಗಿನ ಬದಲಾವಣೆಗೊಂಡಿರುವ ಬರವಣಿಗೆ ಅಧ್ಯಯನಗಳ ಸುಧಾರಿತ 


ವಿಧಾನಗಳನ್ನು ಪುಸ್ತುತ ಅಧ್ಯಯನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಐತಿಹಾಸಿಕ ಮತ್ತು ಸಾಂಸ್ಕೃತಿಕ 
ಆಕರಗಳನ್ನು ಸಂಗ್ರಹಿಸಿ ಕ್ರಮಬದ್ದವಾಗಿ ವಿಶ್ಲೇಷಿಸಿ, ಸಂಯೋಜಿಸುವ ವಿಧಾನದಲ್ಲಿ ಚನ್ನಪಟ್ಟಣ 


ತಾಲೂಕಿನ ಚರಿತ್ರೆ ಕಟ್ಟುವ ಪ್ರಯತ್ನ ಮಾಡಲಾಗಿದೆ. 


pe 


ಅಧ್ಯಯನದ ಸಮೀಕ್ಷೆ 


ಚನ್ನಪಟ್ಟಣ ತಾಲೂಕಿಗೆ ಸಂಬಂಧಿಸಿದಂತೆ ಈವರೆಗೂ ಕೆಲವು ಕೃತಿಗಳು, ಪಿಎಚ್‌.ಡಿ 
ಮಹಾಪ್ರಬಂಧಗಳು, ಸ್ಮರಣ ಸಂಚಿಕೆಗಳು, ಸಂಶೋಧನಾ ಲೇಖನಗಳು ಪ್ರಕಟವಾಗಿವೆ. ಅವುಗಳನ್ನು 
ಪರಿಶೀಲಿಸಿ ಆಕರವಾಗಿ ಬಳಸಿಕೊಳ್ಳುವ ಮೂಲಕ ಪ್ರಸ್ತುತ ಅಧ್ಯಯನ ಪೂರೈಸಲಾಗಿದೆ. 


ತಿರುವೆಂಗಡ ದಾಸ ಅವರ "ಭಕ್ತ ಜನಾಂಗ ಭಾಸ್ಕರ್‌ (೧೯೨೬) ಎಂಬ ಕೃತಿಯಲ್ಲಿ 
ರಾಮದೇವರ ಬೆಟ್ಟದಲ್ಲಿ ರಾಮನು ಕಾಕಾಸುರ ರಾಕ್ಷಸನನ್ನು ಕೊಂದು, ನಂತರ ಚನ್ನಪಟ್ಟಣದ 
ಅಪ್ರಮೇಯ ದೇವರನ್ನು ಪೂಜಿಸಿದ ಎಂಬ ವಿವರಗಳನ್ನು ಪುರಾಣದ ಹಿನ್ನೆಲೆಯನ್ನು ತಿಳಿಸಿದ್ದಾರೆ. 
ಇದು ತಾಲೂಕಿನ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯಲು ಸಹಾಯಕವಾಗಿದೆ. 


ಕೆ.ಬಿ. ಶಿವತಾರಕ್‌ ಅವರ "ಕರ್ನಾಟಕದ ಪುರಾತತ್ವ ನೆಲೆಗಳು'(೨೦೧೦) ಎಂಬ ಕೃತಿಯಲ್ಲಿ 
ಚನ್ನಪಟ್ಟಣ ತಾಲೂಕಿನ ಸಿದ್ದಾಪುರ, ಬನವಳ್ಳಿ ಮೊದಲಾದ ಪ್ರದೇಶಗಳಲ್ಲಿ ಕಂಡುಬಂದಿರುವ ಬೃಹತ್‌ 
ಶಿಲಾಸಮಾಧಿ ನೆಲೆಗಳಿಗೆ ಸಂಬಂಧಿಸಿದಂತೆ ಶವಕುಣಿ ಶಿಲಾವೃತ್ತ ಗೋರಿಗಳು ಹೆಚ್ಚು ಕಂಡುಬಂದಿವೆ 
ಎಂಬ ಅಂಶವನ್ನು ದಾಖಲಿಸಿದ್ದಾರೆ. ಇದು ಈ ತಾಲೂಕಿನ ಪ್ರಾಗಿತಿಹಾಸ ಕಾಲದ ನೆಲೆಗಳ 
ಅಧ್ಯಯನಕ್ಕೆ ಹೆಚ್ಚು ಉಪಯುಕ್ತವಾಗಿದೆ. 


ಟಿ.ವಿ. ವೆಂಕಟಾಚಲಶಾಸ್ತ್ರೀ ಅವರ "ಕನಕಪುರ ಎಂಬ ಕಾನಕಾನಹಳ್ಳಿ ಚರಿತ್ರೆ(೨೦೦೨) ಎಂಬ 
ಕೃತಿಯಲ್ಲಿ ಚನ್ನಪಟ್ಟಣದ ಪಾಳೆಯಗಾರ ಜಗದೇವರಾಯನು ಕನಕಪುರ ತಾಲೂಕನ್ನು ತನ್ನ ಆಳ್ಲಿಕೆಗೆ 
ಒಳಪಡಿಸಿಕೊಂಡು ಅಲ್ಲಿ ಒಂದು ಕೋಟೆಯನ್ನು ಮತ್ತು ಕೋದಂಡರಾಮ ದೇವಾಲಯವನ್ನು 
ಕಟ್ಟಿಸಿದ ವಿವರವಿದೆ. ಹೀಗಾಗಿ ಈ ಕೃತಿಯಿಂದ ಚನ್ನಪಟ್ಟಣ ಪಾಳೆಯಗಾರರ ಕುರಿತು ಕೆಲವು 
ಮಾಹಿತಿ ತಿಳಿದುಬರುತ್ತವೆ. 


ಮುನಿರಾಜಪ್ರ ಅವರ "ಮಾಗಡಿ ಸೀಮೆ ಇತಿಹಾಸ ಮತ್ತು ಸಂಸ್ಕೃತಿ'(೨೦೦೫) ಎಂಬ 
ಕೃತಿಯಿಂದ ಎರಡನೆಯ ಕೆಂಪೇಗೌಡನ ಸಮಕಾಲೀನರಾಗಿ ಚನ್ನಪಟ್ಟಣ ಪಾಳೆಯಗಾರರು 
ಚನ್ನಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಕನಕಪುರ ತಾಲೂಕಿನ ಕೆಲವು ಪ್ರದೇಶಗಳನ್ನು 
ಮತ್ತು ಚನ್ನಪಟ್ಟಣ ತಾಲೂಕನ್ನು ಆಳ್ಗಿಕೆ ಮಾಡಿರುವ ಸಂಗತಿಗಳನ್ನು ತಿಳಿಯಲು ಸಹಾಯಕವಾಗಿದ್ದು, 
ಇದನ್ನು ಪ್ರಸ್ತುತ ಅಧ್ಯಯನಕ್ಕೆ ಉಪಯುಕ್ತವಾದ ಆಕರವಾಗಿ ಬಳಸಿಕೊಳ್ಳಲಾಗಿದೆ. 


ಆಸಿಫ್‌ ಷರೀಫ್‌ ಅವರ "ರೇಷ್ಮೆ ನಗರ'(೨೦೦೬) ಎಂಬ ಕೃತಿಯಲ್ಲಿ ರಾಮನಗರದಲ್ಲಿ 


1 


ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್‌ ಕಾಲದಲ್ಲಿ ಸ್ಥಾಪಿತವಾಗಿದ್ದ ಸೈನಿಕ ನೆಲೆಗಳ 


w 


ಕಾರ್ಯವೈಖರಿಗಳನ್ನು ತಿಳಿಸಿದ್ದಾರೆ. ಇದು ಚನ್ನಪಟ್ಟಣ ತಾಲೂಕಿನ ಪಕ್ಕದ ರಾಮನಗರ ತಾಲೂಕನ್ನು 
ಕುರಿತು ನಡೆದಿರುವ ಅಧ್ಯಯನ ಕೃತಿಯಾಗಿದ್ದು, ಪ್ರಸ್ತುತ ಅಧ್ಯಯನಕ್ಕೆ ಪೂರಕವಾದ 
ಆಕರವಾಗಿರುವುದು. 


ಅಂಕನಹಳ್ಳಿ ಪಾರ್ಥ ಅವರ "ರಾಮನಗರ: ಒಂದು ಸಾಂಸ್ಕೃತಿಕ ಅಧ್ಯಯನ'(೨೦೦೮) ಎಂಬ 
ಕೃತಿಯಲ್ಲಿ ರಾಮನಗರ ತಾಲೂಕಿನ ಚಾರಿತ್ರ ಹಾಗೂ ಜಾನಪದ ಅಂಶಗಳ ಸಂಸ್ಕೃತಿಯನ್ನು 
ಅಧ್ಯಯನ ಮಾಡಲಾಗಿದೆ. ಈ ಜಿಲ್ಲೆಯ ಹಬ್ಬ, ಜಾತ್ರೆ ಮುಂತಾದ ಆಚರಣೆಗಳಲ್ಲಿ ಬಹುತೇಕ 
ಸಾಮೃತೆಯಿದ್ದು, ಅದರ ಹಿನ್ನೆಲೆಯಿಂದ ಚನ್ನಪಟ್ಟಣ ತಾಲೂಕಿನ ಆಚರಣೆಗಳನ್ನು 
ಗಮನಿಸಬಹುದಾಗಿದೆ. 


ಬಸವರಾಜು. ಕೆ. ಅವರ "ಚನ್ನಪಟ್ಟಣ, ರಾಮನಗರ ಮತ್ತು ಮಾಗಡಿ ತಾಲೂಕುಗಳ 
ಬೆಟ್ಟದೇವರುಗಳ ಸಾಂಸ್ಕೃತಿಕ ಅಧ್ಯಯನ'(೨೦೧೧) ಎಂಬ ಅಪ್ರಕಟಿತ ಮಹಾಪುಬಂಧದಲ್ಲಿ ಈ 
ಮೂರು ತಾಲೂಕುಗಳ ಬೆಟ್ಟದೇವರುಗಳ ಸಾಂಸ್ಕೃತಿಕ ಅಂಶಗಳನ್ನು ಕುರಿತು ಅಧ್ಯಯನ ನಡೆಸಿದ್ದಾರೆ. 
ಈ ಕೃತಿಯು ಇಲ್ಲಿನ ಜನಸಂಸ್ಕೃತಿಯ ಆರಾಧ್ಯ ದೈವಗಳ ಸಾಂಸ್ಕೃಕಿಕ ಅಂಶಗಳನ್ನು ತಿಳಿಯಲು 
ಸಹಾಯಕವಾಗಿದೆ. 


ನಟರಾಜು ಡಿ.ಕೆ, ಅವರ "ರಾಮನಗರ ಜಿಲ್ಲೆಯ ಸ್ಥಳನಾಮಗಳ ಅಧ್ಯಯನ'(೨೦೧೧) ಎಂಬ 
ಅಪ್ರಕಟಿತ ಪಿಎಚ್‌.ಡಿ ಮಹಾಪ್ರಬಂಧದಲ್ಲಿ ರಾಮನಗರ ಸ್ಥಳನಾಮಗಳನ್ನು ತಾಲೂಕುವಾರು 
ವಿಂಗಡಿಸಿಕೊಂಡು ಅಧ್ಯಯನ ಮಾಡಿದ್ದಾರೆ. ಜಿಲ್ಲೆಯ ಭಾಷಿಕ, ಸಾಮಾಜಿಕ, ಐತಿಹಾಸಿಕ, ಸಾಂಸ್ಕೃತಿಕ 
ಹಾಗೂ ಜಾನಪದ ಅಂಶಗಳ ಮೂಲಕ ರಾಮನಗರ ಜಿಲ್ಲೆಯ ಸ್ಥಳನಾಮಗಳ ಕುರಿತು ವಿವರಣೆ 
ನೀಡಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಸ್ಥಳನಾಮಗಳ ಅಧ್ಯಯನಕ್ಕೆ ಇದು ಸಹಾಯಕವಾಗಿದೆ. 


ರಂಗಸ್ವಾಮಿ ಕೆ.ವಿ, ಅವರ ಚನ್ನಪಟ್ಟಣ ತಾಲೂಕಿನ ಗ್ರಾಮದೇವತೆಗಳ ಸಮಾಜೋ 
ಸಾಂಸ್ಕೃತಿಕ ಅಧ್ಯಯನ'(೨೦೧೪) ಎಂಬ ಅಪ್ರಕಟಿತ ಪಿಎಚ್‌.ಡಿ ಮಹಾಪ್ರಬಂಧದಲ್ಲಿ ಇಲ್ಲಿನ 
ಗ್ರಾಮದೇವತೆಗಳ ಹುಟ್ಟು ಬೆಳವಣಿಗೆ, ಆಚರಣೆ, ಐತಿಹ್ಯಗಳನ್ನು ಜಾನಪದ ಅಧ್ಯಯನದ 
ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದ್ದಾರೆ. ಹೀಗಾಗಿ ಇದು ಇಲ್ಲಿನ ಜನಪದರ ದೈವಗಳ ಕುರಿತು ಕೆಲವು 
ಮಾಹಿತಿಗಳನ್ನು ತಿಳಿಯಲು ಪ್ರಮುಖವಾದ ಆಕರವಾಗಿದೆ. 


ಬಸವರಾಜು ಬಿ, ಅವರ 'ಕಬ್ಲಾಳು : ಸಂಕಥನ'(೨೦೧೪) ಎಂಬ ಅಪ್ರಕಟಿತ ಪಿಎಚ್‌.ಡಿ 
ಮಹಾಪ್ರಬಂಧದಲ್ಲಿ ಕಬ್ಬಾಳು ಗ್ರಾಮದ ಚಾರಿತ್ರಿಕತೆ ಹಾಗೂ ಸಂಪ್ರದಾಯ, ಆಚರಣೆ, ಬಲಿಗಳನ್ನು 
ಜಾನಪದ ಹಿನ್ನೆಲೆಯಲ್ಲಿ ದಾಖಲಿಸಿದ್ದಾರೆ. ಕಬ್ದಾಳಮ್ಮ ಹಾಗೂ ಬಿಸಿಲಮ್ಮ ದೇವತೆಗಳು ಅಕ್ಕ- 
ತಂಗಿಯರು ಎಂಬ ನಂಬಿಕೆಯಿದ್ದು, ಕನಕಪುರ ಮತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಈ ಎರಡೂ 
ದೇವತೆಗಳು ಬೀರಿರುವ ಪ್ರಭಾವವನ್ನು ತಿಳಿಯಲು ಸಹಾಯಕವಾಗಿದೆ. 


ಇತಿಹಾಸ ದರ್ಶನ ಸಂ-೧೦(೧೯೯೫) ರಲ್ಲಿ ಮಂಜುನಾಥ ಎಂ.ಜಿ, ಅವರ "ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ಬೃಹತ್‌ ಶಿಲಾ ನಿವೇಶನಗಳು” ಎಂಬ ಸಂಶೋಧನಾ ಲೇಖನದಲ್ಲಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪರಿಸರದಲ್ಲಿ ಬೃಹತ್‌ ಶಿಲಾಯುಗದ ಹನ್ನೆರಡು ನಿವೇಶನ ಪತ್ತೆ 
ಹಚ್ಚಿರುವ ಮಾಹಿತಿಯಿದೆ. ಶಿಲಾಗೋರಿಗಳು ಮತ್ತು ಅಲ್ಲಿ ದೊರೆತ ಅವಶೇಷಗಳು ಮತ್ತು ಅವುಗಳ 
ಲಕ್ಷಣಗಳನ್ನು ತಿಳಿಸಿಕೊಟ್ಟಿದ್ದಾರೆ. 

ಇತಿಹಾಸ ದರ್ಶನ ಸಂ-೨೮(೨೦೧೩) ರಲ್ಲಿ ಮಹೇಂದಕುಮಾರ್‌ ಎಸ್‌. "ಚನ್ನಪಟ್ಟಣ 
ತಾಲೂಕಿನ ಐತಿಹಾಸಿಕ ಮಹತ್ನದ ನೆಲೆಗಳು' ಎಂಬ ಸಂಶೋಧನಾ ಲೇಖನದಲ್ಲಿ ಮಾಕುಂದ, 
ಕೂಡ್ಲೂರು, ಹೊಂಗನೂರು, ಮಳೂರುಪಟ್ಟಣ, ಮಳೂರು, ಇಗ್ಗಲೂರು ಗ್ರಾಮಗಳ ಐತಿಹಾಸಿಕ 
ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಹೀಗಾಗಿ ಚನ್ನಪಟ್ಟಣದ ಸ್ಥಳೀಯ ಚರಿತ್ರೆ ರಚನೆಗೆ ಈ 
ಲೇಖನ ಸಹಾಯಕವಾಗಿದೆ. 

ಫ್ರಾನಿಸ್‌ ಬುಕನನ್‌ ಅವರ "ಎ ಜರ್ನಿ ಪ್ರಮ್‌ ಮದ್ರಾಸ್‌ ತ್ರೂ ದಿ ಕಂಟ್ರೀಿಸ್‌ ಆಫ್‌ 
ಮೈಸೂರು ಅಂಡ್‌ ಮಲಬಾರ್‌” (೧೮೭೦) ಕೃತಿಯಲ್ಲಿ ರಾಮನಗರ ಜಿಲ್ಲೆಯ ಸುಮಾರು ೨೦೦ 
ವರ್ಷಗಳ ಹಿಂದಿನ ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಯಲು ಉಪಯುಕ್ತವಾಗಿದೆ. 


ಸೂರ್ಯನಾಥ ಯು, ಕಾಮತ್‌ (ಪ್ರಸಂ) ಅವರ "ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಗೆಜೆಟಿಯರ್‌'(೧೯೯೮)ನಲ್ಲಿ ಚನ್ನಪಟ್ಟಣ ತಾಲೂಕಿನ ಐತಿಹಾಸಿಕ ಹಿನ್ನೆಲೆ, ಭೌಗೋಳಿಕತೆ, ಆರ್ಥಿಕತೆ, 
ಸಾಮಾಜಿಕತೆ, ಶಿಕ್ಷಣ ಮೊದಲಾದ ಅಂಶಗಳನ್ನು ದಾಖಲಿಸಲಾಗಿದೆ. ಇದು ಪ್ರಸ್ತುತ ಅಧ್ಯಯನಕ್ಕೆ 
ಪ್ರಮುಖ ಆಕರವಾಗಿದೆ. 

ಬಿ.ಎಲ್‌. ರೈಸ್‌ ಅವರ "ಎಫಿಗ್ರಾಫಿಯಾ ಆಫ್‌ ಕರ್ನಾಟಿಕ್‌ (೧೯೦೫) ಸಂ-೯ರಲ್ಲಿ 
"ಬೆಂಗಳೂರು ಡಿಸ್ಪಿಕಿನಲ್ಲಿರುವ ಶಾಸನಗಳು” ಚನ್ನಪಟ್ಟಣ ತಾಲೂಕಿನ ಶಾಸನಗಳು ದಾಖಲಾಗಿದ್ದು, 
ಅವುಗಳ ಆಧಾರದಿಂತ ಇತಿಹಾಸ ಕಾಲದ ಹಲವಾರು ಸಂಗತಿಗಳನ್ನು ತಿಳಿಯಲಾಗಿದೆ. 

ಹಯವದನ ರಾವ್‌ ಸಿ. ಅವರ "ಮೈಸೂರು ಗೆಜೆಟಿಯರ್‌” ಸಂ-೨ರಲ್ಲಿ ಮೈಸೂರು ರಾಜ್ಯಕ್ಕೆ 
ಸೇರಿದ್ದ ಚನ್ನಪಟ್ಟಣ ತಾಲೂಕಿನ ಚಾರಿತ್ರಿಕ ಅಂಶಗಳನ್ನು ವಿವರಿಸಲಾಗಿದೆ. ಈ ಮೇಲಿನ 
ಆಕರಗಳಲ್ಲದೆ ಮತ್ತಷ್ಟು ಪ್ರಾಥಮಿಕ ಹಾಗೂ ಆನುಷಂಗಿಕ ಆಕರಗಳನ್ನು ಸಂಗಹಿಸಿಕೊಂಡು ಪ್ರಸ್ತುತ 
ಅಧ್ಯಯನಕ್ಕೆ ಪೂರಕವಾಗಿ ಬಳಸಿಕೊಳ್ಳಲಾಗಿದೆ. 
ಅಧ್ಯಯನದ ಸ್ವರೂಪ 


ಪ್ರಸ್ತುತ ಅಧ್ಯಯನವನ್ನು ಅಧ್ಯಯನದ ಅನುಕೂಲದ ದೃಷ್ಟಿಯಿಂದ ಏಳು ಅಧ್ಯಾಯಗಳನ್ನಾಗಿ 
ಮಾಡಿಕೊಳ್ಳಲಾಗಿದೆ. 


10 


ಮೊದಲನೆಯ ಅಧ್ಯಾಯದಲ್ಲಿ ಪ್ರಸ್ತಾವನೆ, ಅಧ್ಯಯನದ ಉದ್ದೇಶ, ವ್ಯಾಪ್ತಿ ವಿಧಾನ, ಆಕರ 
ಸಾಮಗಿಗಳ ಸಮೀಕ್ಷೆ ಮತ್ತು ಸ್ವರೂಪಗಳನ್ನು ಒಳಗೊಂಡಿದೆ. 

ಎರಡನೆಯ ಅಧ್ಯಾಯದಲ್ಲಿ ಚನ್ನಪಟ್ಟಣ ತಾಲೂಕು ಪರಿಸರದ ಭೌಗೋಳಿಕ ಲಕ್ಷಣಗಳು, 
ಪ್ರಾಗಿತಿಹಾಸ ಹಾಗೂ ಇತಿಹಾಸವನ್ನು ಸ್ಥಳೀಯವಾಗಿ ಲಭ್ಯವಿರುವ ಆಕರಗಳ ಸಹಾಯದಿಂದ 
ಕಟ್ಟಿಕೊಡುವ ಪ್ರಯತ್ನ ಮಾಡಲಾಗಿದೆ. 


ಮೂರನೆಯ ಅಧ್ಯಾಯದಲ್ಲಿ ಚನ್ನಪಟ್ಟಣ ತಾಲೂಕಿನ ಭೌಗೋಳಿಕ ವ್ಯಾಪ್ತಿಯಲ್ಲಿ 
ವಿಸ್ತರಿಸಿಕೊಂಡಿರುವ ಸ್ಥಳನಾಮ. ಸ್ಥಳಪುರಾಣ ಹಾಗೂ ಐತಿಹ್ಯಗಳ ಕುರಿತ ವಿವರಿಸಲಾಗಿದೆ. 


ನಾಲ್ಕನೆಯ ಅಧ್ಯಾಯದಲ್ಲಿ ಈ ಅಧ್ಯಯನದ ವ್ಯಾಪ್ತಿಗೊಳಪಡುವ ಪ್ರದೇಶದ ಸಾಮಾಜಿಕ, 
ಧಾರ್ಮಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ವಿಶ್ಲೇಷಿಸಲಾಗಿದೆ. 


ಐದನೆಯ ಅಧ್ಯಾಯದಲ್ಲಿ ವಿವಿಧ ರಾಜಮನೆತನಗಳ ಆಳಿಕೆಯ ಕಾಲದಲ್ಲಿ ಚನಪಟ್ಟಣ 
ತಾಲೂಕಿನಲ್ಲಿ ನಿರ್ಮಾಣಗೊಂಡಿರುವ ದೇವಾಲಯಗಳ ವಾಸ್ತುಶಿಲ್ಲ ರಚನೆ ಹಾಗೂ ಮೂರ್ತಿಶಿಲ್ಲ, 
ವೀರಗಲ್ಲು, ಮಾಸ್ತಿಗಲ್ಲು, ಆತ್ಮಬಲಿದಾನದ ಶಿಲ್ಪಗಳ ಕುರಿತು ವಿವರಣೆ ನೀಡಲಾಗಿದೆ. 


ಆರನೆಯ ಅಧ್ಯಾಯದಲ್ಲಿ ಚನಪಟ್ಟಣ ತಾಲೂಕಿನಲ್ಲಿ ಪ್ರಾಚೀನ ಕಾಲದಿಂದಲೂ 
ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರುವ ಆಚರಣೆಗಳು ಪ್ರಸುತದಲ್ಲಿಯೂ ಚಾಲ್ರಿಯಲ್ಲಿವೆ. 
ಇಂತಹ ಆಚರಣೆಗಳಾದ ಜಾತ್ರೆಗಳು, ಹಬ್ಬಗಳು, ನಂಬಿಕೆ-ಸಂಪ್ರದಾಯಗಳ ಕುರಿತು ಚರ್ಚಿಸಲಾಗಿದೆ. 


ಏಳನೆಯ ಅಧ್ಯಾಯವು ಸಮಾರೋಪವಾಗಿದ್ದು, ಅಧ್ಯಯನದಲ್ಲಿ ಕಂಡುಕೊಂಡಿರುವ 
ಫಲಿತಗಳನ್ನು ತಿಳಿಸಲಾಗಿದೆ. ಇದರೊಂದಿಗೆ ಅಧ್ಯಯನ ವಿಷಯಕ್ಕೆ ಹೂರಕವಾಗಿ ಪರಾಮರ್ಶನ 
ಮಾಡಿದ ಗಂಥಸೂಚಿ ವಿವರಗಳು ಮತ್ತು ಕ್ಷೇತಕಾರ್ಯ ಸಂದರ್ಭದಲ್ಲಿ ತೆಗೆದಿರುವ 
ಛಾಯಾಚಿತ್ರಗಳು ಹಾಗೂ ಭೇಟಿ ಮಾಡಿದ ಸಂದರ್ಶಕರ ಸೂಚಿ ವಿವರ ಮತ್ತು ನಕ್ಷೆಗಳನ್ನು 
ಅಳವಡಿಸಿಕೊಂಡು ಅಧ್ಯಯನವನ್ನು ಪೂರೈಸಲಾಗಿದೆ. 


11 


ಅಧ್ಯಾಯ : ಎರಡು 
ಬೌಗೋಳಿಕತೆ ಹಾಗೂ ಐತಿಹಾಸಿಕ ಹಿನ್ನೆಲೆ 


ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಅಧ್ಯಯನ ಶಿಸ್ತುಗಳು ಪರಸ್ಪರ ಒಂದಕ್ಕೊಂದು 
ನಿಕಟವಾದ ಸಂಬಂಧ ಹೊಂದಿದೆ. ಇದರಿಂದಾಗಿ ಆಯಾ ಪ್ರದೇಶದ ಚಾರಿತ್ರಿಕ ಅಧ್ಯಯನಕ್ಕೆ ಅಲ್ಲಿನ 
ಭೌಗೋಳಿಕ ಅಂಶಗಳು ಪೂರಕವಾದ ಮೂಲ ಆಕರಗಳಾಗಿ ಪರಿಗಣಿಸಲ್ಪಡುತ್ತವೆ. ಹೀಗಾಗಿ ಒಂದು 
ನಿರ್ದಿಷ್ಟ ಪ್ರದೇಶದ ಚಾರಿತ್ರಿಕ ಅಧ್ಯಯನ ಕೈಗೊಳ್ಳುವ ಸಂದರ್ಭದಲ್ಲಿ ಆ ಪರಿಸರದ ಭೌಗೋಳಿಕ 
ಲಕ್ಷಣಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ಇತಿಹಾಸ ಮತ್ತು ಪುರಾತತ್ವ ಮಾದರಿಯ 
ಅಧ್ಯಯನ ವಿಷಯಗಳಂತೂ ಆಯಾ ಪ್ರದೇಶದ ಭೌಗೋಳಿಕ ವ್ಯಾಪಿಗೆ ಒಳಪಟ್ಟಿರುವ ಭೂರಚನೆ, 
ಹವಾಗುಣ, ನದಿಗಳು, ಬೆಟ್ಟಗುಡ್ಡಗಳು, ಕಲ್ಲುಮೇಬ್ದ ಹಾಗೂ ನೈಸರ್ಗಿಕ ಸಂಪತ್ತಿನ ಬಗೆಗಿರುವ 
ಗುಣಾವಗುಣಗಳನ್ನು ಅರಿತುಕೊಳ್ಳುವುದು ಇತಿಹಾಸ ರಚನೆಯ ಬಹುಮುಖ್ಯವಾದ ಶಿಸ್ತಾಗಿದೆ. 
ಪ್ರಾದೇಶಿಕವಾದ ಇಂತಹ ಮೂಲ ವಿವರಗಳನ್ನು ತಿಳಿದುಕೊಂಡಾಗಲೇ ಮಾನವನ ಜೀವನದ 
ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಹಂತಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಅಧ್ಯಯನಕ್ಕೆ ಒಳಪಡಿಸಲು 
ಸಾಧ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಆಯಾ ಪ್ರದೇಶದ ಇತಿಹಾಸ ಹಾಗೂ ಸಾಂಸ್ಕೃತಿಕ ವಿಕಾಸದ 
ಬದಲಾವಣೆಯಲ್ಲಿ ಭೌಗೋಳಿಕ ಪರಿಸರದ ಸಂಪತ್ತು ಹಾಗೂ ಪಾಕೃತಿಕ ವಿಭಿನ್ನತೆಯ ಲಕ್ಷಣಗಳು 
ಬಹುಮುಖ್ಯವಾದ ಪಾತ್ರವಹಿಸುತ್ತವೆ. ಹೀಗಾಗಿ ಒಂದು ಪ್ರದೇಶದ ಅಧ್ಯಯನ ಕೈಕೊಳ್ಳುವ 
ಸಂದರ್ಭದಲ್ಲಿ ಅದರ ಭೌಗೋಳಿಕ ಪರಿಸರದ ವಶಿಷ್ಟತೆಗಳನ್ನು ಗಣನೆಗೆ ತೆಗೆದುಕೊಳ್ಳದೇ ನಡೆಸುವ 
ಅಧ್ಯಯನ ಅಪೂರ್ಣವಾಗುತ್ತದೆ. ಆದ್ದರಿಂದ ಪ್ರಸ್ತುತ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಚನ್ನಪಟ್ಟಣ 


ತಾಲೂಕಿನ ಭೌಗೋಳಿಕ ವಿವರಗಳನ್ನು ತಿಳಿಯುವುದು ಮುಖ್ಯವೆನಿಸುತ್ತದೆ. 
೨.೧. ಭೌಗೋಳಿಕ ವಿವರ 


ರಾಮನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ನಾಲ್ಕು ತಾಲೂಕುಗಳಲ್ಲಿ ಚನ್ನಪಟ್ಟಣ ತಾಲೂಕು 
ಕೂಡ ಒಂದಾಗಿದೆ. ಚನ್ನಪಟ್ಟಣವು ರಾಮನಗರ ತಾಲೂಕಿನ ಪಶ್ಚಿಮ ದಿಕ್ಕಿನಲ್ಲಿ ಬೆಂಗಳೂರು, 
ಮೈಸೂರು ಹೆದ್ದಾರಿಯಲ್ಲಿದೆ. ಈ ತಾಲೂಕು ಭೌಗೋಳಿಕವಾಗಿ ರಾಮನಗರ ಜಿಲ್ಲೆಯ ಉಳಿದ 
ಮೂರು ತಾಲೂಕುಗಳಿಗಿಂತ ಭೌಗೋಳಿಕವಾಗಿ ಕಡಿಮೆ ವ್ಯಾಪ್ತಿಯಿದೆ. ಇದರ ಭೌಗೋಳಿಕ 
ಮೇರೆಯನ್ನು ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ರಾಮನಗರ ತಾಲೂಕು, ಆಗ್ನೇಯದಲ್ಲಿ ಕನಕಪುರ 
ತಾಲೂಕು, ದಕ್ಷಿಣದಲ್ಲಿ ಮಳವಳ್ಳಿ ತಾಲೂಕು, ನೈರುತ್ಯ ಮತ್ತು ಪಶ್ಲಿಮ ದಿಕ್ಕಿನಲ್ಲಿ ಮದ್ದೂರು 
ಖ್‌ ಹು ೪ ಲ್‌ ಹ) ಜ ಠ್‌" ಎ 

ತಾಲೂಕು ಹಾಗೂ ಕುಣಿಗಲ್‌ ತಾಲೂಕಿನ ಗಡಿಗಳು ಹೊಂದಿಕೊಂಡಿವೆ. 


ಭೂರಚನೆ 


12 


ಚನ್ನಪಟ್ಟಣ ತಾಲೂಕು ೫೪೨.೮೨ ಚ.ಕಿ.ಮೀ. ವ್ಯಾಪ್ತಿಯ ಭೂ ವಿಸ್ಟೀರ್ಣವನ್ನು ಹೊಂದಿದೆ.” 
ಭೂ ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಇಲ್ಲಿನ ಪರಿಸರವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. 


೧. ಉತ್ತರ ಮತ್ತು ವಾಯುವ್ಯ ದಿಕ್ಕುಗಳಲ್ಲಿ ಬೆಟ್ಟಗಳ ಸಾಲುಗಳಿದ್ದು, ಅವುಗಳಲ್ಲಿ ಹೆಚ್ಚಾಗಿ 
ಬೆಂಗಾಡಿನಿಂದ ಕೂಡಿರುವ ಕುರುಚಲು ಅರಣ್ಯ ಪ್ರದೇಶಗಳೇ ಹೆಚ್ಚಾಗಿ ಕಂಡುಬರುತ್ತವೆ. 


೨. ದಕ್ಷಿಣ ಮತ್ತು ನೈರುತ್ಯ ದಿಕ್ಕಿನ ಭಾಗಗಳಲ್ಲಿ ಮೈದಾನ ಪ್ರದೇಶವಿದ್ದು, ಜನವಸತಿ 
ಗ್ರಾಮಗಳು ಹಾಗೂ ಹಲವು ಕೆರೆ-ಕಟ್ಟೆಗಳು ಕಂಡುಬರುತ್ತವೆ. 


ಸರ್ಕಾರಿ ದಾಖಲೆಯಂತೆ ಈ ತಾಲೂಕಿನಲ್ಲಿ ಒಟ್ಟು ೧೪೭ ಗ್ರಾಮಗಳಿದ್ದು, ಅವುಗಳಲ್ಲಿ ೧೩೪ 
ಗ್ರಾಮಗಳು ಜನವಸತಿ ಪ್ರದೇಶಗಳಾಗಿದ್ದರೆ, ಉಳಿದ ೧೩ ಗ್ರಾಮಗಳು ನಿರ್ವಸತಿ ಪ್ರದೇಶಗಳಾಗಿವೆ.” 
ಪ್ರಸ್ತುತ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಚನ್ನಪಟ್ಟಣ ತಾಲೂಕಿನಲ್ಲಿ ಕ್ಷೇತಕಾರ್ಯ ಕೈಗೊಂಡ 


ಸಂದರ್ಭದಲ್ಲಿ ಮಾರ್ಗಾನಹಳ್ಳಿ, ಬಲ್ಲಾಪಟ್ಟಣ, ಬಂಡೂರ ಚಾಗೆರೆ, ಕುಂಬಾರದೊಡ್ಡಿ ಎಂಬ ಹೆಸರಿನ 
ನಾಲ್ಕು ಪ್ರಾಚೀನ ಕಾಲದ ಜನವಸತಿ ನೆಲೆಗಳನ್ನು ಬೆಳಕಿಗೆ ತರಲಾಗಿದೆ. ಗ್ರಾಮಗಳ ಆಧಾರದ ಮೇಲೆ 
ಮೂರು ಹೋಬಳಿಗಳು, ೩೨ ಗ್ರಾಮ ಪಂಚಾಯಿತಿಗಳು, ಒಂದು ನಗರಸಭೆ ಹಾಗೂ ಒಂದು 
ಪಂಚಾಯಿತಿ ಈ ತಾಲೂಕಿನ ಆಡಳಿತದ ವ್ಯಾಪ್ತಿಯಲ್ಲಿ ಬರುತ್ತವೆ. ೨೦೧೧ರ ಜನಗಣತಿಯ ಪ್ರಕಾರ 
ಒಟ್ಟು ೨.೬೧.೧೩೦೪ ಮಂದಿ ಜನಸಂಖ್ಯೆಯಷ್ಟು ಜನರು ಇಲ್ಲಿ ನೆಲೆಸಿದ್ದಾರೆ ಎಂಬುದು 
ತಿಳಿದುಬಂದಿದೆ. ಗ್ರಾಮೀಣ ಪ್ರದೇಶದಲ್ಲಿ ೧೮೯,೩೬೨ ಜನರು ನಗರ ಪ್ರದೇಶದಲ್ಲಿ ೭೧೯೪೨ 
ಜನರು ವಾಸಿಸುತ್ತಿದ್ದಾರೆ. ಪ್ರತಿ ಚ.ದ.ಕಿ.ಮೀಗೆ ೪೮೫ ಮಂದಿ ಜನಸಂಖ್ಯೆ ಹೊಂದಿದ್ದು 


ಲಿಂಗಾನುಪಾತದಲ್ಲಿ ಪ್ರತಿ ೧೦೦೦ ಪುರುಷರಿಗೆ ೯೭೩ ಮಹಿಳೆಯರಿದ್ದಾರೆ. 


ಆಡಳಿತದ ಅನುಕೂಲಕ್ಕಾಗಿ fof ತಾಲೂಕನ್ನು ಮೂರು ಹೋಬಳಿಗಳಾಗಿ 
ವಿಂಗಡಿಸಿಕೊಳ್ಳಲಾಗಿದ್ದು, ಅವುಗಳು ಕೆಳಗಿನಂತಿವೆ. 


ಕಸಂ ಹೋಬಳಿಯ ಹೆಸರು ಒಟ್ಟು ಜನಸಂಖ್ಯೆ 

9) ವಿರುಪಾಕ್ಷಿಪುರ ೨೬೮೫೪ 

೨ ಕಸಬಾ ೨೩೯೮೦ 

೩ ಮಳೂರು ೨೧೧೦೮ 
ಒಟ್ಟು ESD 


ಬೆಟ್ಟ ಗುಡ್ಡಗಳು 


ಚನ್ನಪಟ್ಟಣ ತಾಲೂಕು ಹಲವು ಬೆಟ್ಟಗುಡ್ಡಗಳಿಂದ ಸುತ್ತುವರಿದಿರುವ ಪ್ರದೇಶವಾಗಿದೆ. 
ಗವಿರಂಗಸ್ತಾಮಿ ಬೆಟ, ಕೋಡಂಬಳ್ಲಿ ಬೆಟ, ಭೂಹಳ್ಳಿ ಬೆಟ, ಚನಪಾಜಿ ಬೆಟ, ಅಬೂರು ಗುಡ 
ಬ ೪ [ ೪ [ ಪ್‌ [ಗ ಬ [A 

ಮಾಕಳಿ ಬೆಟ್ಟ(ಕೃಷ್ಣಗಿರಿ ಬೆಟ್ಟ, ಚೌರಕಲ್ಲು ಗುಡ್ಡ, ನಿಟ್ಟೂರು ಬೆಟ್ಟ, ಕೆಂಗಲ್ಲು ಬೆಟ್ಟ ಗರಕಹಳ್ಳಿ ಬೆಟ್ಟ, 
[) [se] [%) [RN [x [se] ಬ ೪ e 


13 


ವಾಡೇಮಲ್ಲೇಶ್ಲರನ ಬೆಟ್ಟ ಕದರಮಂಗಲ ಬೆಟ್ಟ ಲಕ್ಷ್ಮೀನರಸಿಂಹಸ್ಥಾಮಿ ಬೆಟ್ಟ ಹಿತ್ತಲಗುಡ್ಡ 
ಮಂಕುಂದ ಬೆಟ್ಟ ಮುತಾಂದ ಬೆಟ್ಟಗಳು ಈ ತಾಲೂಕಿನ ಪ್ರಾಕೃತಿಕ ಸೌಂದರ್ಯವನ್ನು ಹೆಚ್ಚಿಸುವುದರ 
ಜೊತೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿವೆ. 


ಹವಾಗುಣ ಮತ್ತು ಮಳೆ 


ಬಯಲು ಪ್ರದೇಶ ಮತ್ತು ಬೆಟ್ಟಗುಡ್ಡಗಳಿಂದ ಆವೃತವಾಗಿರುವುದರಿಂದ ಇಲ್ಲಿಯ 
ವಾಯುಗುಣವು ಹಿತಕರವಾಗಿದೆ. ಭೌಗೋಳಿಕವಾಗಿ ೧೨° ೨೭° ರಿಂದ ೧೨° ೪೫೨ ಅಕ್ಷಾಂಶ 
ಹಾಗೂ ೭೭ ೦೨° ರಿಂದ ೭೭° ೧೭° ರೇಖಾಂಶ ಹೊಂದಿದ್ದು, ಕನಿಷ್ಠ ೨೦° ಗರಿಷ್ಠ ೩೩° 
ಸೆಲ್ಲಿಯಸ್‌  ಉಷ್ಣಾಂಶವಿದೆ* ಸಮುದ್ರ ಮಟ್ಟದಿಂದ ಸುಮಾರು ೬೭೬ ಮೀಟರ್‌ 
ಎತ್ತರದಲ್ಲಿರುವುದರಿಂದ ಇಲ್ಲಿನ ವಾಯುಗುಣ ಹಿತಕರವಾಗಿದೆ. ಇಲ್ಲಿ ವಾರ್ಷಿಕವಾಗಿ ಸರಾಸರಿ ೪೮ 
ದಿನಗಳು ಮಳೆಯಾಗಿರುವ ದಾಖಲೆಯಿದೆ. ಈ ತಾಲೂಕಿನಲ್ಲಿ ವಾರ್ಷಿಕವಾಗಿ ಬೀಳುವ ಅರ್ಧದಷ್ಟು 
ಭಾಗದ ಮಳೆಯು ಮುಂಗಾರು ಸಂದರ್ಭದಲ್ಲಿ ಪೂರ್ವದಿಂದ ಬೀಸಿ ಬರುವ ಮಾನ್ಲೂನ್‌ 
ಮಾರುತಗಳಿಂದ ಮಳೆಯಾಗುತ್ತದೆ. ೧೮೮೭ನೆಯ ವರ್ಷದ ಅಕ್ಟೋಬರ ೯ನೆಯ ತಾರೀಖಿನ 
ಒಂದೇ ದಿನದಂದು ೨೨೧.೫ ಮಿ.ಮೀ. ಮಳೆಯಾಗಿ ದಾಖಲಾಗಿದ್ದರೆ, ೧೯೧೭ರ ವರ್ಷದಲ್ಲಿ 
ವಾರ್ಷಿಕ ಸರಾಸರಿ ೧೪೬ ಮಿ.ಮೀ ಪ್ರಮಾಣದಷ್ಟು ಮಾತ್ರ ಮಳಯಾಗಿರುವುದು ದಾಖಲೆಯಾಗಿದೆ. 
ಕಳೆದ ದಶಕದಲ್ಲಿ ಈ ತಾಲೂಕಿನಲ್ಲಿ ಆಗಿರುವ ಮಳೆಯ ಪ್ರಮಾಣವನ್ನು ಅವಲೋಕಿಸಿದಾಗ ತುಂಬಾ 
ಏರಿಳಿತವಾಗಿರುವುದುನ್ನು ಕಾಣಬಹುದು. ವ್ಯವಸಾಯ ಹಾಗೂ ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ 
ಮಳೆಗಾಲದಲ್ಲಿ ಮಳೆಯ ನೀರು ಬಳಕೆಯಾದರೆ, ಬೇಸಿಗೆ ಕಾಲದಲ್ಲಿ ಕೆರೆ-ಕಟ್ಟೆ, ಬಾವಿ. ಹಳ್ಳ-ಕೊಳ್ಳ, 
ನದಿ ಮತ್ತು ಜಲಾಶಯಗಳ ನೀರು ಬಳಕೆಯಾಗುತ್ತದೆ. 


ಈ ಪರಿಸರದಲ್ಲಿ ನೈಸರ್ಗಿಕ ಮತ್ತು ಕೃತಕ ರೀತಿಯ ಜಲಮೂಲಗಳು ಕಂಡುಬರುತ್ತವೆ. ಕೆರೆ 
ಬಾವಿ, ಹಳ್ಳ-ಕೊಳ್ಳ ನದಿ. ಜಲಾಶಯಗಳು ನೀರನ್ನು ಒದಗಿಸುವ ಮೂಲಕ ಜನರ 
ಜೀವನೋಪಾಯಕ್ಕೆ ತುಂಬಾ ಅನುಕೂಲಕರವಾಗಿವೆ. ಕಣ್ಣ ನದಿಯು ಇಲ್ಲಿನ ಮುಖ್ಯ ನದಿಯಾಗಿದೆ. 
ಮೊದಲು ಈ ನದಿಗೆ ನಿರ್ಮಲಾ ನದಿ ಎಂಬ ಮತ್ತೊಂದು ಹೆಸರಿತ್ತು. ಕಣ್ಣ ಮಹರ್ಷಿಗಳು ಈ 
ಭಾಗದಲ್ಲಿ ನೆಲೆಸಿದ್ದರು ಎಂಬ ಹಿನ್ನೆಲೆಯಲ್ಲಿ ನಿರ್ಮಲಾ ನದಿಗೆ ಕಣ್ಣ ನದಿ ಎಂಬ ಹೆಸರು ಬಂದಿದೆ 
ಎಂಬುದು ಅಬ್ಲೂರಿನಲ್ಲಿ ಪ್ರಚಲಿತದಲ್ಲಿರುವ ಐತಿಹ್ಯವೊಂದರಿಂದ ತಿಳಿದುಬರುತ್ತದೆ. ಒಟ್ಟು ೬೧ 
ಕಿಮೀ ಹರಿಯುವ ಈ ನದಿಯು ಸರಗೂರು ಗ್ರಾಮದ ಬಳಿ ಶಿಂಷಾ ನದಿಯನ್ನು ಸೇರುತ್ತದೆ. 
ಚನ್ನಪಟ್ಟಣ ತಾಲೂಕು ಪ್ರದೇಶದಲ್ಲಿ ೨೫ ಕಿ.ಮೀ. ಕಣ್ಣ ನದಿ ಹರಿಯುವುದರಿಂದ ಇಲ್ಲಿನ ಜನರ 
ಜೀವನಾಡಿಯಾಗಿ ಉಪಯುಕ್ತವಾಗಿದೆ. ಕಣ್ಣ ನದಿಯು ಮಾಗಡಿ ತಾಲೂಕಿನ ಶ್ರೀಪತಿಹಳ್ಳಿ ಎಂಬ 


14 


ಗ್ರಾಮದ ಸಮೀಪದಲ್ಲಿ ಹುಟ್ಟಿ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತದೆ. ಕಣ್ಣ ನದಿಯು ಶಿಂಷಾ 
ನದಿಯನ್ನು ಸೇರುವ ಹೊತ್ತಿಗೆ ಸುಮಾರು ೨೫ ಕಿ.ಮೀ. ಇಲ್ಲಿನ ಪ್ರದೇಶದಲ್ಲಿ ಹರಿಯುತ್ತದೆ. 


ಇದು ಬೇಸಿಗೆ ಕಾಲದಲ್ಲಿ ಬತ್ತಿ ಹೋಗುವುದರಿಂದ ಇದಕ್ಕೆ ಅಬ್ದೂರು ಗ್ರಾಮದ ಬಳಿ 
ಜಲಾಶಯವನ್ನು ನಿರ್ಮಿಸಲಾಗಿದೆ. ೧೮೯೦ಕ್ಕಿಂತ ಪೂರ್ವದಲ್ಲಿಯೇ ಚನ್ನಪಟ್ಟಣದಿಂದ ಉತ್ತರಕ್ಕೆ 
ಸುಮಾರು ೬ ಕಿ.ಮೀ. ದೂರದಲ್ಲಿರುವ ಅಬ್ಲೂರು ಗ್ರಾಮದ ಸಮೀಪದಲ್ಲಿ ಅಣೆಕಟ್ಟು 
ನಿರ್ಮಾಣಗೊಂಡಿತ್ತು ಎಂದು ತಿಳಿಯುತ್ತದೆ” ನಂತರ ಸರ್‌.ಎಂ. ವಿಶ್ವೇಶ್ವರಯ್ಯನವರ 
ಮಾರ್ಗದರ್ಶನದಲ್ಲಿ ೧೯೪೦ರಲ್ಲಿ ಈಗಿನ ವಿಸ್ತಾರವಾದ ಜಲಾಶಯವನ್ನು ನಿರ್ಮಾಣಕ್ಕೆ ರೂಪಿಸಿದ 
ಯೋಜನೆ ೧೯೪೬ರಲ್ಲಿ ಪೂರ್ಣಗೊಂಡಿದೆ. ಸುಮಾರು ೧,೪೦೦ ಮಿಟರ್‌ ಉದ್ದದ ಜಲಾಶಯದ 
ಎತ್ತರ ೧೮ ಮೀಟರ್‌ ಆಗಿದ್ದು, ಎರಡು ನಾಲೆಗಳಲ್ಲಿ ಹರಿಯುವ ನೀರಿನಿಂದ ಸುಮಾರು ಎರಡು 
ಸಾವಿರ ಎಕರೆ ಭೂ ಪ್ರದೇಶದಲ್ಲಿ ವ್ಯವಸಾಯವನ್ನು ಮಾಡಲಾಗುತ್ತಿದೆ. 


ಸರ್‌. ಎಂ. ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ನಿರ್ಮಾಣಗೊಂಡಿರುವ ಈ 
ಜಲಾಶಯದ ಕ್ರೇಸ್ಟ್‌ ಗೇಟುಗಳು ಸ್ವಯಂಚಾಲಿತವಾಗಿದ್ದು, ಜಲಾಶಯದಲ್ಲಿ ಗರಿಷ್ಠ ಪ್ರಮಾಣದ ನೀರು 
ಶೇಖರಣೆಗೊಂಡಾಗ ಮಾತ್ರ ಅದರ ಗೇಟುಗಳು ಸ್ವಯಂ ಚಾಲಿತವಾಗಿ ತೆರೆದುಕೊಳ್ಳುತ್ತವೆ. ಇದು 
ಏಷ್ಕಾದ ಪ್ರಥಮ ಸ್ವಯಂಚಾಲಿತ ಬಾಗಿಲುಗಳುಳ್ಳ ಅಣೆಕಟ್ಟೆ ಎಂಬ ವಿಶೇಷತೆಯನ್ನು 
ಪಡೆದುಕೊಂಡಿದೆ. ಇದರಿಂದ ಪಟ್ಟು ಕೆರೆ ರಾಮಮ್ಮನ ಕೆರೆ, ಕೂಡ್ಲೂರು ಕೆರೆ ಮೊಗೇನಹಳ್ಳಿ ಕೆರೆ, 
ಹರೂರು ಕೆರೆ ಮಳೂರು ಕೆರೆ ಮೊದಲಾದ ಕೆರೆಗಳಿಗೆ ನೀರು ಪೂರೈಕೆಯಾಗುತ್ತಿದೆ. ಈ ಮೂಲಕ 
ಸುಮಾರು ೩೦ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ 
ದೊರಕಿದೆ. ಇದರಿಂದ ಈ ಪ್ರದೇಶದ ಜನರ ಕುಡಿಯುವ ನೀರಿಗೂ ಹಾಗೂ ವ್ಯವಸಾಯಕ್ಕೂ 
ಅನುಕೂಲವಾಗುತ್ತಿದೆ. 


ಇಅಗ್ಗಲೂರು ಜಲಾಶಯ 


ಈ ತಾಲೂಕಿನ ದಕ್ಷಿಣ ದಿಕ್ಕಿನ ಗಡಿಭಾಗದಲ್ಲಿ ಹರಿಯುವ ಶಿಂಷಾ ನದಿಗೆ ಇಗ್ಗಲೂರು 
ಗಾಮದ ಸಮೀಪದಲ್ಲಿ ಅಣೆಕಟ್ಟೆಯನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಶೇಖರಣೆಗೊಂಡ ನೀರನ್ನು 
ಏತನೀರಾವರಿಯ ಮೂಲಕ ತಾಲೂಕಿನ ಕೆರೆಕಟ್ಟೆಗಳನ್ನು ತುಂಬಿಸಿ, ಜನರ ನೀರಿನ ಬವಣೆ 
ನಿವಾರಿಸುವ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಕಾರ್ಯ ಆಶಾದಾಯಕವಾದ 
ಬೆಳವಣಿಗೆಯಾಗಿದೆ. ಇಷ್ಟೇ ಅಲ್ಲದೆ ತಾಲೂಕಿನಲ್ಲಿ ಜಲಸಂಪನ್ಮೂಲ ವ್ಯವಸ್ಥೆಯಾಗಿ ಸುಮಾರು ೨೭ 
ದೊಡ್ಡ ಕೆರೆಗಳು ಹಾಗೂ ಐವತ್ತಕ್ಕೂ ಹೆಚ್ಚು ಸಣ್ಣ ಕೆರೆಗಳು ಕಂಡುಬರುತ್ತವೆ. ಒಟ್ಟಾರೆ ಈ 
ತಾಲೂಕಿನಲ್ಲಿ ಕಾಲುವೆಗಳಿಂದ ೨೧೪ ಹೆಕ್ಟೇರ್‌ ಪ್ರದೇಶ, ಕೊಳವೆ ಬಾವಿಗಳಿಂದ ೧೨,೦೦೬ ಹೆಕ್ಟೇರ್‌ 
ಪ್ರದೇಶ ಹಾಗೂ ಏತ ನೀರಾವರಿಯಿಂದ ೨೧೪ ಹೆಕ್ಟೇರ್‌ ಪ್ರದೇಶದಲ್ಲಿ ವ್ಯವಸಾಯ 


15 


ಮಾಡಲಾಗುತ್ತಿದೆ.” ಹೀಗೆ ಹಳ್ಳ-ಕೊಳ್ಳ. ಕೆರೆ-ಕಟ್ಟೆಗಳು, ನದಿಗಳು, ಜಲಾಶಯಗಳು ಇಲ್ಲಿನ ಜನರಿಗೆ 


ಸದಾ ಕಾಲ ನೀರೊದಗಿಸುತ್ತಿವೆ. 
ಅರಣ್ಯ ಸಂಪತ್ತು 


ಪ್ರಸ್ತುತ ಚನ್ನಪಟ್ಟಣ ತಾಲೂಕಿನಲ್ಲಿ ೬೧೩೧ ಹೆಕ್ಟೇರ್‌ ವಿಸೀರ್ಣ ಪ್ರದೇಶದಷ್ಟು ಅರಣ್ಯ 
ಪ್ರದೇಶವಿದೆ. ರಾಮನಗರ ಜಿಲ್ಲೆಯ ಒಟ್ಟು ಅರಣ್ಯ ಪ್ರದೇಶದಲ್ಲಿ ಈ ತಾಲೂಕು ನಾಲ್ಕನೆಯ 
ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಹೆಚ್ಚು ಕುರುಚಲು ಅರಣ್ಯ ಪ್ರದೇಶವಿದೆ. ಗಿಡಮೂಲಿಕೆ 
ಸಸ್ಯಗಳನ್ನು ಕೂಡ ಕಂಡುಬರುತ್ತವೆ. ಚಿರತೆ, ಕರಡಿ, ಆನೆ, ಕಾಡುಹಂದಿ, ತೋಳ, ನರಿ, ಮೊಲ, 
ಕೋತಿ ಮೊದಲಾದ ಪ್ರಾಣಿಗಳು ಅರಣ್ಯ ಪ್ರದೇಶದಲ್ಲಿ ವಾಸವಾಗಿವೆ. 


ಇಲ್ಲಿನ ಕಾಡುಗಳಲ್ಲಿ ಹುಣಸೆ, ನೇರಳೆ, ಶ್ರೀಗಂಧ, ಹೊನ್ನೆ, ಬೀಟಿ, ಜಾಲ, ನೀಲಗಿರಿ, ಹಲಸು, 
ಬನ್ನಿ ಆಲದ ಮರ, ಬಿದಿರು ಇನ್ನೂ ಮುಂತಾದ ಅನೇಕ ಜಾತಿಯ ಗಿಡಮರಗಳು ಬೆಳೆಯುತ್ತವೆ. 
ಕರಡಿ, ತೋಳ, ಚಿರತೆ, ನರಿ, ನವಿಲು, ಮೊಲ, ಜಿಂಕೆ, ಕಾಡುಹಂದಿ, ಮಂಗ ಮುಂತಾದ ಹಲವು 
ಜಾತಿಯ ಪ್ರಾಣಿಗಳು, ಗಿಳಿ, ಗರುಡ, ಹದ್ದು, ಗಿಡುಗ, ಗೂಬೆ, ಪಾರಿವಾಳ, ಕಾಡುಕೋಳಿ, ಗೀಜುಗ, 
ನವೀಲು ಇತ್ಯಾದಿ ಹಲವು ಬಗೆಯ ಹಕ್ಕಿ-ಪಕ್ಷಿಗಳಿಗೆ ಇಲ್ಲಿನ ಅರಣ್ಯ ಪ್ರದೇಶ ಆವಾಸ ಸ್ಥಾನವಾಗಿದೆ. 
ವಾಡೇಮಲ್ಲೇಶ್ವರ ಬೆಟ್ಟದಲ್ಲಿ ವಾಸಿಸುವ ಅಪರೂಪದ ಕಪು ಮುಖದ ಮುಸುವಗಳು ಬಹಳ 
ಅಪರೂಪವಾದವುಗಳಾಗಿವೆ. ಈ ತಾಲೂಕಿನ ಅರಣ್ಯ ಪ್ರದೇಶವನ್ನು ಪ್ರಸ್ತುತ ಆಯಾ ಪ್ರದೇಶಗಳ 
ಹೆಸರುಗಳಿಂದ ಗುರುತಿಸಲಾಗಿದ್ದು, ಅವುಗಳ ಒಟ್ಟು ವಿಸ್ಲೀರ್ಣತೆ ಕೆಳಗಿನಂತಿದೆ.“ 


ಕ್ರಸಂ ಅರಣ್ಯ ಪ್ರದೇಶದ ಹೆಸರು ವಿಸ್ತೀರ್ಣ(ಎಕರೆಗಳಲ್ಲಿ) 
೧ ಮಾಕಳಿ ರಾಜ್ಯ ಅರಣ್ಯ ೧೧,೧೦೯.೦೦ 
, ಚಿಕ್ಕಮಣ್ಣುಗುಡ್ಡೆ ಅರಣ್ಯ ೩೨೩೨.೧೮ 
೩ ಕೊಂಬಿನಕಲ್ಲು ಅರಣ್ಯ ೧,೨೦೯.೦೦ 
೪ ದೇವರಹೊಸಹಳ್ಳಿ ಅರಣ್ಯ ೬೨೮.೦೦ 
೫ ಕೂರಣಗೆರೆ ಅರಣ್ಯ ೫೯೮.೨೮ 
೬ ಹುಲಿಮುತ್ತಿಗೆ ಅರಣ್ಯ ೬೭.೩೮ 
ಈ ಕೆಲಗೆರೆ ಅರಣ್ಯ ೧೬.೦೦ 
[9 ಸಾಸಲಪಹುರ ೩೮೩.೦೦ 


೯ ಕೇಲೂರು ೧,೨೬೮.೦೦ 


16 


೧೦  ನರಿಕಲ್ಲುಗುಡ್ಡ ೧೨೨೬.೧೬ 


ಒಟ್ಟು OE ENEOE 


ಮೇಲಿನ ಕೋಷ್ಟಕದ ಆಧಾರದಿಂದ ಚನ್ನಪಟ್ಟಣ ತಾಲೂಕಿನ ಅರಣ್ಯ ಪ್ರದೇಶವು ೧೯ನೆಯ 
ಶತಮಾನದಲ್ಲಿ ಬಹಳಷ್ಟು ವಿಸ್ತಾರವಾಗಿತ್ತು ಎಂದು ತಿಳಿಯುತ್ತದೆ. ಬಿ.ಎಲ್‌. ರೈಸ್‌ ಅವರು 
ಸಂಪಾದಿಸಿರುವ ಮೈಸೂರು ಗೆಜೆಟಿಯರ್ನಲ್ಲಿ ದಾಖಲಿಸಿರುವಂತೆ ಚನ್ನಪಟ್ಟಣ ತಾಲೂಕಿನ ಹಾಗೂ 
ಇದರ ಗಡಿಗೆ ಹೊಂದಿಕೊಂಡಿರುವ ಕನಕಪುರ ತಾಲೂಕಿನ ಕಬ್ಲಾಳು ಅರಣ್ಯ ಪ್ರದೇಶವನ್ನು ಈ 
ಕೆಳಗಿನಂತೆ ಗುರುತಿಸಬಹುದು." 


ಕ್ರಸಂ ಅರಣ್ಯ ಪ್ರದೇಶದ ಹೆಸರು ವಿಸ್ಲೀರ್ಣ(ಎಕರೆಗಳಲ್ಲಿ) 
೧ ಮಾಕಳಿ ೨೪೯೪೦ ಎಕರೆ (೧೯ ಚ.ಮೈಲಿ) 
ಸು) ಕಬ್ಲಾಳು ದುರ್ಗ ೭೬೮೦ ಎಕರೆ (೧೨ ಚೆ.ಮೈಲಿ) 
೩ ತೆಂಗಿನಕಲ್ಲು ೧೧೫೨೦ ಎಕರೆ (೧೮ ಚ.ಮೈಲಿ) 
೪ ಮಣ್ಣುಗುಡ್ಡೆ ೬೪೦೦ ಎಕರೆ (೧೦ ಚ.ಮೈಲಿ) 


ಈ ಮೇಲಿನ ಅಂಕಿ ಅಂಶಗಳನ್ನು ಗಮನಿಸಿದಾಗ ಕಳದ ಒಂದು ನೂರು ವರ್ಷದಲ್ಲಿ 
ಸುಮಾರು ಇಪ್ಪತ್ತು ಸಾವಿರ ಎಕರೆಯಷ್ಟು ಅರಣ್ಯ ಪ್ರದೇಶ ಗಣನೀಯ ಪ್ರಮಾಣದಲ್ಲಿ 
ನಾಶವಾಗಿರುವುದನ್ನು ಗುರುತಿಸಬಹುದು. ಉಳಿದಿರುವ ಅರಣ್ಯ ಪ್ರದೇಶವನ್ನು ಈಗಲಾದರೂ 
ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳಬೇಕಾದ ಅವಶ್ಯಕತೆಯಿದೆ. 


ವ್ಯವಸಾಯ 


ಈ ಪ್ರದೇಶದ ಜನರ ಮುಖ್ಯ ಕಸುಬು ವ್ಯವಸಾಯವಾಗಿದೆ. ಸಾಗುವಳಿಗೆ ಯೋಗ್ಯವಾದ 
ಭೂಮಿ ೩ಿರ್ಮೀ೩೫ ಹೆಕ್ಟೇರ್‌ ಪ್ರದೇಶವಿದ್ದರೂ, ನೀರಾವರಿಗೆ ಅನುಕೂಲವಾಗಿರುವುದು ೧೨,೧೪೮ 
ಹೆಕ್ಟೇರ್‌ ಪ್ರದೇಶ ಮಾತ್ರ, ಉಳಿದ ಪ್ರದೇಶದಲ್ಲಿ ಮಳಯಾಧಾರಿತ ಬೇಸಾಯ ಮಾಡಲಾಗುತ್ತಿದೆ. 
ರಾಗಿ, ಭತ್ತ ಮುಸುಕಿನಜೋಳ, ತೊಗರಿ, ಕಡಲೆ, ಹುರುಳಿ, ಹೆಸರು, ಅವರೆ, ಅಲಸಂದೆ, ಎಳ್ಳು, 
ಸಾಸಿವೆ, ಹರಳು, ಹುಚ್ಚೆಳ್ಳು ಈ ತಾಲೂಕಿನ ಮುಖ್ಯ ಬೆಳೆಗಳಾಗಿದ್ದು, ಇವಲ್ಲದೆ ದಾಕ್ಷಿ, ನಿಂಬೆ, ಅಡಿಕೆ. 
ಪಪ್ಪಾಯಿ, ಮಾವು, ತೆಂಗು. ಬಾಳೆ, ತರಕಾರಿ ಪದಾರ್ಥಗಳು ಮೊದಲಾದ ವಾಣಿಜ್ಯ ಬೆಳೆಗಳನ್ನು ಸಹ 
ಬೆಳೆಯುತ್ತಾರೆ. ಜೊತೆಗೆ ಹಸು, ಎತ್ತು ಕುರಿ, ಮೇಕೆ, ಕತ್ತೆ, ನಾಯಿ, ಬೆಕ್ಕು ಮುಂತಾದ ಪ್ರಾಣಿಗಳನ್ನು 
ಸಾಕುತ್ತಾರೆ. ನಗರ ಪ್ರದೇಶದಲ್ಲಿ ಹಂದಿಗಳನ್ನು ಕೂಡ ಸಾಕುವುದುಂಟು. ಹಳ್ಳಿಕಾರ್‌ ತಳಿಯ 
ಹಸುಗಳು ಹಾಲಿನ ಉತ್ಪಾದನೆಗೆ ಮತ್ತು ವ್ಯವಸಾಯಕ್ಕೆ ನೆರವಾಗಿವೆ. ಹೆಚ್ಚು ಹಾಲಿನ ಉತ್ಪಾದನೆಗಾಗಿ 


17 


ಜೆರ್ಸಿ, ರಡ್ಡಾನ್‌ ಸೀಮೆಯ ತಳಿಯ ಹಸುಗಳನ್ನು ಸಹ ಸಾಕುತ್ತಾರೆ. ಈ ಮೂಲಕ ಹೈನುಗಾರಿಕೆ 
ಹೆಚ್ಚುತ್ತಿದ್ದು, ಅದು ಇಲ್ಲಿನ ರೈತರ ಆದಾಯದ ಮೂಲಗಳಲ್ಲಿ ಒಂದಾಗಿದೆ. ಮರ್ರಾ ಜಾತಿಯ 
ಎಮ್ಮೆಗಳನ್ನು ಸಹ ಇಲ್ಲಿ ಸಾಕುತ್ತಾರೆ. ಆದರೆ ಇತ್ತೀಚೆಗೆ ಇವುಗಳ ಸಂತತಿ ಕಡಿಮೆಯಾಗುತ್ತಿದೆ. ಹೀಗೆ 
ಪಶುಸಂಗೋಪನೆಯನ್ನು ಇಲ್ಲಿನ ರೈತರು ವ್ಯವಸಾಯದ ಜೊತೆ ಅವಲಂಬಿಸಿರುವ 
ಉದ್ಯೋಗವಾಗಿದೆ. ಇದರ ಜೊತೆಗೆ ಸುಮಾರು ೨,೨೬೧.೫೦ ಹೆಕ್ಟೇರ್‌ ಪ್ರದೇಶದಲ್ಲಿ ಹಿಪ್ಪುನೇರಳೆ 
ಬೆಳೆಯನ್ನು ಬೆಳೆದು, ವಾರ್ಷಿಕವಾಗಿ ಉತ್ಪಾದಿಸುವ ರೇಷ್ಮೆಯ ಮೌಲ್ಯ ೫೯೦೬.೪೩ ಲಕ್ಷಗಳಾಗಿದ್ದು, 
ಇದು ಇಲ್ಲಿನ ಜನರ ಬಡತನವನ್ನು ನಿವಾರಿಸುವಲ್ಲಿ ಸಹಕಾರಿಯಾಗಿದೆ. 


ಕೈಗಾರಿಕೆ 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊಡ್ಡ ಕೈಗಾರಿಕೆಗಳು ಕಂಡು ಬರುವುದಿಲ್ಲವಾದರೂ ಹತ್ತಾರು ಸಣ್ಣ 
ಕೈಗಾರಿಕೆಗಳು ಸ್ಥಾಪನೆಗೊಂಡಿವೆ. ಕೆಮಿಕಲ್ಸ್‌ ಆಹಾರ ಮತ್ತು ಮಾದಕ ವಸ್ತುಗಳು, ಮೆಕ್ಕಾನಿಕಲ್‌, 
ಕಾಗದ ಮತ್ತು ಮುದಣ., ರಬ್ಬರ್‌, ಪ್ಲಾಸ್ಟಿಕ್‌, ಜವಳಿ, ಸಿದ್ದ ಉಡುಪು ತಯಾರಿಕೆ ಮೊದಲಾದ 
ಕೈಗಾರಿಕೆಗಳು ಇಲ್ಲಿ ಕಂಡುಬರುತ್ತವೆ. ಇವಲ್ಲದೆ ಮರದಿಂದ ತಯಾರಿಸುವ ಕರಕುಶಲ ವಸ್ತು 
ತಯಾರಿಕೆಗೆ ತಾಲೂಕು ಹೆಸರುವಾಸಿಯಾಗಿದೆ. ಇಲ್ಲಿನ ಅರಣ್ಯ ಪ್ರದೇಶಗಳಲ್ಲಿ ದೊರೆಯುವ 
ಆಲೆಮರ, ಹೊನ್ನೆ ಬೀಟಿ ಮೊದಲಾದ ಮರಗಳಿಂದ ಬಹುಪ್ರಕಾರದ ಬೊಂಬೆಗಳನ್ನು ಸುಮಾರು 
ಇನ್ನೂರು ವರ್ಷಗಳಿಂದಲೂ ತಯಾರಿಸಿ, ಮಾರಾಟ ಮಾಡುವ ಉದ್ಯಮವಾಗಿ ಬೆಳೆದು ಬಂದಿದೆ. 


ಇಲ್ಲಿ ತಯಾರಾಗುವ ಬೊಂಬೆಗಳಿಂದಲೆ "ಚನ್ನಪಟ್ಟಣದ ಬಣ್ಣದ ಬೊಂಬೆ'ಗಳ ನಗರವೆಂದು 
್ಸಿ ಪಡೆದುಕೊಂಡಿದೆ. ನೋಡಲು ಆಕರ್ಷಕವಾಗಿರುವ ಚನ್ನಪಟ್ಟಣದ ಬೊಂಬೆಗಳು 
ಅಮೇರಿಕಾ, ಹಾಲೆಂಡ್‌, ಡೆನ್ಮಾರ್ಕ್‌, ಚೀನಾ, ಜಪಾನ, ಜರ್ಮನ್‌ ಮೊದಲಾದ ರಾಷ್ಟ್ರಗಳಿಗೆ 
ರಫ್ತಾಗುತ್ತವೆ” ಇದು ದೇಶದ ಆರ್ಥಿಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ಚನ್ನಪಟ್ಟಣವನ್ನು 
ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವಾಗಿದೆ. ನೂರಾರು ವರ್ಷಗಳಿಂದ 
ಮುಂದುವರಿದುಕೊಂಡು ಬಂದಿರುವ ಈ ಉದ್ಯಮವನ್ನು ನಂಬಿಕೊಂಡು ಇಂದಿಗೂ ಹಲವಾರು 
ಕುಟುಂಬಗಳು ಜೀವನವನ್ನು ಸಾಗಿಸುತ್ತಿವೆ. ಬೊಂಬೆ ತಯಾರಿಕೆ ಮತ್ತು ಉದ್ಯಮಕ್ಕೆ ಸಂಬಂಧಿಸಿದ 


ಹೆಚ್ಚಿನ ವಿವರಗಳನ್ನು ಪ್ರಸ್ತುತ ಅಧ್ಯಯನದ ನಾಲ್ಕನೆಯ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 


ಚನ್ನಪಟ್ಟಣ ನಗರದಲ್ಲಿ ಸರ್ಕಾರಿ ಸ್ಥಾಮ್ಯದ ರೇಷ್ಮೆ ಬಟ್ಟೆ ತಯಾರಿಕಾ ಕೈಗಾರಿಕೆ ಇಲ್ಲಿನ 
ಸಾವಿರಾರು ಜನರಿಗೆ ಆಶ್ರಯವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಸರಿಯಾದ ನಿರ್ವಹಣೆಯಿಲ್ಲದೆ, ನಷ್ಟದ 
ನೆಪವೊಡ್ಡಿ ಈ ಕೈಗಾರಿಕೆಯನ್ನು ಮುಚ್ಚಲಾಗಿದೆ. ಇಂತಹ ಕೈಗಾರಿಕೆಗೆ ಪುನಶ್ಲೇತನ ನೀಡಿ, ಜನರಿಗೆ 
ಉದ್ಯೋಗ ಕಲ್ಲಿಸಬೇಕಾದ ಅವಶ್ಯಕತೆಯಿದೆ. 


೨.೨. ಪಾಗಿತಿಹಾಸ ಕಾಲ 


18 


ಮಾನವನ ಬದುಕಿಗೆ ಸಂಬಂಧಿಸಿದಂತೆ ದೀರ್ಪಾವಧಿಯ ಇತಿಹಾಸವಿದೆ. ಹೀಗಾಗಿ 
ಇತಿಹಾಸವನ್ನು ಅಧ್ಯಯನದ ದೃಷ್ಟಿಯಿಂದ ಅನುಕ್ರಮವಾಗಿ ಪಾಗಿತಿಹಾಸ ಕಾಲ, ಆದಿ ಇತಿಹಾಸಕಾಲ 
ಹಾಗೂ ಇತಿಹಾಸಕಾಲ ಎಂದು ಮೂರು ಕಾಲಘಟ್ಟಗಳಾಗಿ ವಿಭಾಗಿಸಿಕೊಳ್ಳಲಾಗಿದೆ. ಲಿಖಿತ 
ದಾಖಲೆಗಳು ಲಭ್ಯವಿಲ್ಲದ, ಪುರಾತತ್ವ ಕುರುಹುಗಳ ಆಧಾರಿತ ಕಾಲವನ್ನು ಪ್ರಾಗಿತಿಹಾಸಕಾಲ ಎಂದು 
ಗುರುತಿಸಲಾಗಿದೆ. ಲಿಖಿತ ದಾಖಲೆಗಳು ಲಭ್ಯವಿದ್ದು. ಓದಲು ಸಾಧ್ಯವಾಗಿಲ್ಲದ ಕಾಲವನ್ನು ಆದಿ 
ಇತಿಹಾಸಕಾಲವೆಂದು ಹಾಗೂ ಲಿಖಿತ ದಾಖಲೆಗಳಿರುವ ಕಾಲವನ್ನು ಇತಿಹಾಸ ಕಾಲವೆಂದು 
ಕರೆಯಲಾಗಿದೆ. ಪ್ರಾಗಿತಿಹಾಸವನ್ನು ತಿಳಿಯಲು ಅಂದಿನ ಮಾನವನು ಕಾಲಗರ್ಭದಲ್ಲಿ ಬಳಸಿರುವ 
ಪ್ರಾಕ್ಷನ ಅವಶೇಷಗಳು ಸಹಾಯಕವಾಗಿ ನಿಲ್ಲುತ್ತವೆ. ಅವುಗಳಿಂದ ಆಯಾ ಕಾಲಘಟ್ಟಕ್ಕೆ ಸಂಬಂಧಿಸಿದ 
ಅಂಶಗಳ ಮೇಲೆ ಬೆಳಕು ಚೆಲ್ಲಬಹುದಾಗಿದೆ. 


ಈ ತಾಲೂಕಿನ ಪರಿಸರವು ಬೆಟ್ಟಗುಡ್ಡಗಳಿಂದ ಸುತ್ತುವರಿದಿದ್ದು, ಅರಣ್ಯ ಪ್ರದೇಶದ ಕೂಡಿದ್ದು, 
ಪ್ರಾಕೃತಿಕ ಸಂಪತ್ತನ್ನು ಹೊಂದಿದೆ. ಇಲ್ಲಿನ ಬೆಟ್ಟಗುಡ್ಡಗಳಲ್ಲಿರುವ ಗುಹೆಗಳು, ಕಲ್ಲಾಸರೆಗಳು ಮಾನವನ 
ವಾಸಕ್ಕೆ ಯೋಗ್ಯವಾದ ಸ್ಥಳಗಳಾಗಿವೆ. ಇಂತಹ ಅಪೂರ್ವ ಶಿಲಾಸಂಪತ್ತು ನದಿ, ಹಳ್ಳ-ಕೊಳ್ಳ, 
ನೀರಿನ ದೊಣೆಗಳು, ಅರಣ್ಯ ಪ್ರದೇಶದಿಂದ ಕೂಡಿರುವ ಪರಿಸರದಲ್ಲಿರುವುದರಿಂದ ಮಾನವ 
ನೆಲೆಸಲು ಆರೋಗ್ಯಕರ ವಾತಾವರಣವನ್ನು ಹೊಂದಿದೆ. ಇಷ್ಟೆಲ್ಲಾ ಅನುಕೂಲಕರ ಸೌಲಭ್ಯಗಳು ಇಲ್ಲಿ 
ಶಿಲಾಯುಗದ ಸಂಸ್ಕೃತಿಯ ಉಗಮಕ್ಕೆ ನಾಂದಿಯಾಗಿದೆ. ಇಲ್ಲಿನ ಕೆಲವು ಕಡೆಗಳಲ್ಲಿ ಶಿಲಾಯುಗ 
ಸಂಸ್ಕೃತಿಯು ಅಸ್ತಿತ್ವದಲ್ಲಿದ್ದುದಕ್ಕೆ ಆಧಾರಗಳು ದೊರೆಯುತ್ತವೆ. ಪಾಗಿತಿಹಾಸಕ್ಕೆ ಸಂಬಂಧಿಸಿದಂತೆ 
ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ ಮತ್ತು ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಕುರುಹುಗಳು ಇಲ್ಲಿ 
ಬೆಳಕಿಗೆ ಬಂದಿವೆ. 


ಪಾಗಿತಿಹಾಸ ಕಾಲದ ಶಿಲಾಯುಗ ಸಂಸ್ಕೃತಿ ಅವಧಿಯು ಸುದೀರ್ಫವಾದುದ್ದಾಗಿದೆ. ಹೀಗಾಗಿ 
ಅಂದಿನ ಜನರು ಬಳಸಿರುವ ವಸ್ತು ಅವಶೇಷಗಳ ಆಧಾರದಿಂದ ಶಿಲಾಯುಗ ಸಂಸ್ಕೃತಿಯನ್ನು ಹಳೆ 
ಶಿಲಾಯುಗ, ಮಧ್ಯ ಶಿಲಾಯುಗ(ಸೂಕ್ಷ್ಮ ಶಿಲಾಯುಗ), ನವ ಶಿಲಾಯುಗ, ಶಿಲಾ 
ತಾಮಯುಗ(ಲೋಹಯುಗ) ಹಾಗೂ ಬೃಹತ್‌ ಶಿಲಾಯುಗ(ಕಬ್ಬಿಣಯುಗ) ಎಂದು 
ವಿಭಾಗಿಸಲಾಗಿದೆ. ಈ ತಾಲೂಕಿನಲ್ಲಿ ಶಿಲಾಯುಗ ಸಂಸ್ಕೃತಿಯು ಸೂಕ್ಷ್ಮ ಶಿಲಾಯುಗ ಸಂಸ್ಕೃಶಿ 
ಕಾಲಘಟ್ಟದಿಂದ ಪ್ರಾರಂಭವಾಗುತ್ತದೆ. ಇದರಿಂದ ಚನ್ನಪಟ್ಟಣ ತಾಲೂಕು ಪ್ರಾಚೀನತೆ ಸೂಕ್ಷ್ಮ 


ಶಿಲಾಯುಗ ಸಂಸ್ಕೃತಿ ಕಾಲದಿಂದ ಗುರುತಿಸಬಹುದಾಗಿದೆ. 
ಹಳೆ ಶಿಲಾಯುಗ(Paleolithic Age) 


ಹಳ ಶಿಲಾಯುಗ ೫ ಲಕ್ಷದಿಂದ ೧.೨೫ ಲಕ್ಷ ವರ್ಷಗಳಷ್ಟು ಪ್ರಾಚೀನತೆಯನ್ನು ಹೊಂದಿದೆ. 
ಪ್ಯಾಲಿಯೋಲಿಧಿಕ್‌ ಎಂಬುದು ಗ್ಲೀಕ್‌ ಮೂಲದ ಪದವಾಗಿದ್ದು, 'ಪ್ಯಾಲಿಯೋ' ಮತ್ತು "ಲಿಧಿಕ್‌' 
ಎಂಬ ಎರಡು ಪದಗಳಿಂದ ಬಂದಿದೆ. 'ಪ್ಯಾಲಿಯೋ' ಎಂದರೆ “ಹಳೆಯ' ಎಂತಲೂ "ಲಿಧಿಕ್‌' 


19 


ಎಂದರೆ "ಶಿಲೆ" ಎಂಬ ಅರ್ಥದ ಹಿನ್ನೆಲೆಯಲ್ಲಿ ತನ್ನ ಜೀವ ನಿರ್ವಹಣೆಗಾಗಿ ಶಿಲೆಯನ್ನು 
ಪ್ರಧಾನವಾಗಿ ಬಳಸಿದನು. ಅವನ ಬದುಕಿನ ರೀತಿ ನೀತಿಗಳು, ಆದಿಮ ಹಂತದಂತೆಯೇ 
ಮುಂದುವರೆದು ಇದನ್ನು ಹಳೆಶಿಲಾಯುಗ ಘಟ್ಟವು ಬಹಳ ಸುಧೀರ್ಫವಾಗಿರುವುದರಿಂದ ಇದನ್ನು 
ಆದಿ ಹಳೆಶಿಲಾಯುಗ, ಮಧ್ಯ ಹಳೆಶಿಲಾಯುಗ ಮತ್ತು ಅಂತ್ಯ ಹಳೆಶಿಲಾಯುಗ ಎಂದು ಮೂರು 
ಉಪವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಕರ್ನಾಟಕದಲ್ಲಿ ಹಳಿಯ ಶಿಲಾಯುಗ ಸಂಸ್ಕೃತಿಯ 
ಅವಶೇಷಗಳು ಬ್ರಹ್ಮಗಿರಿ, ನಿಟ್ಟೂರು, ಹುಣಸಗಿ ಮೊದಲಾದ ಕಡೆಗಳಲ್ಲಿ ಕಂಡುಬಂದಿವೆ.” ಆದರೆ 
ಚನ್ನಪಟ್ಟಣ ತಾಲೂಕಿನಲ್ಲಿ ಹಳೆಯ ಶಿಲಾಯುಗ ಸಂಸ್ಕೃತಿಯ ಯಾವುದೇ ಕುರುಹುಗಳು ಈವರೆಗೂ 
ಬೆಳಕಿಗೆ ಬಂದಿಲ್ಲ. 


ಸೂಕ್ಷ್ಮ ಶಿಲಾಯುಗ ಅಥವಾ ಮಧ್ಯ ಶಿಲಾಯುಗ(Mesolithic Age) 


೬ 
ಶಿಲೆಯಿಂದ ಬಹಳ ಸೂಕ್ಷ್ಮ ಉಪಕರಣಗಳನ್ನು ತಯಾರಿಸಿಕೊಂಡು ಅವುಗಳನ್ನು ತನ್ನ ಬಳಕೆಗೆ 
ಬಳಸಿಕೊಂಡು ಬೇಟೆಯಾಡುವುದು, ಮೀನು ಹಿಡಿಯುವುದು, ಆಹಾರ ಸಂಗ್ರಹಣೆ ಮಾಡುವುದಕ್ಕೆ 
ತೊಡಗಿದನು. ಇದು ಮಾನವನ ಸಾಂಸ್ಕೃತಿಕ ವಿಕಾಸದಲ್ಲಿ ಈ ಹಂತದ ಪಾತ್ರ 
ಗಮನಾರ್ಹವಾದುದಾಗಿದೆ. ಅಲೆಮಾರಿ ಜೀವನವನು ತೊರೆದು ಒಂದೆಡೆ ನೆಲೆನಿಲ್ಲಲು 
ಪ್ರಾರಂಭಿಸಿದ್ದರಿಂದ ಈ ಹಂತದಲ್ಲಿ ಮಾನವನ ಜೀವನ ಶೈಲಿ ಸುಧಾರಣೆಗೊಂಡಿತು. ಇದರಿಂದ ಈ 
ಹಂತವನ್ನು ಆಹಾರೋತ್ಪಾದನೆಯ ಬೆಳವಣಿಗೆಯ "ಸ್ಥಿತ್ಯಂತರ ಹಂತ'ವೆಂದು ಗುರುತಿಸಬಹುದು. 
ಜೊತೆಗೆ ಸೂಕ್ಷ್ಮ ಆಯುಧಗಳನ್ನು ತಯಾರಿಸಿಕೊಂಡು ಬಳಸಿದ್ದು ಈ ಹಂತದ ಮತ್ತೊಂದು 
ಮಹತ್ವದ ಬೆಳವಣಿಗೆಯಾಗಿದೆ. ಸಿದ್ದಾಪುರದಲ್ಲಿ ದೊರೆತಿರುವ ಬೆಣಚುಕಲ್ಲಿನ ಆಯುಧದ 
ಆಧಾರದಿಂದ ಈ ಪ್ರದೇಶದಲ್ಲಿ ಸೂಕ್ಷ್ಮ ಶಿಲಾಯುಗ ಸಂಸ್ಕೃತಿ ಅಸ್ಲಿತ್ವದಲ್ಲಿತ್ತು ಎಂಬುದು ಬೆಳಕಿಗೆ 
ಬರುತ್ತದೆ. ಇದರ ಆಧಾರದಿಂದ ಚನ್ನಪಟ್ಟಣ ತಾಲೂಕಿನ ಪ್ರಾಗಿತಿಹಾಸ ಕಾಲವು ಸುಮಾರು ಕ್ರಿಪೂ 
ಹತ್ತು ಸಾವಿರ ವರ್ಷಗಳಷ್ಟು ಪ್ರಾಚೀನವಾದುದು ಎಂದು ತಿಳಿದುಬರುತ್ತದೆ. ರಾಮನಗರ ಜಿಲ್ಲೆಯ 
ನವಶಿಲಾಯುಗ ಸಂಸ್ಕೃತಿ ಕಾಲವನ್ನು ಫಾದರ್‌ ಹೆರಾಸ್‌ ಅವರು ಹರಪ್ಪಾ-ಮೊಹೆಂಜೋದಾರೋ 
ಕಾಲಕ್ಕೆ ಕೊಂಡೊಯ್ಯುತ್ತಾರೆ.” ಮಾನವನು ತನ್ನ ದಿನನಿತ್ಯದ ಬಳಕೆಗಾಗಿ ತಯಾರಿಸಿಕೊಳ್ಳುತ್ತಿದ್ದ 
ಆಯುಧಗಳ ಅಂಚು ಅಥವಾ ಕೆಲವು ಬಾರಿ ಪೂರ್ತಿ ಆಯುಧವನ್ನೇ ಕಲ್ಲಿನ ಮೇಲೆ ಉಜ್ಜಿ 
ನಯಗೊಳಿಸಿದರು. ಇದರಿಂದಾಗಿ ಈ ಸಂಸ್ಕೃತಿಯನ್ನು ನೂತನಶಿಲಾಯುಗ ಸಂಸ್ಕೃತಿ ಎಂದು 
ಕರೆಯಲಾಗಿದೆ. ಉಜ್ಜಿ ನಯಗೊಳಿಸಿದ ಶಿಲಾಯುಧಗಳಾದ ಕೊಡಲಿ, ಕೈಬಾಚಿ, ಉಳಿಗಳು ಹಾಗೂ 
ಬೂದು ವರ್ಣದ ಮಡಿಕೆಗಳನ್ನು ತಯಾರಿಸಿಕೊಂಡು ಬಳಸುವುದರ ಜೊತೆಗೆ ಪೂರ್ವದ 
ಹಂತಗಳಂತೆ ಪಶುಪಾಲನೆ ಮತ್ತು ಕೃಷಿಯಲ್ಲಿ ತೊಡಗಿದನು. ಉಪಕರಣ ತಯಾರಿಕೆಯಲ್ಲಿ ಹೊಸ 
ತಾಂತ್ರಿಕತೆ ಬಳಸಿರುವ ಈ ಹಂತವನ್ನು ಗೋರ್ಡನ್‌ ಚೈಲ್ಡ್‌ ಅವರು ಈ ಸಂಸ್ಕೃತಿಯನ್ನು 
ಕ್ರಾಂತಿಕಾರಕ ಬದಲಾವಣೆ ಹಂತ ಎಂದು ಗುರುತಿಸಿದ್ದಾರೆ. ಇದರಿಂದಾಗಿ ಇದು ಮಾನವನು 


20 


ಆದಿಮ ಹಂತದಿಂದ ಬಹುತೇಕ ವಿಕಾಸಗೊಂಡು ನವ್ಯ ಜೀವನ ಶೈಲಿಯನ್ನು ಪ್ರಾರಂಭಿಸಿದ 
ಹಂತವಾಗಿದೆ ಎಂದು ಹೇಳಬಹುದು. 


ಈ ತಾಲೂಕಿನ ಸಿದ್ಧಾಪುರ ಗ್ರಾಮದಲ್ಲಿ ದೊರೆತಿರುವ ಬೆಣಚುಕಲ್ಲಿನ ಆಯುಧಗಳನ್ನು 
ಸುಮಾರು ಕ್ರಿಪೂ. ೨,೫೦೦ ವರ್ಷದಿಂದ ಕ್ರಿಪೂ. ೧,೦೦,೦೦೦ ವರ್ಷಗಳಷ್ಟು 
ಪ್ರಾಚೀನವಾದುವೆಂದು ವಿದ್ವಾಂಸರು ಗುರುತಿಸಿದ್ದಾರೆ.” ಇದರಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ಸೂಕ್ಷ್ಮ 
ಶಿಲಾಯುಗ ಸಂಸ್ಕೃತಿ ಅಸ್ತಿತ್ವದಲ್ಲಿತ್ತು ಎಂಬುದು ಗಮನಕ್ಕೆ ಬರುತ್ತದೆ. 


ನವಶಿಲಾಯುಗ (Neolithic Age) 


ನವಶಿಲಾಯುಗ ಸಂಸ್ಕೃತಿಯು ಕ್ರಿಪೂ. ೨೫೦೦ ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿದ್ದು, ಪರಿಷ್ಣಶ 


ಚಕ್ರಗಳಲ್ಲಿ ಮಡಿಕೆಗಳನ್ನು ತಯಾರಿಸಿ ಬಳಸಿದ್ದು, ಈ ಸಂಸ್ಕೃತಿಯ ಮತ್ತೊಂದು ಪ್ರಧಾನ 
ಬೆಳವಣಿಗೆಯಾಗಿದೆ. ಇವುಗಳ ಜೊತೆಗೆ ವಾಸ್ತವ್ಯದ ನೆಲೆಗಳನ್ನು ನಿರ್ಮಿಸಿಕೊಂಡು, ಪ್ರಾಣಿಗಳ 
ಸಾಕಾಣೆ, ಅಲಂಕಾರಿಕ ಉಪಕರಣಗಳ ಬಳಕೆ ಹಾಗೂ ಶವಸಂಸ್ಕಾರ ಪದ್ಧತಿಯನ್ನು ರೂಢಿಸಿಕೊಂಡು 
ಪೂರ್ವದ ಕಾಲಕ್ಕಿಂತಲೂ ಸಾಕಷ್ಟು ಸುಧಾರಣೆ ಜೀವನ ಕ್ರಮ ಅನುಸರಿಸಿದನು. ಕರ್ನಾಟಕದಲ್ಲಿ ಈ 
ಸಂಸ್ಕೃತಿಯ ನೆಲೆಗಳು ಬ್ರಹ್ಮಗಿರಿ ಮಸ್ಸಿ, ಪಿಕ್ಷಿಹಾಳ, ತೆಕ್ಕಲಕೋಟೆ, ಕುಪ್ಪಗಲ್‌, ಹಳ್ಳೂರು, 
ತಿ.ನರಸೀಪುರ ಇನ್ನೂ ಕೆಲವು ಕಡೆಗಳಲ್ಲಿ ಶೋಧಗೊಂಡಿವೆ ಈ ಕಾಲಘಟ್ಟದ ಮಾನವನು 
ಆಯುಧೋಪಕರಣಗಳನ್ನು ಗಾತ್ರದಲ್ಲಿ ಚಿಕ್ಕದಾಗಿ ತಯಾರಿಸುವುದನ್ನು ಕಂಡುಕೊಂಡನು. ಜೊತೆಗೆ 


ಪಶುಸಂಗೋಪನೆಯನ್ನು ರೂಢಿಸಿಕೊಂಡನು. ಇದು ಅವನ ಬೌದ್ದಿಕ ಬೆಳವಣಿಗೆ ಸಂಕೇತವಾಗಿದೆ. 


ಮಂಕುಂದ ಗ್ರಾಮದ ತಿಮ್ಮಪ್ಪನ ಬೆಟ್ಟದಲ್ಲಿ ನವಶಿಲಾಯುಗದ ಕುರುಹುಗಳನ್ನು 
ಶೋಧಗೊಂಡಿವೆ. ಇಲ್ಲಿನ ಬಂಡೆಗಳ ಸಮೂಹ ಸಾಲಿನಲ್ಲಿ ನವಶಿಲಾಯುಗದ ಕಲ್ಲಾಸರೆಗಳು 
ಹಾಗೂ ಬಣ್ಣದ ಚಿತ್ರಣಗಳನ್ನು ಸಂಶೋಧಕರು ಪತ್ತೆಹಚ್ಚಿದ್ದಾರೆ.” ಈ ಹಿನ್ನೆಲೆಯಿಂದ ಮಂಕುಂದ 
ಗ್ರಾಮದ ತಿಮ್ಮಪ್ಪನ ಬೆಟ್ಟವು ನವಶಿಲಾಯುಗದ ನೆಲೆಯಾಗಿತ್ತು ಎಂಬುದು ಬೆಳಕಿಗೆ ಬರುತ್ತದೆ. 


ಈ ಬೆಟ್ಟದ ತಪ್ಪಲು ಕಣ್ಣ ನದಿ ಪಾತ್ರದ ಕಣಿವೆಯನ್ನು ಹೊಂದಿದ್ದು, ಆದಿ ಮಾನವನ ವಾಸಕ್ಕೆ 
ಯೋಗ್ಯವಾದ ಸ್ಥಳವಾಗಿತ್ತು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಚನ್ನಪಟ್ಟಣ ತಾಲೂಕಿಗೆ 
ಸಂಬಂಧಿಸಿದಂತೆ ನವ ಶಿಲಾಯುಗದ ನೆಲೆಯ ಶೋಧವಾಗಿರುವುದು ಮಂಕುಂದ ಬೆಟ್ಟದಲ್ಲಿ 
ಮೊದಲನೆಯದು ಎಂದು ಹೇಳಬಹುದು. ಇಲ್ಲಿರುವ ಕಲ್ಲಾಸರೆಯ ಬಂಡೆಗಳ ಮೇಲೆ ಬರೆದಿರುವ 
ಬಣ್ಣದ ಚಿತ್ರಗಳ ಕಾಲವನ್ನು ಶಿಲಾತಾಮ್ರಯುಗದ ಕ್ರಿಪೂ. ೨೦೦೦ದಿಂದ ಕ್ರಿಪೂ. ೨೦೦ರವರೆಗೆ 
ಎಂದು ವಿದ್ವಾಂಸರು ಅಂದಾಜಿಸಿದ್ದಾರೆ. ತಿಮ್ಮಪನ ಬೆಟ್ಟದ ಬೃಹದಾಕಾರದ ಚಾಚು ಬಂಡೆಗಳ 
ಕೆಳಭಾಗದಲ್ಲಿ ದೊಡ್ಡದಾದ ಕಲ್ಲಾಸರೆಗಳು ಕಂಡುಬರುತ್ತವೆ. ಇಲ್ಲಿ ಆರು ಕಲ್ಲಾಸರೆಗಳು ಸಾಲಾಗಿ 
ರಚನೆಗೊಂಡಿದೆ. ಅವುಗಳ ಮೂರು ಕಲ್ಲಾಸರೆಗಳು ಸರಾಸರಿ ೨೫ ರಿಂದ ೩೦ ಅಡಿಗಳಷ್ರು ಉದ್ದ, 


21 


ಲ ರಿಂದ ೧೦ ಅಡಿಗಳಷ್ಟು ಅಗಲ ಹಾಗೂ ೪ ರಿಂದ ೫ ಅಡಿಗಳಷ್ಟು ಎತ್ತರವಾಗಿವೆ. ಮೇಲಿನ 
ಚಾಚುಬಂಡೆಗಳು ಕಡಿದಾದ ಪ್ರದೇಶವನ್ನು ವ್ಯಾಪಿಸಿ ಅಗಲವಾಗಿ ಹರಡಿಕೊಂಡಿವೆ. ಇದರಿಂದಾಗಿ 
ಕಲ್ಲಾಸರೆಯಲ್ಲಿರುವ ಜೀವಿಗೆ ಮಳೆ, ಬಿಸಿಲಿನಿಂದ ರಕ್ಷಣೆಗೆ ಯೋಗ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇದು 
ಶಿಲಾಯುಗದ ಮಾನವ ವಾಸಸ್ಥಳಕ್ಕೆ (ಕಲ್ಲಾಸರೆ) ಯೋಗ್ಯವಾದ ಪ್ರದೇಶವಾಗಿದೆ. ಉಳಿದ ಮೂರು 
ಕಲ್ಲಾಸರೆಗಳು ಅವುಗಳಿಗಿಂತ ಚಿಕ್ಕದಾಗಿದ್ದರೂ, ಮಾನವನು ವಾಸಿಸಲು ಉತ್ತಮ ಸ್ಥಳಗಳಾಗಿವೆ. ಈ 
ಕಲ್ಲಾಸರೆ ಬಂಡೆಗಳ ಮೇಲೆ ಕೆಂಪು ಬಣ್ಣದಲ್ಲಿ ಬಿಡಿಸಿರುವ ನವಶಿಲಾಯುಗ ಕಾಲಕ್ಕೆ ಸೇರಿರುವ 
ವರ್ಣಚಿತ್ರಗಳು ಕಂಡುಬಂದಿವೆ. ಅವುಗಳ ಹಿನ್ನೆಲೆಯಲ್ಲಿ ಮಂಕುಂದ ಗ್ರಾಮದ ತಿಮ್ಮಪ್ಪನ ಬೆಟ್ಟವು 
ಶಿಲಾತಾಮ್ರಯುಗ ಅಥವಾ ನವಶಿಲಾಯುಗದ ಕಾಲದಲ್ಲಿ ಮಾನವನ ವಸತಿ ನೆಲೆಯಾಗಿತ್ತು ಎಂದು 
ತಿಳಿಯುತ್ತದೆ. 


ಈ ತಾಲೂಕಿನಲ್ಲಿ ನವಶಿಲಾಯುಗದ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಮಂಕುಂದ ಬೆಟ್ಟದ 
ಕಲ್ಲಾಸರೆ ಹಾಗೂ ವರ್ಣಚಿತ್ರಗಳೇ ಚನ್ನಪಟ್ಟಣ ತಾಲೂಕಿನ ನವಶಿಲಾಯುಗಕ್ಕೆ ಸಂಬಂಧಿಸಿದ 
ಮೊಟ್ಟಮೊದಲು ಶೋಧನೆಯಾಗಿದೆ. ಇಲ್ಲಿರುವ ಕಲ್ಲಾಸರೆಗಳ ಮೇಲಿರುವ ವರ್ಣಚಿತ್ರಗಳ ಕಾಲವನ್ನು 
ಶಿಲಾತಾಮ್ರಯುಗಕ್ಕೆ ಸೇರಿದವುಗಳಾಗಿದ್ದು, ಕ್ರಿಪೂ. ೨೦೦೦ ವರ್ಷಗಳಷ್ಟು ಹಳೆಯದಾದುವುಗಳಂದು 
ಸಂಶೋಧಕರು ಗುರುತಿಸಿದ್ದಾರೆ.” ಇದರ ಆಧಾರದಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ನವಶಿಲಾಯುಗ 
ಸಂಸ್ಕೃತಿ, ಕ್ರಿಪೂ. ೨೦೦೦ದಿಂದ ಕ್ರಿಪೂ ೨೦೦ರವರೆಗೆ ಅಸಿತ್ನದಲ್ಲಿತ್ತು ಎಂಬುದು ಬೆಳಕಿಗೆ 
ಬರುತ್ತದೆ. ಹೀಗಾಗಿ ಇಲ್ಲಿನ ಬೆಟ್ಟಗುಡ್ಡಗಳು ನದಿ ಕಣಿವೆ ಪ್ರದೇಶಗಳಲ್ಲಿ ಶಿಲಾಯುಗದ ಮಾನವ 


ನೆಲೆಸಿರಬಹುದು ಎಂದು ಮಂಕುಂದ ಬೆಟ್ಟದಲ್ಲಿ ಬೆಳಕಿಗೆ ಬಂದಿರುವ ನವಶಿಲಾಯುಗದ ಕುರುಹುಗಳ 
ಹಿನ್ನೆಲೆಯಲ್ಲಿ ಹೇಳಬಹುದು. 


ಬೃಹತ್‌ ಶಿಲಾಯುಗ ಅಥವಾ ಕಚ್ಬಣಯುಗ(Megalithic Age) 


ಶಿಲಾಯುಗ ಸಂಸ್ಕೃತಿಯಲ್ಲಿ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಅಧ್ಯಯನವು ತುಂಬಾ 
ಕುತೂಹಲಕರವಾಗಿದೆ. ಈ ಸಂಸ್ಕೃತಿಯ ಜನರು ಕಲ್ಲಿನ ದೊಡ್ಡದೊಡ್ಡ ಚಪ್ಪಡಿಗಳನ್ನು ಬಳಸಿ 
ಶಿಲಾಗೋರಿಗಳನ್ನು ನಿರ್ಮಿಸಿರುವುದರಿಂದ ಇದನ್ನು ಬೃಹತ್‌ ಶಿಲಾಯುಗ ಸಂಸ್ಕೃಶಿ ಎಂದು 
ಕರೆಯಲಾಗಿದೆ. ಅಲ್ಲದೆ ಈ ಹಂತದಲ್ಲಿ ಕಬ್ಬಿಣದ ಬಳಕೆ ಮಾಡಿರುವುದನ್ನು ಮಹತ್ವಪೂರ್ಣವಾಗಿ 
ಕಾಣಬಹುದು. ಕಬ್ಬಿಣದ ಬಳಕೆ ಕಂಡುಕೊಂಡಿದ್ದರಿಂದ ಬೃಹತ್‌ ಶಿಲಾಯುಗದ ಶಿಲಾಗೋರಿಗಳು 
ಅಂದಿನ ಕಾಲದ ಜನರ ನಂಬಿಕೆಗಳ ತಳಹದಿಯ ಆಧಾರದ ಮೇಲೆ ನಿರ್ಮಾಣಗೊಂಡಿದ್ದು, ಅತ್ಯಂತ 
ಮಹತ್ವ ಪಡೆದಿವೆ. ಈ ಸಂಸ್ಕೃತಿಯ ನೆಲೆಗಳನ್ನು ಅವಶೇಷಗಳ ಹಿನ್ನೆಲೆಯಿಂದ ಈ ಪ್ರದೇಶದಲ್ಲಿ 
ಬೃಹತ್‌ ಶಿಲಾಯುಗ ಸಂಸ್ಕೃತಿಯನ್ನು ೧. ವಸತಿ ನಿವೇಶನಗಳು ೨. ಸ್ಮಶಾನ ನೆಲೆಗಳು ಎಂದು 


22 


ಎರಡು ವಿಭಾಗಗಳಾಗಿ ವರ್ಗೀಕರಿಸಿಕೊಳ್ಳಲಾಗಿದೆ. ಆದರೆ ಇಲ್ಲಿ ಈವರೆಗೂ ಬೃಹತ್‌ ಶಿಲಾಯುಗ 
ಸಂಸ್ಕೃತಿಯ ಸ್ಮಶಾನ ನೆಲೆಗಳು ಮಾತ್ರ ಶೋಧಗೊಂಡಿವೆ. 


ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ ಬೃಹತ್‌ ಶಿಲಾಯುಗದ ಕುರುಹುಗಳು ಕಂಡುಬಂದಿವೆ. 
ಇದರಿಂದಾಗಿ ಬೃಹತ್‌ ಶಿಲಾಯುಗ ಸಂಸ್ಕೃತಿಯು ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ ವಿಸ್ತರಿಸಿತ್ತು 
ಎಂಬುದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಚನ್ನಪಟ್ಟಣ ತಾಲೂಕಿನ ಕೆಲವು ಕಡೆಗಳಲ್ಲಿ ಈ ಕಾಲಘಟ್ಟದ 
ಕುರುಹುಗಳು ಕಂಡುಬಂದಿವೆ. ಭೂಹಳ್ಳಿ, ಉಜ್ಜನಹಳ್ಳಿ, ಸಿಂಗರಾಜಪುರ, ಭೈರಶೆಟ್ಟಿಹಳ್ಳಿ, ಹುಣಸನಹಳ್ಳಿ 
ಬೃಹತ್‌ ಶಿಲಾಗೋರಿಗಳು ವಿಠಲೇನಹಳ್ಳಿ ಹಾಗೂ ಬಾಣಗಳ್ಳಿಯಲ್ಲಿ ನೆಲಮಾಳಿಗೆ ಶಿಲಾಗೋರಿಗಳು 
ಬೆಳಕಿಗೆ ಬಂದಿವೆ. ಸ್ಥಳೀಯರು ಇವುಗಳನ್ನು ಪಾಂಡವರ ಮನೆಗಳು ಎಂದು ಕರೆಯುತ್ತಾರೆ. 
ಚನ್ನಪಟ್ಟಣದಲ್ಲಿ ಬೃಹತ್‌ ಶಿಲಾಗೋರಿಗಳು ಬೆಳಕಿಗೆ ಬಂದಿದ್ದು, ಈ ನೆಲೆಯನ್ನೂ ಶವಕುಣಿಯ 
ಶಿಲಾವೃತ್ತ ಗೋರಿಗಳು ಸ್ಮಶಾನ ನೆಲೆಯೆಂದು ವಿದ್ವಾಂಸರು ಗುರುತಿಸಿದ್ದಾರೆ. 


ದಶವಾರ ಗಾಮಕ್ಕೆ ಸಮೀಪದಲ್ಲಿ ಜಲಾಶಯದ ಬಳಿ ಬೃಹತ್‌ ಶಿಲಾಯುಗದ ಸಮಾಧಿ 
ನೆಲೆಯೊಂದು ಬೆಳಕಿಗೆ ಬಂದಿದೆ. ಪ್ರಸ್ತುತ ಇಲ್ಲಿ ಒಂದು ಶಿಲಾಗೋರಿ ಮಾತ್ರ ಸುಸ್ಥಿತಿಯಲ್ಲಿದ್ದು, 
ಇದರಲ್ಲಿ ಅರ್ಧ ಚಂದ್ರಾಕೃತಿ ಕಿಂಡಿಕೋಣೆ ಮಾದರಿಯ  ಶಿಲಾಸಮಾಧಿಗಳಲ್ಲಿ ಬಹಳ 
ಅಪರೂಪದವುಗಳಾಗಿವೆ. ಇದೇ ಮಾದರಿಯ ಮತ್ತೊಂದು ಶಿಲಾಸಮಾಧಿ ಇಗ್ಗ್ಲಲೂರು ಗ್ರಾಮದ 
ಹೊರವಲಯದಲ್ಲಿರುವ ಬೊಮ್ಮಪ್ಪ ದೇವಾಲಯದ ಬಳಿ ಕಂಡುಬಂದಿದೆ”: ಇದು ಅರ್ಧ 
ಚಂದ್ರಾಕೃತಿ ಕಿಂಡಿಕೋಣೆ ಮಾದರಿಯ ಶಿಲಾಗೋರಿಯಾಗಿದೆ. ಕಣ್ಣ ಜಲಾಶಯದ ಏರಿಯ ಕೆಳಗೆ 
ಪ್ರಸ್ತುತ ಮೀನುಗಾರಿಕೆ ಇಲಾಖೆಗೆ ಸೇರಿದ ಜಮೀನಿನಲ್ಲಿ ಈ ಶಿಲಾಗೋರಿ ಕಂಡುಬರುತ್ತವೆ. ಈ 
ತಾಲೂಕಿನಲ್ಲಿ ಶೋಧನೆಗೊಂಡಿರುವ ಬೃಹತ್‌ ಶಿಲಾಸಮಾಧಿಗಳು ಕಿಂಡಿಕೋಣೆ ಮಾದರಿಯ 
ಸಮಾಧಿಗಳಾಗಿವೆ. 


ಮಾಕಳಿ ಗ್ರಾಮದ  ಕರಿಕಲ್ಲುಗುಡ್ಡ ಅರಣ್ಯ ಪ್ರದೇಶದಲ್ಲಿ ಬೃಹತ್‌ ಶಿಲಾಯುಗದ 
ನೆಲೆಯೊಂದನ್ನು ಸಂಶೋಧಕರು ಶೋಧಿಸಿದ್ದಾರೆ" ಇಲ್ಲಿ ಸುಮಾರು ೧೦ಕ್ಕೂ ಹೆಚ್ಚು 
ಶಿಲಾಸಮಾಧಿಗಳನ್ನು ಪತ್ತೆಹಚ್ಚಿ ಅವುಗಳನ್ನು ವೃತ್ತಾಕಾರ ಶಿಲಾಸಮಾಧಿಗಳು ಎಂದು ಗುರುತಿಸಿದ್ದಾರೆ. 


ವಿಠಲೇನಹಳ್ಳಿಯಲ್ಲಿ ಬೃಹತ್‌ ಶಿಲಾಯುಗದ ಶಿಲಾಸಮಾಧಿ ನೆಲೆಯೊಂದು 
ಶೋಧನೆಗೊಂಡಿದೆ. ಈ ನೆಲೆಯಲ್ಲಿ ಪ್ರಸ್ತುತ ಎರಡು ಶಿಲಾಸಮಾಧಿಗಳು ಮಾತ್ರ ಕಂಡುಬರುತ್ತವೆ. 
ಇಲ್ಲಿನ ಶಿಲಾಸಮಾಧಿಗಳನ್ನು ನೆಲಮಾಳಿಗೆ ಶವದ ಗೋರಿ ಎಂದು ಗುರುತಿಸಿದ್ದಾರೆ. ಇಲ್ಲಿ 
ಸಂಶೋಧಕರು ಗುರುತಿಸಲಾಗಿರುವ ಬೃಹತ್‌ ಶಿಲಾಯುಗದ ನೆಲೆಯ ಕ್ಷೇತಕಾರ್ಯ ಸಂದರ್ಭದಲ್ಲಿ 
ಈ ಪ್ರದೇಶದಲ್ಲಿ ಇತ್ತೀಚೆಗೆ ಜನರು ಮನೆಗಳನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಇಲ್ಲಿನ 


23 


ಭೂಮಿಯನ್ನು ಅಗೆದಾಗ ರಾಗಿ ಮತ್ತು ಭತ್ತದ ಅವಶೇಷಗಳು ಕಪ್ಪು ಕಲ್ಲಿನ ಮಣಿಗಳು, ನುಣುಪಾದ 
ಕಲ್ಲಿನ ಅವಶೇಷಗಳು ದೊರೆತಿವೆ ಎಂಬುದು ಸ್ಥಳೀಯರಿಂದ ತಿಳಿದುಬಂದಿದೆ. 


ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಜನರು ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವುದನ್ನು 
ತಿಳಿದಿದ್ದು, ಅವರು ಇದಕ್ಕೂ ಪೂರ್ವ ಸಂಸ್ಕೃತಿಯ ಜನರಂತೆ ಕಲ್ಲುಗಳಿಂದ ಮಣಿಗಳನ್ನು 
ತಯಾರಿಸಿಕೊಂಡು ಆಭರಣವಾಗಿ ಬಳಸುತ್ತಿದ್ದರು. ವಿಠಲೇನಹಳ್ಳಿಯಲ್ಲಿ ದೊರೆತಿರುವ ಕಲ್ಲಿನ 
ಮಣಿಗಳನ್ನು ಅವುಗಳ ಲಕ್ಷಣಗಳ ಹಿನ್ನೆಲೆಯಿಂದ ಜಾಸ್ತರ್‌ ಶಿಲೆಯಿಂದ ತಯಾರಿಸಿಕೊಂಡು 
ಬಳಸಿರಬಹುದು ಎಂದು ಹೇಳಬಹುದು. ಇಲ್ಲಿ ಉತ್ಸನನ ನಡೆಸಿದರೆ ಬೃಹತ್‌ ಶಿಲಾಯುಗ 
ಸಂಸ್ಕೃತಿಗೆ ಸಂಬಂಧಿಸಿದಂತೆ ಮತ್ತಷ್ಟು ಅಂಶಗಳನ್ನು ಬೆಳಕಿಗೆ ತರಬಹುದಾಗಿದೆ. ಈ ಗ್ರಾಮದ 
ಕುರಿತು ಚನ್ನಪಟ್ಟಣ ತಾಲೂಕಿನ ಅತಿ ಪ್ರಾಚೀನ ಗ್ರಾಮ ಎಂಬ ಅಭಿಪ್ರಾಯವಾಗಿದೆ. ಇಲ್ಲಿ 
ದೊರೆಯುವ ಅವಶೇಷಗಳ ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯ ಬಂದಿರಬಹುದು. ಇಲ್ಲಿನ ಅವಶೇಷಗಳು 


ಅಭಿಪ್ರಾಯಕ್ಕೆ ಗಟ್ಟಿಗೊಳ್ಳಲು ಪೂರಕವಾಗಿವೆ. 


ಪ್ರಸ್ತುತ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕ್ಷೇತಕಾರ್ಯ ಕೈಗೊಂಡು ಸಂದರ್ಭದಲ್ಲಿ 
ಮೆಣಸಿಗಹಳ್ಳಿ ಬೆಟ್ಟದ ಗವಿಗುಡ್ಡೆ ಬಳಿ ಬೃಹತ್‌ ಶಿಲಾಯುಗಕ್ಕೆ ಸೇರಿದ ಸಮಾಧಿ ನೆಲೆಯನ್ನು ಬೆಳಕಿಗೆ 
ತರಲಾಗಿದೆ. ಈ ಗವಿಗುಡ್ಡ ಪ್ರದೇಶದಲ್ಲಿ ಸುಮಾರು ೦ಕ್ಕೂ ಹೆಚ್ಚು ಬೃಹತ್‌ ಶಿಲಾಯುಗದ 
ಸಮಾಧಿಗಳಿದ್ದು ಅವುಗಳಲ್ಲಿ ಬಹುತೇಕ ಶಿಲಾಸಮಾಧಿಗಳು ಹಾಳಾಗಿದ್ದು ಕೆಲ ಸಮಾಧಿಗಳು ಮಾತ್ರ 
ಸುಸ್ಥಿಯಲ್ಲಿವೆ. ಇಲ್ಲಿನ ಶಿಲಾಸಮಾಧಿಗಳನ್ನು ಆಯತಾಕಾರದ ಶಿಲಾತೊಟ್ಟಿಯಂತೆ ಮಾಡಿ ಅದರ 
ಮೇಲೆ ಒಂದು ಚಪ್ಪಡಿ ಕಲ್ಲನ್ನು ಮುಚ್ಚಿ ಅದರ ಸುತ್ತಲೂ ವೃತ್ತಾಕಾರದ ಶಿಲಾ ಆವರಣ ನಿರ್ಮಾಣ 
ಮಾಡಲಾಗಿದೆ. ಈ ಸಮಾಧಿಗಳ ಪೂರ್ವಭಾಗದ ಕಲ್ಲಿನಲ್ಲಿ ವೃತ್ತಾಕಾರದ ಒಂದು ರಂಧ್ರವನ್ನು 
ಬಿಟ್ಟಿರುವುದರಿಂದ ಇವುಗಳನ್ನು ಕಿಂಡಿಕೋಣೆ ಸಮಾಧಿಗಳು ಎಂದು ಗುರುತಿಸಬಹುದಾಗಿದೆ. 
ಗ್ರಾನೈಟ್‌ ಶಿಲೆಯನ್ನು ಬಳಸಿ ಸುಮಾರು ಏಳು ಅಡಿ ಉದ್ದ, ನಾಲ್ಕು ಅಡಿ ಅಗಲ ಹಾಗೂ ಇದು 
ಅಡಿ ಎತ್ತರವಾಗಿ ಇಲ್ಲಿನ ಶಿಲಾಸಮಾಧಿಗಳನ್ನು ನಿರ್ಮಿಸಲಾಗಿದೆ. ಕೆಲವು ಸಮಾಧಿಗಳು ಮಣ್ಣಿನಿಂದ 
ಮುಚ್ಚಿಹೋಗಿದ್ದು ಮೇಲಿನ ಮುಚ್ಚಳದ ಕಲ್ಲು ಮಾತ್ರ ಕಾಣುತ್ತವೆ. ಭೂಮಿಯ ಮೇಲ್ಮಟ್ಟದಲ್ಲಿರುವ 
ಹನ್ನೆರಡು ಶಿಲಾಸಮಾಧಿಗಳಲ್ಲಿ ಆರು ಸಮಾಧಿಗಳು ನಿಧಿಯ ಆಸೆಯಿಂದ ನಾಶಗೊಂಡಿವೆ. ಇಂತಹ 
ಲಕ್ಷಣಗಳಿರುವ ಸಮಾಧಿಗಳು ಕಂಡುಬಂದಿವೆ. ರಾಮನಗರ ಜಿಲ್ಲೆಯ ಕನಕಪುರ, ಮಾಗಡಿ, 
ರಾಮನಗರ ತಾಲೂಕುಗಳ ಹಲವಾರು ಕಡೆಗಳಲ್ಲಿ ವಿದ್ದಾಂಸರು ಹಾಗೂ ಸಂಶೋಧಕರು ಬೃಹತ್‌ 
ಶಿಲಾಯುಗದ ನೆಲೆಗಳನ್ನು ಶೋಧಿಸಿದ್ದಾರೆ. ಈ ಅಧ್ಯಯನದ ಸಂದರ್ಭದಲ್ಲಿ ವ್ಯಾಪ್ತಿಯನ್ನು 
ಹೊರತುಪಡಿಸಿ ಕನಕಪುರ ತಾಲೂಕಿನ ಬಾಣಂತಿ ಮಾರಮ್ಮನ ಬೆಟ್ಟ ಹಾಗೂ ರಾಮದೇವರ 
ದೊಡ್ಡಿಯಲ್ಲಿ ಕೂಡ ಬೃಹತ್‌ ಶಿಲಾಯುಗದ ಸಮಾಧಿ ನೆಲೆಯನ್ನು ಬೆಳಕಿಗೆ ತರಲಾಗಿದೆ. ಕ್ರಿಶ. 
೧೮೮೧ರಲ್ಲಿ ಕರ್ನಲ್‌ ಬಿ.ಆರ್‌ ಬ್ರಾನ್‌ ಫಿಲ್‌ ಮಾಗಡಿ ತಾಲೂಕಿನ ಸಾವನದುರ್ಗದ ಇಟ್ಟಿಗೆ 


24 


ಬಯಲಿನಲ್ಲಿ ಉತ್ಸನನ ಮಾಡಿ ಅಲ್ಲಿನ ಬೃಹತ್‌ ಶಿಲಾಸಮಾಧಿಗಳು ಕ್ರಿಪೂ ೧೨೦೦ ರಿಂದ ಕ್ರಿಪೂ 
೧೦೦ರ ಕಾಲಘಟ್ಟಕ್ಕೆ ಸೇರಿದವುಗಳು ಎಂದು ಅಂದಾಜಿಸಿದ್ದಾರೆ.” ಸ್ಥಳೀಯರು ಇವುಗಳನ್ನು 
ಪಾಂಡವರ ಮನೆಗಳು ಎಂದು ಕರೆಯುತ್ತಾರೆ. ಇಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು 
ಸಮಾಧಿಗಳಿದ್ದವು ಎಂಬುದು ಸ್ಥಳೀಯರಿಂದ ತಿಳಿದುಬರುತ್ತದೆ. ಮೆಣಸಿಗನಹಳ್ಳಿ ಗ್ರಾಮದ 
ಪಕ್ಕದಲ್ಲಿರುವ ಭೂಹಳ್ಳ, ಉಜ್ಜನಹಳ್ಳಿ, ಸಿಂಗರಾಜಪುರ ಪ್ರದೇಶಗಳಲ್ಲಿ ಕೆಲವು ಸಂಶೋಧಕರು 
ಬೃಹತ್‌ ಶಿಲಾಯುಗದ ಕುರುಹುಗಳನ್ನು ಬೆಳಕಿಗೆ ತಂದಿದ್ದಾರೆ. 


ಮೆಣಸಿಗನಹಳ್ಳಿ ಬೆಟ್ಟದ ಗವಿಗುಡ್ಡದಲ್ಲಿ ವೀರಶೈವ ಪಂಥಕ್ಕೆ ಸೇರಿದ ಮಠವಿದೆ. ಇದು 
ಸುಮಾರು ಎಂಟು ತಲೆಮಾರುಗಳಿಗೂ ಹೆಚ್ಚಿನ ಗುರು ಪರಂಪರೆ ಹೊಂದಿದ್ದು, ಅದರ ಕುರಿತ 
ಐತಿಹ್ಯವೊಂದು ಇಲ್ಲಿ ಪ್ರಚಲಿತದಲ್ಲಿದೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಗವಿಗುಡ್ಡದಲ್ಲಿ 
ನಾಥಪಂಥದ ಮುನಿಗಳು ನೆಲೆಸಿದ್ದರು ಎನ್ನಬಹುದು. ಮೆಣಸಿಗನಹಳ್ಳಿ ಗವಿಗುಡ್ಡೆ ಬೃಹತ್‌ 
ಶಿಲಾಯುಗ ಸಂಸ್ಕೃಶಿಯ ಜನರ ವಾಸದ ನೆಲೆಯಾಗಿರಬಹುದು ಎಂದು ಇಲ್ಲಿರುವ ಗುಹೆಗಳು, 
ಕಲ್ಲಾಸರೆಗಳು ನೀರಿನ ದೊಣೆಗಳ ಹಿನ್ನೆಲೆಯಲ್ಲಿ ಊಹಿಸಲಾಗಿದೆ. ಈ ಪರಿಸರದಲ್ಲಿ ಹೆಚ್ಚಿನ 
ಸಂಶೋಧನೆ ಕೈಗೊಂಡರೆ ಶಿಲಾಯುಗ ಸಂಸ್ಕೃತಿಯ ಮತ್ತಷ್ಟು ಕುರುಹುಗಳನ್ನು ಬೆಳಕಿಗೆ ತರಲು 


ಸಾಧ್ಯತೆಗಳಿವೆ. 


ಮಾಕಳಿ ಗ್ರಾಮದ ಕೃಷ್ಣಗಿರಿ ಬೆಟ್ಟದ ತಪ್ಪಲಿನಲ್ಲಿ ಶಿಲಾಯುಗದ ಜನರ ವಾಸದ ನೆಲೆಗಳನ್ನು 
ಗುರುತಿಸಬಹುದು. ಈ ಬೆಟ್ಟದ ಪರಿಸರದಲ್ಲಿ ಅರಣ್ಯ ಪ್ರದೇಶ, ಹಳ್ಳಕೊಳ್ಳ. ಗುಹೆಗಳು, ನೀರಿನ 
ಸೊಣೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಅಲ್ಲದೆ ಈ ಬೆಟ್ಟಕ್ಕೆ ಸಮೀಪದಲ್ಲಿ ಕಣ್ಣ ನದಿ 
ಹರಿಯುವುದರಿಂದ ಇಲ್ಲಿನ ಪರಿಸರ ಮಾನವ ನೆಲೆಸಲು ಯೋಗ್ಯವಾದ ವಾತಾವರಣ ಹೊಂದಿದೆ. 
ಇಲ್ಲಿನ ಬೆಟ್ಟದ ತಪ್ಪಲಿನಲ್ಲಿರುವ ಬಂಡೆಗಳಲ್ಲಿ ಆದಿಮಾನವ ನೆಲೆಸಿದ್ದ ಕಲ್ಲಾಸರೆಗಳನ್ನು ಸಂಶೋಧಕರು 
ಶೋಧಿಸಿದ್ದಾರೆ. ಜೊತೆಗೆ ಈ ಪ್ರದೇಶದಲ್ಲಿ ಕಪ್ಪು ಮತ್ತು ಕೆಂಪು ಬಣ್ಣದ ಮಡಿಕ್ಕೆ 
ಕುಡಿಕೆಯಚೂರುಗಳು ಅವಶೇಷಗಳು ದೊರೆತಿವೆ. ಇವೆಲ್ಲವುಗಳ ಆಧಾರದಿಂದ ಮಾಕಳಿಯ ಕೃಷ್ಣಗಿರಿ 
ಬೆಟ್ಟ ಪರಿಸರ ಆದಿ ಮಾನವನ ನೆಲೆಯಾಗಿತ್ತು ಎಂದು ಹೇಳಬಹುದು. 


ಚನ್ನಪಟ್ಟಣ ತಾಲೂಕು ಪ್ರದೇಶ ಬೆಟ್ಟ-ಗುಡ್ಡಗಳ ಸಾಲಿನಿಂದ ಕೂಡಿರುವುದರಿಂದ 
ಮೆನಸಿಗನಹಳ್ಳಿ, ಗರಕಹಳ್ಳಿ, ಕೃಷ್ಣಾಪುರ, ಕದರಮಂಗಲ, ಶ್ಯಾನುಭೋಗನಹಳ್ಳಿ, ಕೂರಣಣಗೆರೆ, 
ಬೇವೂರು, ಆಣಿಗೆರೆ ಅಬ್ದೂರು, ನಾಗವಾರ ಮೊದಲಾದ ಕಡೆಗಳಲ್ಲಿ ಬೆಟ್ಟದ ಸಾಲುಗಳಲ್ಲಿ 
ಗುಹೆಗಳಿದ್ದು, ಇವುಗಳನ್ನು ಇಲ್ಲಿನ ಜನ ಪಾಂಡವರ ಗುಹೆ ಎಂತಲೂ ಕರೆಯುತ್ತಾರೆ. ಈ ಗುಹೆಗಳು 


ಪ್ರಾಗಿತಿಹಾಸಿಕ ಕಾಲದ ಜನರ ಕಲ್ಲಾಸರೆಗಳಾಗಿರುವ ಸಾಧ್ಯತೆಯಿದೆ. 


25 


ಹೀಗೆ ಚನ್ನಪಟ್ಟಣ ತಾಲೂಕಿನ ಪಾಗಿತಿಹಾಸಿಕ ಕಾಲವು ಸೂಕ್ಷ್ಮ ಶಿಲಾಯುಗದಿಂದ ಅಂದರೆ 
ಕ್ರಿಪೂ ಹತ್ತು ಸಾವಿರ ವರ್ಷಗಳಿಂದ ಪ್ರಾರಂಭಿಸಿ, ನವಶಿಲಾಯುಗ, ಬೃಹತ್‌ ಶಿಲಾಯುಗಳವರೆಗೆ 
ಹರಡಿಕೊಂಡಿದೆ. ಬೃಹತ್‌ ಶಿಲಾಯುಗದ ಕಾಲಘಟ್ಟದಲ್ಲಿ ಜನರು ಭತ್ತ ಮತ್ತು ರಾಗಿಯನ್ನು 
ಬೆಳೆಯುತ್ತಿದ್ದರು ಹಾಗೂ ಕಲ್ಲಿನ ಮಣಿಗಳನ್ನು ತಯಾರಿಸಿಕೊಂಡು ಬಳಸುತ್ತಿದ್ದರು ಎಂದು ಇಲ್ಲಿನ 
ಜನರಿಗೆ ದೊರೆತಿರುವ ಅವಶೇಷಗಳ ಹಿನ್ನೆಲೆಯಿಂದ ಹೇಳಬಹುದು. 


೨.೩. ಐತಿಹಾಸಿಕ ಹಿನ್ನೆಲೆ 
ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ರಾಮನಗರ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ 

ಒಂದಾಗಿರುವ ಚನ್ನಪಟ್ಟಣ ತಾಲೂಕು ಐತಿಹಾಸಿಕವಾಗಿ ತನ್ನದೇ ಆದ ಮಹತ್ವ ಪಡೆದುಕೊಂಡಿದೆ. 
ಚನ್ನಪಟ್ಟಣದ ವಿಶಿಷ್ಟತೆಯನ್ನು ಕವಿಯೊಬ್ಬರು 

“ಭುವನ ಜನ ಮೋಹಿತಮಾದಿ ಪುರಿಯು ಕೃತಯುಗದ 

ವಿಜಯಪಾಲ ತ್ರೇತೆಯ ಕಣ್ಣ ಮೇಣ್‌ 

ದ್ಹಾಪರದ ಲಂಬಕರ್ಣ ಕಲಿಯೆ ಯಜ್ಞವಲ್ಕ್ಯ ಸ್ಮೃತಿಯ ಭಾಷ್ಯಕಾರ 

ಶ್ರೀ ವಿಜ್ಞಾನೇಶ್ವರ ಮಹಾರಾಜರ ನಿವಾಸ ಸ್ಥಾನ 

ಮೆನಿಸಿ ಪಂಚಕ್ರೋಶ ಚತುರ್ಮೇದಪುರ ಜ್ಞಾನಮಂಟಪ ತೆಂಕಣ 

ದಯೋಧ್ಯೇತ್ಯಾದಿ ನಾಮಗಳಿಂ ರಂಜಿಸಿ ವ್ಯಾಸತೀರ್ಥರ 


ಕಾಲದ ಚೆಂದಪಟ್ಟಣ ಪೆಸರ್ವೆರೆದು ಅತಿ ಪ್ರಾಚೀನವತಿ ಅಂದಮಾಗಿರ್ದು 


ಕಂಗೊಳಿಸುತಿಹುದು ಎಂಬುದಾಗಿ ವರ್ಣಿಸಿದ್ದಾರೆ. 


ಹೀಗೆ ಪೌರಾಣಿಕ ಪ್ರಸಿದ್ದಿಯನ್ನು ಪಡೆದುಕೊಂಡಿರುವ ಚನ್ನಪಟ್ಟಣ ತಾಲೂಕಿನ ಐತಿಹಾಸಿಕ 
ಹಿನ್ನೆಲೆಯನ್ನು ತಿಳಿಯಲು ಪ್ರಾಗಿತಿಹಾಸದ ಕುರುಹುಗಳು, ಶಾಸನಗಳು, ದೇವಾಲಯಗಳು, 
ಮೂರ್ತಿಶಿಲ್ಲಗಳು, ಸ್ಮಾರಕಶಿಲ್ಲಗಳು ಇಂಗ್ಲಿಷ್‌ ದಾಖಲೆಗಳು ಹಾಗೂ ಪ್ರಚಲಿತದಲ್ಲಿರುವ ಸ್ಥಳನಾಮ, 
ಸ್ಥಳಪುರಾಣ, ಐತಿಹ್ಯ, ಆಚರಣೆಗಳು ಸಹಾಯಕವಾಗಿವೆ. ಲಭ್ಯವಿರುವ ಮೂಲ ಆಕರಗಳು, 
ಅನುಷಂಗಿಕ ಹಾಗೂ ಮೌಖಿಕ ಸಾಹಿತ್ಯವನ್ನು ಎಚ್ಚರಿಕೆಯಿಂದ ಬಳಸಿಕೊಂಡು ಈ ತಾಲೂಕಿನ 


ಚರಿತ್ರೆಯನ್ನು ಕಟ್ಟಿಕೊಡಲಾಗಿದೆ. 


ಇಲ್ಲಿನ ರಾಜಕೀಯ ಇತಿಹಾಸ ಗಂಗರ ಕಾಲದಿಂದ ಪ್ರಾರಂಭಗೊಂಡಿದ್ದು, ನಂತರ ಚೋಳರು, 
ಹೊಯ್ದಳರು, ವಿಜಯನಗರದ ಅರಸರು, ಚನ್ನಪಟ್ಟಣದ ಪಾಳೆಯಗಾರರು, ಮೈಸೂರು ಒಡೆಯರು 


26 


ಹಾಗೂ ಬ್ರಿಟೀಷರು ಚನ್ನಪಟ್ಟಣ ತಾಲೂಕನ್ನು ತಮ್ಮ ಆಡಳಿತದ ವ್ಯಾಪ್ತಿಗೆ ಒಳಪಡಿಸಿಕೊಂಡು ಆಳ್ಳಿಕೆ 
ಮಾಡಿದ್ದಾರೆ. 


೨.೪. ಇತಿಹಾಸ ಕಾಲ 


ಇತಿಹಾಸ ಎಂದರೆ ಕೆಲವು ಅರಮನೆ ಗುರುಮನೆಗಳಿಗೆ ಮಾತ್ರ ಸೀಮಿತ ಚೌಕಟ್ಟಿನ 
ಅಧ್ಯಯನವಲ್ಲ. ಅದು ಪ್ರಭುತ್ವ ಮತ್ತು ಪಜೆಗಳಿಗೆ ಸಂಬಂಧಿತವಾದ ಸಾವಿರಾರು ಘಟನೆಗಳ 
ಸಂಕೋಲೆಯ ಸರಮಾಲೆಯಾಗಿದೆ. ನಮ್ಮ ಚರಿತ್ರೆ ಪ್ರಾಚೀನದಿಂದ ಅರ್ವಾಚೀನದವರೆಗೂ ಕಾಲಕ್ಕೆ 
ಅನುಗುಣವಾಗಿ ವಿಭಿನ್ನ ರೂಪದಲ್ಲಿ ನಿರೂಪಣೆಗೊಳ್ಳುತ್ತ ಬಂದಿದೆ. ಆದ್ದರಿಂದ ವರ್ತಮಾನದ 
ಸಂದರ್ಭದಲ್ಲಿ ಚರಿತ್ರೆಯನ್ನು ಅಧ್ಯಯನ ಮಾಡುವವರಿಗೆ ಪೂರ್ವ ಪರಂಪರೆಯ ಕುರಿತು 
ಐತಿಹಾಸಿಕ ಪ್ರಜ್ಞೆಯ ಅವಶ್ಯಕತೆಯಿದೆ. ಇಂತಹ ಸೂಕ್ಷ್ಮಸ್ಥರದ ಅಧ್ಯಯನಗಳಿಂದ ಮಾತ್ರ ಸ್ಥಳೀಯ 
ಚರಿತ್ರೆಯನ್ನು ಕಟ್ಟಿಕೊಡಲು ಸಾಧ್ಯವಾಗುತ್ತದೆ. ಚರಿತ್ರೆಯ ಎವಿಧ ಕಾಲಘಟ್ಟಗಳಲ್ಲಿ ಘಟಿಸಿದ 
ಘಟನೆಗಳಿಂದಾಗಿ ಅದರ ಎಲ್ಲೆಗಳಲ್ಲಿ ಬದಲಾವಣೆಯಾಗುತ್ತಿದ್ದವು. ಹಾಗಾಗಿ ಪ್ರಾದೇಶಿಕವಾದ ಅನೇಕ 
ಮಹತ್ವದ ಸಂಗತಿಗಳು ಚರಿತ್ರೆಯಲ್ಲಿ ದಾಖಲಾಗಿಲ್ಲ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಚರಿತ್ರೆಯನ್ನು 
ನೋಡುವ ದೃಷ್ಟಿಕೋನಗಳಲ್ಲಿ ಬದಲಾವಣೆಯಾಗಿದ್ದು, ಸ್ಥಳೀಯ ಚರಿತ್ರೆಯ ನೆಲೆಯಲ್ಲಿ 
ಅಧ್ಯಯನಗಳು ಹೆಚ್ಚುತ್ತಿವೆ. ಹೀಗೆ ಪ್ರಾದೇಶಿಕ ಚರಿತ್ರೆಯ ಅಧ್ಯಯನ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ 
ತಾಲೂಕಿನ ಚರಿತ್ರೆಯನ್ನು ಕಟ್ಟಿಕೊಡಲಾಗಿದೆ. ಪ್ರತಿಯೊಂದು ಪ್ರದೇಶಕ್ಕೂ ಇರುವಂತೆ ಈ 
ತಾಲೂಕಿಗೂ ಕೂಡ ತನ್ನದೇ ಆದ ಐತಿಹಾಸಿಕ ಮಹತ್ವವಿದೆ. ಇಲ್ಲಿರುವ ಆಕಾರಗಳ ಶೋಧ, 
ಅಂಶಗಳ ಜೋಡಣೆ ಮೂಲಕ ಚನ್ನಪಟ್ಟಣ ತಾಲೂಕಿನ ಇತಿಹಾಸವನ್ನು ಕ್ರಮಬದ್ದವಾಗಿ 
ಕಟ್ಟಿಕೊಡಲು ಇಲ್ಲಿಯ ಪುರಾತತ್ವ ಆಕರಗಳಾದ ಶಾಸನಗಳು, ದೇವಾಲಯ, ಸ್ಮಾರಕಗಳು, ವೀರಗಲ್ಲು, 
ಮಾಸಿಕಲ್ಲು ಕೋಟೆ, ಗಿರಿದರ್ಗಗ ಮತ್ತು  ಕೆರೆಕಟ್ಟೆಗಳಳು ಮೂಲ ಆಕರಗಳಾಗಿವೆ. 
ಪರಂಪರಾನುಗತವಾಗಿ ಉಳಿದುಕೊಂಡು ಬಂದು ಪ್ರಸ್ತುತ ಸಂದರ್ಭದಲ್ಲಿ ಪ್ರಚಲಿತದಲ್ಲಿರುವ ಇಲ್ಲಿನ 
ಐತಿಹ್ಯ ಮತ್ತು ಸ್ಥಳ ಪುರಾಣ ಮುಂತಾದ ಮೌಖಕ ಆಕರಗಳು ಕೂಡ ಈ ತಾಲೂಕಿನ ಚರಿತ್ರೆ 
ಕಟ್ಟಿಕೊಡಲು ಮೂಲ ಆಕರಗಳಷ್ಟೇ ಪ್ರಮುಖ ಪಾತ್ರವಹಿಸುತ್ತವೆ. ಈ ಎಲ್ಲಾ ಆಕರಗಳನ್ನು 
ಸಮರ್ಪಕವಾಗಿ ಬಳಸಿಕೊಂಡು ಇಲ್ಲಿನ ಚರಿತ್ರೆ ಕಟ್ಟಿಕೊಡುವ ಪ್ರಯತ್ನವನ್ನು ಪ್ರಸ್ತುತ ಅಧ್ಯಯನದಲ್ಲಿ 
ಮಾಡಲಾಗಿದೆ. 

ಅಖಂಡ ಕರ್ನಾಟಕದಲ್ಲಿ ಮೊಟ್ಟಮೊದಲು ಮೌರ್ಯರು ಆಳ್ಗಿಕೆ ಮಾಡಿದರು. ಆದರೆ 
ಅವರಿಗೂ ಪೂರ್ವದಲ್ಲಿ ಭಾರತದಲ್ಲಿ ಆಳಿಕೆ ಮಾಡಿದ ಮಗಧದ ನಂದರು ಕರ್ನಾಟಕದ ಕೆಲವು 
ಭಾಗಗಳನ್ನು ಆಳ್ಳಿಕೆ ಮಾಡಿದರೆಂಬ ಕಥನಗಳುಂಟು. ಕ್ರಿಶ: ಸುಮಾರು ೧೫೦೦ರ 


'ಸಿಂಗರಾಜಪುರಾಣ” ವೆಂಬ ಕನ್ನಡ ಕಾವ್ಯವು ಪಟ್ಟದಕಲ್ಲಿನ ಇತಿಹಾಸ ತಿಳಿಯುವಾಗ ಸ್ಥಳ 


27 


ನವನಂದರಿಂದ ಆಳಿಕೆಗೆ ಒಳಗಾಗಿತ್ತು ಎಂದು ಹೇಳಬಹುದಾದ ಉಲ್ಲೇಖವಿದೆ. ನಂದ ವಂಶದ 
ಉತ್ತರಿಗೆ ಭೋಜನ ಮಗ ನಂದ ಎಂಬ ದೊರೆಯ ಮಗನಾದ ವಿಜಯಪಾಲನು ಚನ್ನಪಟ್ಟಣದ 
ಬಳಿ ಮುಗಂದ ಅಥವಾ ಮಂಕುಂದ ಎಂಬ ಪಟ್ಟಣವನ್ನು ಸ್ಥಾಪಿಸಿದ್ದನು.*” ಇದನ್ನು ಹೊರತುಪಡಿಸಿ 
ಚನ್ನಪಟ್ಟಣ ಪ್ರದೇಶದಲ್ಲಿ ನಂದರ ಆಳ್ಗಿಕೆ ಮಾಡಿದ್ದಾರೆ ಎಂಬುದನ್ನು ದೃಢಪಡಿಸುವ ಇತರೆ 
ಯಾವುದೇ ಕುರುಹುಗಳು ಹಾಗೂ ದಾಖಲೆಗಳಿಲ್ಲ ಹೀಗಾಗಿ ಹಯವದನರಾವ್‌ ಅವರು 
ಉಲ್ಲೇಖಿಸಿರುವ ಮಂಕುಂದದಲ್ಲಿ ನಂದರ ವಿಜಯಪಾಲನು ಆಳಿಕೆ ಮಾಡಿದ ಎಂಬುದು ಪ್ರಾಯಶಃ 
ಸಾಹಿತ್ಯ ಕಥನದಿಂದ ಪ್ರಚಲಿತಗೊಳ್ಳುತ್ತ ಬಂದಿದೆ ಎನ್ನಬಹುದು. 


ನಂದರ ನಂತರ ಭಾರತವನ್ನು ಆಳ್ಳಿಕೆ ಮಾಡಿದ ಮೌರ್ಯರು ಅಖಂಡ ಭಾರತವನ್ನು ಆಳ್ಳಿಕೆ 
ಮಾಡಿದ್ದಾರೆ. ಹೀಗಾಗಿ ಈ ರಾಜಮನೆತನದ ಆಳ್ಗಿಕೆ ಕರ್ನಾಟಕದಲ್ಲೂ ವ್ಯಾಪಿಸಿತ್ತು. ಕರ್ನಾಟಕದ 
ಬ್ರಹ್ಮಗಿರಿ, ಸಿದ್ಧಾಪುರ, ಜಟಿಂಗರಾಮೇಶ್ವರ, ಮಸ್ಸಿ, ಸನ್ನತಿ, ಕೊಪ್ಪಳದಲ್ಲಿ ದೊರೆತಿರುವ ಶಾಸನಗಳು 
ಕನ್ನಡ ನಾಡು ಮೌರ್ಯರ ಆಡಳಿತಕ್ಕೊಳಪಟ್ಟಿತ್ತು ಎಂಬುದನ್ನು ದೃಢಪಡಿಸುತ್ತವೆ. ಇವುಗಳಲ್ಲದೆ 
ಸಿಂಹಳ ಅಥವಾ ಶ್ರೀಲಂಕಾದ '"ದೀಪವಂಶ” ಮತ್ತು ಮಹಾವಂಶ” ಎಂಬ ಬೌದ್ದ ಗಂಥಗಳಿಂದ 
ಅಶೋಕನು ಮಹಿಷಮಂಡಲ, ಬನವಾಸಿಗೆ ಮಹದೇವ ಮತ್ತು ರಖ್ದಿತ ಎಂಬ ಬೌದ್ದ ಭಿಕ್ಕುಗಳನ್ನು 
ಕಳುಹಿಸುವುದಾಗಿ ತಿಳಿದುಬರುತ್ತದೆ. ಮಹಿಷಮಂಡಲದ ಒಂದು ಭಾಗವಾಗಿದ್ದ ಚನ್ನಪಟ್ಟಣ 
ತಾಲೂಕು ಮೌರ್ಯರ ಆಳ್ಗಿಕೆಗೆ ಒಳಪಟ್ಟಿತ್ತು ಎಂದು ಹೇಳಬಹುದು. ಆದರೆ ಈ ತಾಲೂಕಿನಲ್ಲಿ 
ಮೌರ್ಯರಿಗೆ ಸಂಬಂಧಿಸಿದ ಯಾವುದೇ ಕುರುಹುಗಳು ಈವರೆಗೆ ದೊರೆತಿಲ್ಲವಾದ್ದರಿಂದ 
ಸಾಂದರ್ಭಿಕವಾಗಿ ಮೌರ್ಯರು ಚನ್ನಪಟ್ಟಣ ತಾಲೂಕನ್ನು ಆಳ್ಳಿಕೆ ಮಾಡಿದ್ದಾರೆ ಎನ್ನಬಹುದು. 


ಮೌರ್ಯರ ನಂತರ ದಖ್ಬುನ್ನಿನ ಭಾಗದಲ್ಲಿ ಶಾತವಾಹನರು ಅಧಿಕಾರಕ್ಕೆ ಬಂದು ಸಾಮ್ರಾಜ್ಯ 
ಸ್ಥಾಪಿಸಿ ಆಳ್ಗಿಕೆ ಮಾಡಿದರು. ಇವರ ಸಾಮ್ರಾಜ್ಯವು ಇಂದಿನ ಆಂಧ್ರಪ್ರದೇಶ, ಮಹಾರಾಷ್ಟ್ರ ಮತ್ತು 
ಕರ್ನಾಟಕ ರಾಜ್ಯಗಳ ಭಾಗಗಳನ್ನು ಒಳಗೊಂಡಿತ್ತು. ಸಿಮುಖ. ಒಂದನೆಯ ಸಾತಕರ್ಣಿ, ಹಾಲರಾಜ, 
ಗೌತಮಿಪುತ್ರ ಶಾತಕರ್ಣಿ ಮೊದಲಾದ ದೊರೆಗಳು ಈ ವಂಶವನ್ನು ಆಳ್ಗಿಕೆ ಮಾಡಿದ್ದಾರೆ. ಒಂದನೆಯ 


ಸಾತಕರ್ಣಿ ಮತ್ತು ಗೌತಮಿಪುತ್ರ ಸಾತಕರ್ಣಿ ಈ ವಂಶದ ಪ್ರಮುಖ ದೊರೆಗಳಾಗಿದ್ದಾರೆ. 


ಕರ್ನಾಟಕದ ಸನ್ನತಿ, ಪಟ್ಟದಕಲ್ಲು. ಐಹೊಳೆ, ಹಲಸಿ, ವಡಗಾಂ, ಬ್ರಹ್ಮಗಿರಿ, ಚೆಂದವಲಳ್ಳಿ, 
ಕುರುಗೋಡು, ಬನವಾಸಿ, ಬಳ್ಳಿಗಾವೆ ಮುಂತಾದ ಕಡೆಗಳಲ್ಲಿ ಶಾತವಾನರ ಕಾಲದ ಕಟ್ಟಡದ 
ಅವಶೇಷಗಳು, ನಾಣ್ಯಗಳು ಮುಂತಾದ ಕುರುಹುಗಳು ದೊರೆತಿವೆ. 


ಬೆಂಗಳೂರು ನಗರದ ಯಶವಂತಪುರ ಹಾಗೂ ಎಚ್‌.ಎ.ಎಲ್‌ ಸಂಸ್ಥೆಯ ಬಳಿ ಶಾತವಾಹನ 
ಸಂಸ್ಕೃತಿಯ ಅವಶೇಷಗಳು ಹಾಗೂ ಕ್ರಿಶ. ೧-೨ನೆಯ ಶತಮಾನಕ್ಕೆ ಸೇರಿದ ರೋಮನ್‌ ನಾಣ್ಯಗಳು 
ದೊರೆತಿವೆ.೨೨ ಶಾತವಾಹನರ ಕಾಲಕ್ಕೆ ಸೇರಿದ ನೆಲೆಯೊಂದು ದೊಡ್ಡಬಳ್ಳಾಪುರ ತಾಲೂಕಿನ 


28 


ರಾಜಘಟ್ಟದಲ್ಲಿ ಬೆಳಕಿಗೆ ಬಂದಿದೆ. ಇಲ್ಲಿ ದೊರೆತಿರುವ ಸುಡಾವೆ ಮಣ್ಣಿನ ಬುದ್ದನ ಶಿಲ್ಲದ 
ಅವಶೇಷಗಳು ಡಾ. ರಾಜರಾಮ ಹೆಗಡೆ ಅವರು ಪತ್ತೆಹಚ್ಚಿದ ಶಾಸನದ ಹಿನ್ನೆಲೆಯಲ್ಲಿ ಮೈಸೂರು 
ವಿಶ್ವವಿದ್ಯಾಲಯದ ಪುರಾತತ್ವ ವಿಭಾಗ ಮತ್ತು ರಾಜ್ಯ ಪುರಾತತ್ವ ಇಲಾಖೆಯವರು ನಡೆಸಿದ 
ಉತ್ಸನನದಿಂದ ಈ ನೆಲೆಯು ಶಾತವಾಹನರ ಕಾಲದಲ್ಲಿ ಬೌದ್ದ ಕೇಂದ್ರವಾಗಿತ್ತು ಎಂದು 
ತಿಳಿದುಬಂದಿದೆ. ಬೆಂಗಳೂರು ಮತ್ತು ದೊಡ್ಡಬಳ್ಳಾಪುರಕ್ಕೆ ಭೌಗೋಳಿಕವಾಗಿ ೬೦ ಕಿ.ಮೀ. 
ಸಮೀಪದಲ್ಲಿರುವ ಚನ್ನಪಟ್ಟಣ ತಾಲೂಕು ಶಾತವಾಹನರ  ಆಳ್ಗಿಕೆಗೆ ಒಳಪಟ್ಟಿತ್ತು ಎಂದು 
ಹೇಳಬಹುದು. ಆದರೆ ಶಾತವಾಹನರ ಆಳ್ಗಿಕೆಯನ್ನು ಚನ್ನಪಟ್ಟಣ ತಾಲೂಕಿನಲ್ಲಿ ದೃಢಪಡಿಸುವ 
ಯಾವುದೇ ಕುರುಹುಗಳು ಈವರೆಗೂ ದೊರೆತಿಲ್ಲ. 


ಶಾತವಾಹನರ ನಂತರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಎರಡು ಮನೆತನಗಳಲ್ಲಿ ಕದಂಬ 
ರಾಜಮನೆತನವು ಒಂದಾಗಿದೆ. ಇದು ಕನ್ನಡ ನಾಡನ್ನು ಆಳಿಕೆ ಮಾಡಿದ ಕನ್ನಡದ ಮೊಟ್ಟ ಮೊದಲ 
ರಾಜಮನೆತನವಾಗಿದೆ. ಇವರು ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಂದಿನ 
ಶಿವಮೊಗ್ಗ, ಧಾರವಾಡ, ದಕ್ಷಿಣ ಕನ್ನಡ. ಉತ್ತರ ಕನ್ನಡ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ 
ಪ್ರದೇಶಗಳನ್ನು ಆಳ್ಲಿಕೆ ಮಾಡಿದ್ದಾರೆ. ರಾಜಮನೆತನಕ್ಕೆ ಸಂಬಂಧಿಸಿದ ಯಾವುದೇ ಕುರುಹುಗಳು 
ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆತಿಲ್ಲ. 


ಮಾಗಡಿ ತಾಲೂಕಿನ ಕಲ್ಯಾಲ ಗ್ರಾಮದ ಕಲ್ಲೇಶ್ವರ ದೇವಾಲಯದಲ್ಲಿರುವ ಕುಕ್ಕುಟ ಲಿಂಗದ 
ಲಕ್ಷಣವಿರುವ ಪ್ರಾಚೀನ ಲಿಂಗವೊಂದು ಮಯೂರಶರ್ಮನ ಶಾಸನ ದೊರೆತಿರುವ ಪರಿಸರದಲ್ಲಿ ಪತ್ತೆ 
ಹಚ್ಚಿದ್ದು ಡಾ.ಅ. ಸುಂದರ ಅವರು ಪತ್ತೆ ಹಚ್ಚಿದ್ದಾರೆ.** ಇದರ ಆಧಾರದಿಂದ ಕದಂಬರ 
ಹರಿವರ್ಮನ ಶಾಸನದಂತೆ ವೀರಧಾಮಶರ್ಮನಿಗೆ ದಾನವಾಗಿ ನೀಡಿರುವ ಮಾವೇಪಲ್ಲಿ ಗ್ರಾಮ 
ಮಾಗಡಿ ಸಮೀಪದಲ್ಲಿದೆ ಎಂದು ಅಭಿಪ್ರಾಯ ಪಡುತ್ತಾರೆ.” ಈ ಶಾಸನ ದೊರೆತ ಸ್ಥಳ ಹಾಗೂ 
ಶಾಸನ ಮಾಗಡಿ ತಾಲೂಕಿಗೆ ಸಮೀಪದಲ್ಲಿರುವ ಚನ್ನಪಟ್ಟಣ ತಾಲೂಕು ಆದಿ ಕದಂಬರ ಕಾಲದಲ್ಲಿ 
ಈ ವಂಶದ ಆಳ್ಗಿಕೆಗೆ ಒಳಪಟ್ಟಿರಬಹುದು ಎಂದು ಹೇಳಬಹುದು. 


ಗಂಗರು 


ದಕ್ಷಿಣ ಭಾರತದ ಇತಿಹಾಸದಲ್ಲಿ ಕ್ರಿಶ ೪ನೆಯ ಶತಮಾನವು ಪ್ರಮುಖವಾದ 
ಕಾಲಘಟ್ಟವಾಗಿದೆ. ಶಾತವಾಹನರ ನಂತರ ದಕ್ಷಿಣ ಭಾರತವನ್ನು ಆಳ್ಳಿಕೆ ಮಾಡುತ್ತಿದ್ದ ಪಲ್ಲವರ ಮೇಲೆ 
ಗುಪ್ತ ವಂಶದ ದೊರೆ ಸಮುದಗುಪ್ಪನು ದಾಳಿ ಮಾಡಿ ಪಲ್ಲವರ ವಿಷ್ಣುಗೋಪನನ್ನು ಸೋಲಿಸಿ ಅವರ 
ಅಧಿಕಾರವನ್ನು ಕೊನೆಗೊಳಿಸಿದನು. ಇದು ದಕ್ಷಿಣ ಭಾರತದಲ್ಲಿ ಹಲವು ರಾಜ ಮನೆತನಗಳು ಏಳಿಗೆಗೆ 
ಬರಲು ಕಾರಣವಾಯಿತು. ಕರ್ನಾಟಕದಲ್ಲಿ ಕದಂಬರು ಮತ್ತು ಗಂಗರು ಎಂಬ ಎರಡು 
ರಾಜಮನೆತನಗಳು ಹುಟ್ಟಿಕೊಂಡವು. ಆದಿಕದಂಬರ ಸಮಕಾಲೀನರಾಗಿ ಅಧಿಕಾರ ಸ್ಥಾಪಿಸಿದ ಗಂಗರು 


29 


ಕ್ರಿಶ ೩೫೦ ರಿಂದ ಕ್ರಿಶ ೫೫೦ರವರೆಗೆ ಸ್ವತಂತ್ರರಾಗಿ, ನಂತರ ಹತ್ತನೆಯ ಶತಮಾನದ 
ಕೊನೆಯವರೆಗೆ ಬಾದಾಮಿ ಚಾಲುಕ್ಕರ ಮತ್ತು ರಾಷ್ಟಕೂಟರ ಅಧೀನರಾಗಿ ಆಳ್ಗಿಕೆ ನಡೆಸಿದ್ದಾರೆ. 
ಕನ್ನಡ ನಾಡಿನ ಇತಿಹಾಸದಲ್ಲಿ ದೀರ್ಪ ಕಾಲಾವಧಿ ಆಡಳಿತ ನಡೆಸಿದ ಕೀರ್ತಿ ಗಂಗರಿಗೆ ಸಲ್ಲುತ್ತದೆ. 
ದಡಿಗ ಮತ್ತು ಮಾಧವ ಎಂಬ ಸಹೋದರರಿಂದ ಸ್ಥಾಪಿತವಾದ ಗಂಗರ ಅಧಿಕಾರ ಕಾಲಾಂತರ 
ಗಂಗವಾಡಿ ಸಾಸಿರ, ಗಂಗವಾಡಿ ಆರುಸಾಸಿರ ಗಂಗವಾಡಿ ೯೬೦೦೦ ಪ್ರದೇಶದವರೆಗೆ 
ವಸ್ತರಿಸಲ್ಲಟ್ಟಿತ್ತು ಕರ್ನಾಟಕದ ಬಹುಭಾಗಗಳು ಈ ಆಡಳಿತ ಪ್ರದೇಶದ ವ್ಯಾಪ್ತಿಗೆ ಸೇರಿದ್ದವು. ಈ 
ವಿಸ್ತಾರವಾದ ಪ್ರದೇಶವನ್ನು ಗಂಗರು ಆರಂಭದಲ್ಲಿ ಕುವಲಾಲ(ಕೋಲಾರ) ನಂತರದಲ್ಲಿ ತಲಕಾಡು 
ರಾಜಧಾನಿಯಾಗಿ ಮಾಡಿಕೊಂಡು ಆಳ್ಗಿಕೆ ನಡೆಸಿದರು. ತಲಕಾಡನ್ನು ಕೇಂದವಾಗಿಸಿಕೊಂಡು 
ಅಲ್ಲಿಂದಲೇ ಹೆಚ್ಚು ಕಾಲ ಆಳಿಕೆ ಮಾಡಿದ್ದರಿಂದ ಇವರಿಗೆ ತಲಕಾಡಿನ ಗಂಗರು ಎಂಬ ಹೆಸರು 
ಬಂದಿತು. ಚನ್ನಪಟ್ಟಣ ತಾಲೂಕಿನ ಮಂಕುಂದ ಹಾಗೂ ನೆಲಮಂಗಲ ತಾಲೂಕಿನ 
ಮಾನ್ಯಪುರವನ್ನು(ಮಣ್ಣೆ) ಕೆಲಕಾಲ ಉಪರಾಜಧಾನಿಯಾಗಿ ಮಾಡಿಕೊಂಡು ಆಳ್ಲಿಕೆ ಮಾಡಿದರು. 


ಈ ತಾಲೂಕಿನ ಮೇಲೆ ಗಂಗರ ಆಳ್ಲಿಕೆಯು ಶ್ರೀಪುರುಷನ ಅಧಿಕಾರಾವಧಿಯಿಂದ 
ಪ್ರಾರಂಭವಾಗುತ್ತದೆ. ಈತನಿಗೂ ಪೂರ್ವದ ಅರಸರ ಆಳ್ಗಿಕೆಗೆ ಸಂಬಂಧಿಸಿದ ಕುರುಹುಗಳು 
ಲಭ್ಯವಾಗಿಲ್ಲ. ಶೀಪುರುಷ ಮತ್ತು ಎರಡನೇ ಶಿವಮಾರನಿಂದ ಪ್ರಾರಂಭಗೊಂಡು ನಂತರದ ಎಲ್ಲಾ 
ಅರಸರ ಆಳ್ಗಿಕೆಗೂ ಚನ್ನಪಟ್ಟಣ ಪ್ರದೇಶ ಒಳಪಟ್ಟಿತ್ತು. ಇದಕ್ಕೆ ದೇವಾಲಯ, ಶಾಸನ, ಮೂರ್ತಿಶಿಲ್ಲ 
ಮತ್ತು ವೀರಗಲ್ಲುಗಳು ಸಾಕ್ಷಿಯಾಗಿವೆ. 


ದಡಿಗ ಮತ್ತು ಮಾಧವ ಎಂಬುವರು ಈ ಮನೆತನದ ಸ್ಥಾಪಕರಾಗಿದ್ದಾರೆ. ನಂತರ 
ಹರಿವರ್ಮ ಅಧಿಕಾರಕ್ಕೆ ಬಂದನು. ಈತ ಆರಂಭದಲ್ಲಿ ಕೋಲಾರದಿಂದಲೇ ಆಳ್ಳಿಕೆ ನಡೆಸಿ 
ಕಾಲಾಂತರದಲ್ಲಿ ತಲಕಾಡನ್ನು ತಮ್ಮ ಎರಡನೆಯ ರಾಜಧಾನಿಯನ್ನಾಗಿ ಮಾಡಿಕೊಂಡು ಲಳ್ಳಿಕೆ 
ನಡೆಸಿದನು. ಹರಿವರ್ಮನ ತರುವಾಯ ವಿಷ್ಣುಗೋಪ ಮತ್ತು ಮೂರನೆಯ ಮಾಧವ ಎಂಬುವರು 
ಗಂಗವಾಡಿಯನ್ನು ಆಳಿದರು. ಆದರೆ ಶಾಂತ ಸ್ವಭಾವದವರಾಗಿದ್ದ ಈ ಅರಸರು ತಮ್ಮ 
ಸಮಕಾಲೀನರಾದ ಕದಂಬರೊಂದಿಗೆ ಸೌಹಾರ್ದಯುತ ಸಂಬಂಧ ಬೆಳೆಸಿ ಗಂಗ ವಂಶದ ಸ್ವತಂತ್ರ 
ಅಧಿಕಾರಕ್ಕೆ ಅಸಿಭಾರ ಹಾಕಿದರು. ಕದಂಬರೊಂದಿಗೆ ವೈವಾಹಿಕ ಸಂಬಂಧದ ಮೂಲಕ ಮೂರನೆಯ 
ಮಾಧವನು ಗಂಗರ ಅಧಿಕಾರದ ವ್ಯಾಪ್ತಿಯನ್ನು ವಿಸ್ತರಿಸಿದನು. ನಂತರ ಅವನ ಮಗ ಅವನೀತನು 
ಗಂಗವಾಡಿಯ ದೊರೆಯಾದನು. ಇವನು ಸುಮಾರು ಅರವತ್ತು ವರ್ಷಗಳ ಕಾಲ ಆಳ್ಳಿಕೆ ನಡೆಸಿದ್ದು, 
ಆಡಳಿತಕ್ಕೆ ಸಂಬಂಧಿಸಿದಂತೆ ಗಂಗ ವಂಶದ ದೊರೆಗಳಲ್ಲೇ ಹೆಚ್ಚಿನ ಕೀರ್ತಿ ಈತನಿಗೆ ಸಲ್ಲುತ್ತದೆ. 


ಅವನೀತನ ನಂತರ ದುರ್ವಿನೀತ, ಪೊಳವೀರ, ಮುಷ್ಟರ, ಶ್ರೀ ವಿಕ್ರಮ ಕ್ರಮವಾಗಿ ಆಳ್ಳಿಕೆ 
ಮಾಡಿದರು. ಶ್ರೀವಿಕಮನ ನಂತರ ಆತನ ಮಗ ಭೂವಿಕಮನು ಗಂಗವಾಡಿಯ ದೊರೆಯಾದನು. 


30 


ದಕ್ಷ ಆಡಳಿತಗಾರನು ಮಹಾಸಾಹಸಿಯೂ ಆಗಿದ್ದ ಭೂವಿಕ್ರಮನು ಕ್ರಿಶ. ೬೭೦ರಲ್ಲಿ ಪಲ್ಲವರ ದೊರೆ 
ಪರಮೇಶ್ವರ ವರ್ಮನನ್ನೂ ವಿಳಂದೆ ಎಂಬಲ್ಲಿ ನಡೆದ ಯುದ್ಧದಲ್ಲಿ ಸೋಲಿಸಿ ಆತನಿಂದ 
"'ಉಗ್ರೋದಯ' ಎಂಬ ರತ್ನದ ಹಾರವನ್ನು ವಶಪಡಿಸಿಕೊಂಡನು.” ವಿದ್ದಾಂಸರಾದ 
ಸಿ. ಹಯವದನರಾವ್‌ ಅವರ "ಮೈಸೂರು ಗೆಜೆಟಿಯರ್‌ನಲ್ಲಿ ಡಾ. ಎಂ.ವಿ. ಕೃಷ್ಣರಾವ್‌ ಮತ್ತು ಎಂ. 
ಕೇಶವಭಟ್ಟರವರು ಕರ್ನಾಕಟದ ಇತಿಹಾಸ ದರ್ಶನದಲ್ಲಿ ಮತ್ತು ತಮಿಳನಸೆಲ್ಪಿ ಅವರು ತಮ್ಮ 
ಮಹಾಪ್ರಬಂಧದಲ್ಲಿ ಮಂಕುಂದ ಕೆಲಕಾಲ ಗಂಗರ ರಾಜ ನಿವಾಸವಾಗಿತ್ತು ಎಂದು ಅಧ್ಯಯನದ 
ಮೂಲಕ ದಾಖಲಿಸಿದ್ದಾರೆ. ಇವುಗಳ ಹಿನ್ನೆಲೆಯಲ್ಲಿ ಭೂವಿಕಮ ಹಾಗೂ ಒಂದನೆಯ ಶಿವಮಾರನ 
ಅಧಿಕಾರಾವಧಿಯಲ್ಲಿ ಮಂಕುಂದ ಗಂಗರ ಉಪರಾಜಧಾನಿಯಾಗಿತ್ತು ಎಂದು ತಿಳಿದುಬರುತ್ತದೆ. 


ಹೀಗೆ ಮಂಕುಂದವನ್ನು ಗಂಗರು ಉಪರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ಳಿಕೆ ಮಾಡಿದ 
ಕಾಲದಲ್ಲಿ ಶಿಂಷಾ ನದಿ ಕಣಿವೆಯ ಭಾಗಗಳನ್ನು ಒಳಗೊಂಡ ಪ್ರದೇಶವನ್ನು ಚಿಕ್ಕ್ಗಗಂಗವಾಡಿ ಎಂದು 
ಕರೆಯಲಾಗುತ್ತಿತ್ತು. ಈ ತಾಲೂಕಿನ ಹೊಂಗನೂರು, ಚಿಕ್ಕಗಂಗವಾಡಿಯ ರಾಜಧಾನಿ ಹಾಗೂ 


ಪ್ರಮುಖ ಪಟ್ಟಣವಾಗಿತ್ತು.*- 


ಒಂದನೆಯ ಶಿವಮಾರನ ಆಳ್ಗಿಕೆಯಲ್ಲೂ ಚನ್ನಪಟ್ಟಣ ಪ್ರದೇಶದ "ಮಾಕುಂದ' ಗಂಗರ 
ಉಪರಾಜಧಾನಿಯಾಗಿತ್ತು ಎಂಬ ಉಲ್ಲೇಖವನ್ನು ಬಿಟ್ಟರೆ ನಂತರ "ಒಂದನೆಯ ನೀತಿಮಾರ್ಗನ' 
ಆಳ್ಗಿಕೆಯ ಕಾಲದವರೆಗೂ ಯಾವುದೇ ಆಧಾರಗಳು ಈ ತಾಲೂಕಿನಲ್ಲಿ ದೊರೆಯುವುದಿಲ್ಲ. ಆದರೆ 
ನೀತಿಮಾರ್ಗ ಎರೆಗಂಗನ ಮತ್ತು ನಂತರದ ಅರಸರ ಆಳಿಕೆಯ ಚಿಕ್ಕಗಂಗವಾಡಿ ಆಡಳಿತ ವಿಭಾಗದ 
ಕೆಲವು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಆ ಹಿನ್ನೆಲೆಯಲ್ಲಿ ವಿಭಾಗವಾಗಿ ಚಿಕ್ಕಗಂಗವಾಡಿಯೂ ಗಂಗರ 
ಪ್ರಮುಖ ಆಡಳಿತ ವಿಭಾಗಗಳಲ್ಲಿ ಒಂದಾಗಿತ್ತು ಎಂಬುದು ತಿಳಿದುಬರುತ್ತದೆ. ಶಿಂಣ ನದಿ ಕಣಿವೆಯ 
ಪ್ರದೇಶವನ್ನೇ ಚಿಕ್ಕಗಂಗವಾಡಿ ಎಂದು ಕರೆಯಲಾಗುತ್ತಿತ್ತು ಈ ಪ್ರಾದೇಶಿಕ ಆಡಳಿತ ವಿಭಾಗಕ್ಕೆ ಈಗಿನ 
ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕುಣಿಗಲ್‌ ಹಾಗೂ ಕನಕಪುರ ತಾಲೂಕಿನ ಹಲವು 
ಪ್ರದೇಶಗಳು ಸೇರಿದ್ದು, ಒಂದನೆಯ ನೀತಿಮಾರ್ಗ ಎರೆಗಂಗನ ಆಳ್ಗಿಕೆಗೆ ಒಳಪಟ್ಟಿದ್ದವು. ನೀತಿಮಾರ್ಗ 
ಎರೆಗಂಗನು ಕ್ರಿಶ ೮೬೯ರಲ್ಲಿ ಹೋರಾಟವೊಂದರಲ್ಲಿ ಹೋರಾಡಿ ವೀರಸ್ಪರ್ಗವನ್ನೇರಿದ 
ವಿಷಯವನ್ನು ರಾಮನಗರ ತಾಲೂಕಿನ ಐಜೂರು ಗ್ರಾಮದ ಶಾಸನದಿಂದ ತಿಳಿದುಬರುತ್ತದೆ.” ಈ 
ಶಾಸನ ಬಹುತೇಕವಾಗಿ ತುಟಿತಗೊಂಡಿರುವುದರಿಂದ ನೀತಿಮಾರ್ಗ ಎರೆಗಂಗನು ಯಾರೊಂದಿಗೆ 
ಹೋರಾಡಿ ಮಡಿದ ಎಂಬುದು ತಿಳಿದುಬಂದಿಲ್ಲ. ಆದರೆ ಈ ಶಾಸನ ಚನ್ನಪಟ್ಟಣ ತಾಲೂಕಿನ 
ಗಂಗರ ಇತಿಹಾಸ ತಿಳಿಯುವಲ್ಲಿ ಮಹತ್ವದ ಶಾಸನವೆಂದು ಪರಿಗಣಿಸಬಹುದು. ನೀತಿಮಾರ್ಗ 
ಎರೆಗಂಗನ ಆಳ್ವಿಕೆಯಲ್ಲಿ ರಾಷ್ಟಕೂಟರೊಂದಿಗಿನ ಯುದ್ಧಗಳು ಮುಂದುವರೆದವು. ಹೀಗಾಗಿ ಈತನು 
ತನ್ನ ಆಳ್ಳಿಕೆಯ ದಿನಗಳನ್ನು ಯುದ್ಧದಲ್ಲೇ ಕಳೆಯಬೇಕಾಯಿತು. 


31 


ನೀತಿಮಾರ್ಗ ಎರಗಂಗನ ಮಗ ಇಮ್ಮಡಿ ರಾಜಮಲ್ಲ ತನ್ನ ತಂದೆಯ ನಂತರ ಕ್ರಿಶ. 
೮೭೦ರಲ್ಲಿ ಪಟ್ಟಕ್ಕೆ ಬಂದನು. ಈತನು ಆರಂಭದಲ್ಲಿ ತನ್ನ ತಮ್ಮನೊಂದಿಗೆ ಹಾಗೂ ನಂತರ ತಮ್ಮನ 
ಮಗನೊಂದಿಗೆ ಅಧಿಕಾರಕ್ಕಾಗಿ ಹೋರಾಟ ಮಾಡಬೇಕಾಯಿತು. ಇದು ಗಂಗರ ಏಕತೆಯ 
ವೈಫಲ್ಯವನ್ನು ಸೂಚಿಸುತ್ತದೆ. ಹೀಗಾಗಿ ಎರಡನೆಯ ರಾಚಮಲ್ಲನ ಅಧಿಕಾರ ಅವಧಿಯಲ್ಲಿ ಬಾಣ, 
ನೊಳಂಬ ಹಾಗೂ ರಾಷ್ಟ್ರಕೂಟರೊಂದಿಗೆ ಯುದ್ಧಗಳು ಮುಂದುವರಿದವು. 


ಇಮ್ಮಡಿ ರಾಚಿಮಲ್ಲನು ಗಂಗವಾಡಿ ದೊರೆಯಾಗಿ ಆಳುತ್ತಿದ್ದ ಸಂದರ್ಭದಲ್ಲಿ ಆತನ ತಮ್ಮನಾದ 
ಒಂದನೆಯ ಬೂತುಗನು ಯುವರಾಜನಾಗಿ "ಕೆಲ್ಲಿಲೆನಾಡು' ಮತ್ತು "ಪುನ್ನಾಡಿನ' ಭಾಗಗಳನ್ನು 
ನೋಡಿಕೊಳ್ಳುತ್ತಿದ್ದನು.” ಆಗ ಗಂಗರು, ರಾಷ್ಟ್ರಕೂಟರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದರಿಂದ 
ಅಮೋಘವರ್ಷನು ತನ್ನ ಮಗಳಾದ ಚಂದ್ರೊಲಬ್ಲೆಯನ್ನು ಇಮ್ಮಡಿ ರಾಚಮಲ್ಲನ ತಮ್ಮ ಒಂದನೆಯ 
ಬೂತುಗನಿಗೆ ಕೊಟ್ಟು ವಿವಾಹ ಮಾಡಿದನು. ಈ ವೈವಾಹಿಕ ಸಂಬಂಧದಿಂದ ಗಂಗರ ಮತ್ತು 
ರಾಷ್ಟಕೂಟರ ನಡುವಿನ ವೈರತ್ಸಕ್ಕೆ ತೆರೆಬಿದ್ದು, ಕೈತಪ್ಪಿ ಹೋಗಿದ್ದ ಗಂಗರ ಅಧಿಕಾರ ಮತ್ತೆ 
ಸ್ಥಾಪಿತವಾಯಿತು. ಹೀಗೆ ಗಂಗರು ರಾಷ್ಟ್ರಕೂಟರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದರಿಂದ 
ಅವರ ಕೆಲವು ಯುದ್ದಗಳಲ್ಲಿ ಸಹ ಭಾಗವಹಿಸಿ ಸಹಾಯ ಮಾಡಬೇಕಾಯಿತು. ಗಂಗವಾಡಿ ಪೂರ್ವ 
ಭಾಗದಲ್ಲಿ ಪಲ್ಲವರ ಆಕ್ರಮಣಗಳು ನಿರಂತರವಾಗಿ ನಡೆಯುತ್ತಿದ್ದರಿಂದ ಅವರ ಮೇಲೆ ರಾಷ್ಟ್ರಕೂಟರು 
ಯುದ್ಧ ಮಾಡಬೇಕಾಯಿತು. ಆಗ ರಾಷ್ಟಕೂಟರಿಗೆ ಸಹಾಯ ಮಾಡಿದ ಇಮ್ಮಡಿ ರಾಚಮಲ್ಲನು ತನ್ನ 
ಶಕ್ತಿ ಸಾಮರ್ಥ್ಯಗಳಿಂದ ಆ ಯುದ್ದದಲ್ಲಿ ಪಲ್ಲವರು ಬಾಣರೊಡಗೂಡಿ ಸೈನ್ಯದೊಡನೆ ಬಂದರು. ಈ 
ಯುದ್ದದಲ್ಲಿ ಬಾಣರ ಮತ್ತು ಪಲ್ಲವರ ಕೈಮೇಲಾಗಿ ಗಂಗವಾಡಿ ೬೦೦೦ ಆಡಳಿತ ವಿಭಾಗದ 


ಪ್ರದೇಶಗಳು ಬಾಣರ ವಶವಾದವು. 


ಗಂಗ ಮತ್ತು ನೊಳಂಬರ ನಡುವೆ ಹೋರಾಟವನ್ನು ತಿಳಿಸುವ ಶಾಸನವೊಂದು ಚನ್ನಪಟ್ಟಣ 
ತಾಲೂಕಿನ ಹೊನ್ನಾಯಕನಹಳ್ಳಿ ಗಾಮದಲ್ಲಿ ದೊರೆತಿದೆ. ಇದು ಚನ್ನಪಟ್ಟಣ ತಾಲೂಕಿನಲ್ಲಿ 
ದೊರೆಯುವ ಗಂಗರ ಕಾಲದ ಮೊಟ್ಟ ಮೊದಲನೆಯ ಶಾಸನವಾಗಿದೆ. ಇದೇ ಗ್ರಾಮದ ಕ್ರಿಶ. 
೯೦೪ರ ಈ ಶಾಸನದಲ್ಲಿ ಇಮ್ಮಡಿ ರಾಚಮಲ್ಲನನ್ನು ನೀತಿಮಾರ್ಗ "ಪೆರ್ಮಾನಡಿ' ಎಂಬ ಹೆಸರಿನಿಂದ 
ಸಂಬೋಧಿಸಿದ್ದು, ಪಟ್ಟಕ್ಕೆ ಬಂದ ಮೊದನೆಯ ವರ್ಷ "ಗೊಟ್ಟೆಯಣ್ಣ ಗಾವುಂಡ' ಎಂಬುವನು 
ಊರಳಿವಿನ ಹೋರಾಟದಲ್ಲಿ ಮಡಿದು ಸ್ಪರ್ಗಸ್ನನಾದ ಎಂಬ ವಿವರವನ್ನು ದಾಖಲಿಸಿದೆ.” ಇದು 
ಗಂಗರ ಆಳ್ಲಿಕೆ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದಲ್ಲಿ ನಡೆದ ಸ್ಥಳೀಯ ಹೋರಾಟವನ್ನು ತಿಳಿಸುತ್ತದೆ. 
ಮಳೂರುಪಟ್ಟಣ ಶಾಸನದಲ್ಲಿ ಇಮ್ಮಡಿ ರಾಚಮಲ್ಲನನ್ನು ಮಹಾರಾಜಾಧಿರಾಜ ಕೋಳಾಳಪುರವೇಶ್ವರ 
ನನ್ನಿಗಿರಿನಾಥ ಎಂಬ ಬಿರುದಿನಿಂದ ವರ್ಣಸಲಾಗಿದೆಖ ಶಾಸನೋಕ್ತ "ನನ್ನಿಗಿರಿ' ಈಗಿನ 
ಕೋಲಾರವಾಗಿದ್ದು, ಅದು ಗಂಗರಸರು ತಮ್ಮ ಬಿರುದಿನೊಂದಿಗೆ ಹೇಳಿಕೊಳ್ಳುವಷ್ಟು 
ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು ಎಂಬುದನ್ನು ಗಮನಿಸಬಹುದು. 


32 


ಇಮ್ಮಡಿ ರಾಚಮಲ್ಲನ ನಂತರ ಒಂದನೆಯ ಬೂತುಗನು ಅಧಿಕಾರಕ್ಕೆ ಬಂದನು. ಈತನ ಆಳ್ಳಿಕೆ 
ಕಾಲದ ಶಾಸನಗಳು ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆತಿಲ್ಲ. ಒಂದನೆಯ ಬೂತುಗನ ನಂತರ 
ಎರಡನೆಯ ನೀತಿಮಾರ್ಗನು ಪಟ್ಟಕ್ಕೆ ಬಂದನು. ಇವನಿಗೆ ಇಮ್ಮಡಿ ಎರೆಯಪ್ಪರಸ ಎಂಬ 
ಮತ್ತೊಂದು ಹೆಸರಿದೆ. ಈತನ ಅಧಿಕಾರಾವಧಿಯಲ್ಲಿ ಗಂಗರ ಮತ್ತು ನೊಳಂಬರ ನಡುವೆ 
ಹೋರಾಟಗಳು ನಡೆದವು. ನೊಳಂಬರು ಗಂಗ ರಾಜ್ಯದ ಮೇಲೆ ದಾಳಿ ಮಾಡಿದ ಉಲ್ಲೇಖಗಳು 
ಕೆಲವು ಶಾಸನಗಳಲ್ಲಿ ದೊರೆಯುತ್ತವೆ. ಅಂತಹ ಒಂದು ಹೋರಾಟದ ಸಂಗತಿ ಹಲಗೂರು 
ಹೋಬಳಿಯ ಕುಂತೂರುದೊಡ್ಡಿ ಶಾಸನದಿಂದ ತಿಳಿದುಬರುತ್ತದೆ. ವೀರಗಲ್ಲಿನಿಂದ ಒಂದನೆಯ 
ಬೂತುಗನ ಮಗನಾದ ಇಮ್ಮಡಿ ಎರಯಪ್ಪರಸನು ನೊಳಂಬರೊಡನೆ ಯುದ್ದ ಮಾಡಿದ ಸಂಗತಿಯು 
ತಿಳಿದುಬರುತ್ತದೆ. ಶಾಸನೋಕ್ತ ಕುಂತೂರು ಗ್ರಾಮ ಪ್ರಸ್ತುತ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ 
ಹಲಗೂರ ಹೋಬಳಿಗೆ ಸೇರಿದ. ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆತಿರುವ ಗಂಗರ ಶಾಸನಗಳಲ್ಲಿ 
ಹೆಚ್ಚಿನವು ವೀರಗಲ್ಲುಗಳಾಗಿವೆ. ಅವುಗಳ ಸಹಾಯದಿಂದ ಗಂಗರ ವಂಶ ಅರಸರು ತಮ್ಮ 
ಅಧಿಕಾರಕ್ಕಾಗಿ ನಿರಂತರವಾಗಿ ಯುದ್ಧಗಳನ್ನು ಮಾಡಬೇಕಾಯಿತು ಎಂಬ ವಿಷಯ ಜೊತೆಗೆ ಗಂಗ 
ವಂಶದ ಆಡಳಿತಾವಧಿಯಲ್ಲಿ ಚನ್ನಪಟ್ಟಣ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದ್ದ ಸ್ಥಳೀಯ ಆಡಳಿತಕ್ಕೆ 
ಸಂಬಂಧಿಸಿದ ಕೆಲವು ಸಂಗತಿಗಳು ತಿಳಿದುಬರುತ್ತವೆ. 


ಒಂದನೆಯ ಬೂತುಗನು ಇಮ್ಮಡಿ ರಾಚಮಲ್ಲನ ಅಧಿಕಾರಾವಧಿಯಲ್ಲಿ ಕೆಳ್ಗಿಲೆನಾಡಿನ 
ಅಧಿಕಾರಿಯಾಗಿ ಸುಮಾರು ೩೦ ವರ್ಷಗಳ ಕಾಲ ಆಳ್ಳಿಕೆ ಮಾಡಿ, ನಂತರ ತಾನು ಸ್ವತಂತ್ರನಾಗಿ 
ಸುಮಾರು ೧೨ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾನೆ. ಪರಾಕ್ರಮಿಯಾಗಿದ್ದ ಈತನು 
ಗಂಗವಾಡಿಯನ್ನು ವಿಸ್ತರಿಸುವ ಕಡೆಗೆ ಹೆಚ್ಚು ಗಮನಹರಿಸಿದ. ಜೊತೆಗೆ ದೇವಾಲಯ ಮತ್ತು 
ಕೆರೆಕಟ್ಟಿೆಗಳ ನಿರ್ಮಾಣದಂತಹ ಪ್ರಜಾಕಲ್ಯಾಣ ಕಾರ್ಯವನ್ನು ಕೈಗೊಂಡನು. ಈ ತಾಲೂಕಿನ 
ಸಂತೆಮೊಗೇನಹಳ್ಳಿ ಕೆರೆಯ ದುರಸ್ತಿಗಾಗಿ ಮತ್ತು ಶಿವಮಾರೇಶ್ವರ, ನಗರೇಶ್ವರ ಹಾಗೂ ಕೋಟೆ 
ನೀತಿಮಾರ್ಗೇಶ್ವರ ದೇವಾಲಯಗಳ ಪೂಜಾ ಕೈಂಕರ್ಯಕ್ಕೆ ಭೂಮಿಯನ್ನು ದತ್ತಿ ಬಿಟ್ಟ ವಿವರಗಳು 
ಹಾಗೂ ಈತ ನೀತಿಶಾಸ್ತ್ರದಲ್ಲಿ ಪ್ರಾವಿಣ್ಯ ಪಡೆದಿದ್ದ ಎಂಬ ವಿಷಯ ಶಾಸನದಿಂದ ತಿಳಿದುಬರುತ್ತದೆ. 
ಶಾಸನೋಕ್ತ ದೇವಾಲಯ ಮತ್ತು ಕೋಟೆ ಪ್ರಸ್ತುತ ಅಸ್ತಿತ್ವದಲ್ಲಿಲ್ಲ. ಆದರೆ ಈ ಶಾಸನದಿಂದ 
ಹೊಂಗನೂರಿನಲ್ಲಿ ಗಂಗರ ಕಾಲದಲ್ಲಿ ಕೋಟೆಯೊಂದು ನಿರ್ಮಾಣವಾಗಿತ್ತು ಹಾಗೂ ಅದರ 
ಸುತ್ತಮುತ್ತಲಿನ ಪ್ರಾದೇಶಿಕ ಆಡಳಿತ ಕೇಂದವಾಗಿ ಮಾಡಿಕೊಂಡು ಚನ್ನಪಟ್ಟಣ ಮತ್ತು ಸುತ್ತಮುತ್ತಲಿನ 
ಕೆಲವು ಪ್ರದೇಶಗಳನ್ನು ಅಧಿಕಾರಿಗಳ ಮೂಲಕ ಆಳ್ಸಿಕೆ ಮಾಡಲಾಗಿದೆ ಎಂದು ತಿಳಿದುಬರುತ್ತದೆ. 


ಇಮ್ಮಡಿ ನೀತಿಮಾರ್ಗನ ಆಳ್ಗಿಕೆಯ ಕಾಲದಲ್ಲಿ ಹೊಂಗನೂರು ಗ್ರಾಮ, ಚಿಕ್ಕಗಂಗವಾಡಿ 
ಉಪರಾಜಧಾನಿಯಾಗಿತ್ತು* ಜೊತೆಗೆ ಅಂದಿನ ಪ್ರಮುಖವಾದ ಪಟ್ಟಣವೂ ಆಗಿತ್ತು ಇಮ್ಮಡಿ 
ನೀತಿಮಾರ್ಗನ ನಂತರ ಅಧಿಕಾರಕ್ಕೆ ಮೂರನೇ ರಾಚಮಲ್ಲ ಅಧಿಕಾರಕ್ಕೆ ಆಳ್ಗಿಕೆಯ ಕಾಲದ 


33 


ಶಾಸನಗಳು ಹಾಗೂ ಕುರುಹುಗಳು ದೊರೆತಿಲ್ಲ ಈತನ ಅಧಿಕಾರಾವಧಿಯಲ್ಲಿ ಚನ್ನಪಟ್ಟಣ 
ಪ್ರದೇಶದೊಂದಿಗಿನ ಗಂಗರ ಒಟನಾಟ ಕೆಲಕಾಲ ಕಡಿಮೆಯಾಗಿತ್ತು ಎನ್ನಬಹುದಾಗಿದೆ. 


ಮೂರನೆಯ ರಾಚಮಲ್ಲನ ನಂತರ ಅವನ ಸಹೋದರ ಎರಡನೆಯ ಬೂತುಗ 
ಗಂಗವಾಡಿಯ ದೊರೆಯಾದನು. ದಕ್ಷ ಆಡಳಿತಗಾರನೂ, ಯುದ್ದ ಪರಾಕ್ರಮಿಯೂ ಆಗಿದ್ದ ಈತ 
ತಮ್ಮ ಪೂರ್ವಿಕರು ಕಳೆದುಕೊಂಡಿದ್ದ ಗಂಗವಾಡಿಯ ಪ್ರದೇಶಗಳನ್ನು ಮತ್ತೊಮ್ಮೆ ಕೇಂದ್ರೀಕರಿಸುವ 
ಪ್ರಯತ್ನ ಮಾಡಿದನು. ಅದಕ್ಕಾಗಿ ರಾಷ್ಟಕೂಟರೊಡನೆ ಮೈತ್ರಿ ನೀತಿ ಅನುಸರಿಸಿ ಮೂರನೆಯ 
ಕೃಷ್ಣನ(ಕನ್ನೆರದೇವ) ಸಹೋದರಿ ರೇವಕ ನಿರ್ಮಡಿಯನ್ನು ವಿವಾಹ ಮಾಡಿಕೊಂಡು ರಾಜಕೀಯ 
ಏಳಿಗೆಯನ್ನು ಗಟ್ಟಿಗೊಳಿಸಿದನು. ಹೀಗೆ ಪ್ರಬಲವಾಗಿ ಆಳ್ಗಿಕೆ ಮಾಡಿದ ಇಮ್ಮಡಿ ಬೂತಗನು ತನ್ನ 
ಅಣ್ಣನಾದ ಮೂರನೆಯ ರಾಚಮಲ್ಲನನ್ನು ಕೊಂದು ಗಂಗವಾಡಿಯ ಅಧಿಪತಿಯಾದ ಸಂಗತಿಯನ್ನು 
ಮದ್ದೂರು ತಾಲೂಕಿನ ಆತಕೂರು ಗ್ರಾಮದ ಕ್ರಿಶ ೯೪೯ ಶಾಸನದಿಂದ ತಿಳಿದುಬರುತ್ತದೆ.* 
ಆತಕೂರು ಗ್ರಾಮ ಚನ್ನಪಟ್ಟಣ ತಾಲೂಕಿನ ಗಡಿ ಭಾಗಕ್ಕೆ ಹೊಂದಿಕೊಂಡಿದ್ದು, ಗಂಗರ ಕಾಲದಲ್ಲಿ 
ಆತಕೂರು-೧೨ ಎಂಬ ಉಪ ಆಡಳಿತ ವಿಭಾಗವಾಗಿತ್ತು 


ಇಮ್ಮಡಿ ಬೂತುಗನು ಅಧಿಕಾರಕ್ಕೆ ಬಂದ ಸಮಯದಲ್ಲಿ ತಮಿಳುನಾಡಿನ ಗಂಗರ ಶಾಖೆ 
ನೊಳಂಬರ ಸೇನೆಯೊಂದಿಗೆ ಗಂಗವಾಡಿಯನ್ನು ಪ್ರವೇಶಿಸಿತು. ಆಗ ಅವರೊಂದಿಗೆ ಬೂತುಗನು 
ಯುದ್ದ ಮಾಡಬೇಕಾಯಿತು. ಆ ಯುದ್ದದಲ್ಲಿ "ಮಣಲೇರ' ಎಂಬುವನು ಪ್ರಮುಖವಾದ 
ಪಾತ್ರವಹಿಸಿದನು. ಸಗರ ವಂಶಕ್ಕೆ ಸೇರಿದ ಇವನು ಗಂಗರ ನಿಷ್ಠಾವಂತ ಮಾಂಡಲೀಕನಾಗಿದ್ದು, 
ಅವರ ಯುದ್ಧಗಳಲ್ಲಿ ಭಾಗವಹಿಸುತ್ತಿದ್ದನು. ರಾಷ್ಟಕೂಟರು ಮತ್ತು ಚೋಳರ ನಡುವೆ ನಡೆದ 
ಯುದ್ದದಲ್ಲಿ ಮಣಲೇರನು ರಾಷ್ಟಕೂಟರ ಪರ ಭಾಗವಹಿಸಿದ್ದನು. 'ತಕ್ಕೊಲಂ' ಎಂಬಲ್ಲಿ ನಡೆದ 
ಯುದ್ದದಲ್ಲಿ ಇಮ್ಮಡಿ ಬೂತುಗನು ಚೋಳರ ದೊರೆ ರಾಜ್ಯಾಧಿತ್ಸನನ್ನು ಕೊಂದು ಹಾಕಿದನು. ಅವನ 
ಸಾಧನೆಯನ್ನು ಮೆಚ್ಚಿಕೊಂಡು ಮೂರನೆಯ ಕೃಷ್ಣನು ಆತಕೂರು-೧೨, ಬನವಾಸಿ-೧೨೦೦೦, 
ಬೆಳವೊಲ-೩೦೦, ಶಪುರಿಗೆರೆ-೩೦೦, ಕರುನಾಡು-೭೦, ಬಾಗೆನಾಡು-೭೦ ಮೊದಲಾದ 
ಪ್ರದೇಶಗಳನ್ನು ಇಮ್ಮಡಿ ಬೂತುಗನಿಗೆ ಬಳುವಳಿಯಾಗಿ ಕೊಟ್ಟನು. ಇದರಿಂದ ಗಂಗವಾಡಿ 
ತುಂಗಭದ್ರಾ ನದಿಯ ಉತ್ತರ ಭಾಗದ ಧಾರವಾಡ ಪ್ರದೇಶದವರೆಗೂ ವ್ಯಾಪಿಸಿತ್ತು. ಗದಗ, ರೋಣ, 
ರಾಯಚೂರು, ಧಾರವಾಡ ಜಿಲ್ಲೆ ಮುಂತಾದ ಕಡೆಗಳಲ್ಲಿ ಇಮ್ಮಡಿ ಬೂತುಗನ ಆಳ್ಗಿಕೆಯ ಕಾಲದ 
ಶಾಸನಗಳು ದೊರೆಫಿವೆ. ಇವುಗಳು ಗಂಗವಾಡಿಯ ವ್ಯಾಪ್ತಿಯನ್ನು ತಿಳಿಯಲು ಸಹಾಯಕವಾಗಿವೆ. 


ಇಮ್ಮಡಿ ಬೂತುಗನ ನಂತರ ಅವನ ಮಗ ಎರಡನೆ ಮಾರಸಿಂಹ ಅಧಿಕಾರಕ್ಕೆ ಬಂದನು. ಆ 
ಸಂದರ್ಭದಲ್ಲಿ ಗಂಗವಾಡಿ ಕೆಲವು ಕಡೆಗಳಲ್ಲಿ ನೊಳಂಬರು ದಾಳಿ ಮಾಡಿದಾಗ ಎರಡನೆ 
ಮಾರಸಿಂಹನು ತನ್ನು ಶಕ್ತಿ ಸಾಮರ್ಥ್ಯಗಳಿಂದ ಶತ್ರುಗಳನ್ನು ಸೋಲಿಸಿ ಕಚ್ಚಿಯಗಂಗ, ನೊಳಂಬ 


34 


ಕುಲಾಂತಕ, ಕದನ ಕಂಠೀರವ ಎಂಬ ಬಿರುದುಗಳಿಂದ ಪ್ರಸಿದ್ದಿ ಪಡೆದುಕೊಂಡನು. ಚನ್ನಪಟ್ಟಣ 
ತಾಲೂಕಿನ ಮಳೂರುಪಟ್ಟಣದ ಶಾಸನದಲ್ಲಿ ಈತನನ್ನು ರಾಜಾಧಿರಾಜ, ಕೋಲಾಳಪುರವೇಶ್ವರ, 
ನಂದಿಗಿರಿನಾಥ, ಚಲದುತ್ತರಂಗ, ನೊಳಂಬಕುಲಾಂತಕ, ಪೆರ್ಮಾನಡಿ ಎಂಬ ಬಿರುದುಗಳನ್ನು ಧರಿಸಿ 
ನಿರಾಂತಕವಾಗಿ ಆಳುತ್ತಿದ್ದ ಎಂದು ತಿಳಿದುಬರುತ್ತದೆ. ಈತನು ರಾಷ್ಟಕೂಟರ ಅಧೀನದಲ್ಲಿ ಆಳ್ವಿಕೆ 
ಮಾಡಬೇಕಾದುದರಿಂದ ಅವರ ನಿಷ್ಠಾವಂತ ಸಾಮಂತನಾಗಿ ಮುಂದುವರೆಯಬೇಕಾಯಿತು. ಅವರು 
ಕೈಗೊಂಡ ಯುದ್ದಗಳಲ್ಲಿ ಭಾಗವಹಿಸಬೇಕಾಯಿತು. ಹೀಗಾಗಿ ಮೂರನೆಯ ಕೃಷ್ಣನು ಗುರ್ಜರ ಮೇಲೆ 
ಆಕ್ರಮಣ ಮಾಡಿದಾಗ ಆ ಯುದ್ಧದಲ್ಲಿ ರಾಷ್ಟಕೂಟರ ಪಕ್ಷವಹಿಸಿದ ಎರಡನೆಯ ಮಾರಸಿಂಹನು 
ಗುರ್ಜರನ್ನು ಸೋಲಿಸಿ "ಗುರ್ಜರಾಜಾಧಿರಾಜ' ಎಂಬ ಬಿರುದು ಪಡೆದುಕೊಂಡನು. ಹೀಗೆ ಗುರ್ಜರ 
ಮೇಲಿನ ಗೆಲುವಿನ ಮೂಲಕ ರಾಷ್ಟಕೂಟರ ಮೆಚ್ಚುಗೆಗೆ ಪಾತ್ರನಾದ ಈತ ಅವರ ಆಂತರಿಕ 
ಕಲಹಗಳಲ್ಲಿ ಮುಕ್ತವಾಗಿ ಪ್ರವೇಶಿಸುವಷ್ಟು ಸ್ಪತಂತ್ರ ಅಧಿಕಾರವನ್ನು ಪಡೆದುಕೊಂಡಿದ್ದ ಎನ್ನಬಹುದು. 

ಮೂರನೆಯ ಕೃಷ್ಣನ ನಂತರ ಅವನ ಉತ್ತರಾಧಿಕಾರಿಯಾಗಿ ಅಧಿಕಾರಕ್ಕೆ ಬಂದ ನಾಲ್ಕನೆಯ 
ಇಂದನು ಎರಡನೆಯ ಮಾರಸಿಂಹನ ನೆರವಿನಿಂದ ರಾಷ್ಟಕೂಟರ ಪರಮಾಧಿಕಾರವನ್ನು 
ಉಳಿಸಿಕೊಳ್ಳಲು ಸಾಧ್ಯವಾಯಿತು. ಅಲ್ಲದೆ ಈತ ನಾಲ್ಕನೆಯ ಇಂದನಿಗೋಸ್ಕರ ಪಾರಮಾರರೊಡನೆ 
ಹೋರಾಡಿ ಅವರ ವಶದಲ್ಲಿದ್ದ ಮಾನ್ಯಖೇಟವನ್ನು ಗೆದ್ದುಕೊಟ್ಟು ಸ್ವಾಮಿನಿಷ್ಠ ಮೆರೆದನು. ಹೀಗೆ 
ಗಂಗರು ಅಧೀನರಸರಾಗಿ ಆಳ್ಸಿಕೆಯಲ್ಲಿ ಮುಂದುವರೆಸಿಕೊಂಡು ಬಂದರು. ಮಾರಸಿಂಹನ ನಂತರ 
ಅಧಿಕಾರಕ್ಕೆ ಬಂದ ನಾಲ್ಕನೆಯ ರಾಚಮಲ್ಲನು ಕ್ರಿಶ. ೯೭೭-೯೯೮ರವರೆಗೆ ಗಂಗವಾಡಿಯನ್ನು ಆಳಿಕೆ 
ಮಾಡಿದನು. ನೊಳಂಬ ರಾಜ್ಯದ ಪಶ್ಲಿಮ ಮತ್ತು ದಕ್ಷಿಣ ಭಾಗಗಳು ಗಂಗರ ವಶದಲ್ಲಿದ್ದವು. 
ಅವುಗಳನ್ನು ಗಂಗರ ಪರವಾಗಿ ಪುಳಿಗನೆಂಬುವನು ಆಳುತ್ತಿದ್ದನು. ಅಲ್ಲದೆ ಬೂತುಗನ ನೆಚ್ಚಿನ 
ಬಂಟನಾಗಿದ್ದ ಮಣಲೇರನು ಬೇವೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳ್ಗಿಕೆ 
ಮಾಡುತ್ತಿದ್ದನು.*' ಆ ವೇಳೆಗಾಗಲೇ ಕೋಲಾರದ ಭಾಗಗಳನ್ನು ಚೋಳರು ವಶಪಡಿಸಿಕೊಂಡಿದ್ದರು. 
ಅಲ್ಲದೆ ಗಂಗವಾಡಿಯ ಗಡಿನಾಡಿನ ರಾಜರನ್ನೆಲ್ಲಾ ತಮ್ಮ ಅಧೀನರನ್ನಾಗಿ ಮಾಡಿಕೊಂಡು, ಅನಂತರ 
ಗಂಗವಾಡಿಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡರು. ಈ ಮೂಲಕ ಚನ್ನಪಟ್ಟಣ ತಾಲೂಕು 
ಚೋಳರ ಆಳ್ಗಿಕೆಗೆ ಒಳಪಟ್ಟಿತ್ತು. 


ಚೋಳರು 


ದಕ್ಷಿಣ ಭಾರತವನ್ನು ಆಳಿದ ಪ್ರಮುಖ ರಾಜಮನೆತನಗಳಲ್ಲಿ ಚೋಳರ ರಾಜಮನೆತನವು 
ಒಂದಾಗಿದೆ. ಈ ಮನೆತನ ಸುಮಾರು ಕ್ರಿಶ. ೮೫೦ರಿಂದ ಕ್ರಿಶ. ೧೨೫೦ರವರೆಗೆ ದಕ್ಷಿಣ ಭಾರತದಲ್ಲಿ 
ಅಸ್ತಿತ್ವದಲ್ಲಿತ್ತು. ಚೋಳರು ತಮಿಳುನಾಡಿನ ತಂಜಾವೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು ದಕ್ಷಿಣ 
ಭಾರತದ ಬಹುಭಾಗವನ್ನು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಆಡಳಿತ ನಡೆಸಿದ್ದಾರೆ.ಇವರು 


35 


ಆರಂಭದಲ್ಲಿ ಪಲ್ಲವರ ಅಧೀನ ಮಹಾಮಂಡಲೇಶ್ವರರಾಗಿ ಸೇವೆ ಸಲ್ಲಿಸುತ್ತಾ ಕ್ರಿಶ. ೮೫೦ರಲ್ಲಿ 
ತಮ್ಮದೇ ಆದ ಸ್ವತಂತ್ರ ಅಧಿಕಾರವನ್ನು ಸ್ಥಾಪಿಸಿಕೊಂಡರು. ಸುಮಾರು ಮೂರು ಶತಮಾನಗಳ 
ದೀರ್ಫಾವಧಿ ದಕ್ಷಿಣ ಭಾರತವನ್ನು ಆಳ್ಳಿಕೆ ಮಾಡಿರುವ ಚೋಳರು ಕ್ರಿಶ. ೯೯೦ರ ನಂತರದ 
ಕಾಲದಲ್ಲಿ ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದರು. ಕ್ರಿಶ. ೧೦೦೪ರಲ್ಲಿ ರಾಜೇಂದಚೋಳ ತಲಕಾಡನ್ನು 
ವಶಪಡಿಸಿಕೊಂಡು ಗಂಗರ ಪರಮಾಧಿಕಾರವನ್ನು ತೊಡೆದು ಹಾಕುವ ಮೂಲಕ ಕರ್ನಾಟಕದಲ್ಲಿ 
ಚೋಳರ ಅಧಿಪತ್ಯಕ್ಕೆ ಬುನಾದಿ ಹಾಕಿದನು. ಇದರಿಂದ ಗಂಗವಾಡಿಗೆ ಸೇರಿದ ಪ್ರದೇಶಗಳ ಮೇಲೆ 
ಚೋಳರು ಅಧಿಪತ್ಯ ಸ್ಥಾಪಿಸಿದರು. ಚನ್ನಪಟ್ಟಣ ತಾಲೂಕು ಗಂಗವಾಡಿಗೆ ಸೇರಿದ ಭಾಗವಾದ್ದರಿಂದ 


ಚೋಳರ ಆಡಳಿತಕ್ಕೆ ಒಳಗಾಯಿತು. 


ಚನ್ನಪಟ್ಟಣ ಪ್ರದೇಶ ಚೋಳರ ಆಳ್ಗಿಕೆಗೆ ಒಳಪಟ್ಟಿತ್ತು ಎಂಬುದು ಈ ತಾಲೂಕಿನಲ್ಲಿ 
ದೊರೆತಿರುವ ಶಾಸನಗಳ ಆಧಾರದಿಂದ ತಿಳಿಯುತ್ತದೆ. ಕ್ರಿಶ. ೧೦೦೧ರ ಸುಮಾರಿನಲ್ಲಿ ಗಂಗವಾಡಿ 
ಪ್ರದೇಶವನ್ನು ಗೆದ್ದುಕೊಂಡು ಚೋಳರು ಕ್ರಿಶ. ೧೧೧೬ರವರೆಗೂ ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದರು. 
ತಿ.ನರಸೀಪುರ ತಾಲೂಕಿನ ಕಲಿಯೂರಿನ ಕ್ರಿಶ ೧೦೦೬ರ ಶಾಸನದಲ್ಲಿ ಗಂಗವಾಡಿ 
ಸಂಪೂರ್ಣವಾಗಿ ಚೋಳರ ವಶವಾಗಿದ್ದನ್ನು ದಾಖಲಿಸಿದೆ.” ಇದು ಚೋಳರ ದೊರೆ ರಾಜರಾಜ 
ಚೋಳನ ಅಧಿಕಾರಿಯಾದ ಅಪ್ರಮೇಯನ ಜಯಸ್ತಂಭ ಶಾಸನವಾಗಿದೆ. ಹೊಯ್ದಳ, ನೊಳಂಬ, 
ಶಾಂತರ, ಸೇನವಾರ ಮೊದಲಾದವರಿಂದ ಕೂಡಿದ್ದು, ಗಂಗರ ಸಾಮಂತ ರಾಜ ಒಕ್ಕೂಟವನ್ನು 
ರಾಜರಾಜಚೋಳ ಕಲಿಯೂರಿನಲ್ಲಿ ನಡೆದ ಯುದ್ಧದಲ್ಲಿ ಸೋಲಿಸಿ ಗಂಗವಾಡಿ ಪ್ರದೇಶವನ್ನು 
ವಶಪಡಿಸಿಕೊಂಡ ವಿವರಗಳು ತಿಳಿದುಬರುತ್ತವೆ. ಗಂಗವಾಡಿಯನ್ನು ಚೋಳರು ಸುಮಾರು ಒಂದು 
ಶತಮಾನಗಳ ಕಾಲ ಆಳ್ಳಿಕೆ ಮಾಡಿದರು. ಅವರ ಅಧಿಕಾರಾವಧಿಗೆ ಸೇರಿರುವ ಕೆಲವು ಶಾಸನಗಳು 
ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆಯುತ್ತದೆ. 


ಚೋಳರು ಗಂಗವಾಡಿ ಪ್ರದೇಶವನ್ನು ಮುಡಿಗೊಂಡು ಚೋಳಮಂಡಲದ ಎಂಬ ಆಡಳಿತ 
ವಿಭಾಗದ ಮೂಲಕ ಆಳ್ಳಿಕೆ ಮಾಡುತ್ತಿದ್ದರು. ಈ ಮುಡಿಗೊಂಡು ಚೋಳಮಂಡಲಕ್ಕೆ ಸೀಗಲನಾಡು, 
ಕೆಳಲೆನಾಡು ಸೇರಿದ್ದವು. ಇಂದಿನ ಕನಕಪುರ ತಾಲೂಕು ಹಾಗೂ ಅದರ ಗಡಿಗೆ ಹೊಂದಿಕೊಂಡಿರುವ 
ಚನ್ನಪಟ್ಟಣ ತಾಲೂಕಿನ ಕೆಲವು ಪ್ರದೇಶಗಳನ್ನು ಸಾಗಲನಾಡಿಗೆ ಸೇರಿದ್ದವು. ಕೆಳಲೆನಾಡು ಚನ್ನಪಟ್ಟಣ 
ತಾಲೂಕು ಕೆಳಲೆನಾಡಿಗೆ ಸೇರಿತ್ತು ಎಂಬುದನ್ನು ಇಲ್ಲಿ ದೊರೆತಿರುವ ಚೋಳರ ಕಾಲದ 
ಶಾಸನಗಳಿಂದ ತಿಳಿದುಬರುತ್ತದೆ. 


ಕ್ರಿಶ. ೯೮೫ರಲ್ಲಿ ಪಟ್ಟಕ್ಕೆ ಬಂದ ರಾಜೇಂದ್ರ ಚೋಳನು ಕರ್ನಾಟಕದ ಮೇಲೆ ದಂಡೆತ್ತಿ ಬಂದು 
ಗಂಗವಾಡಿ, ನೊಳಂಬವಾಡಿ ಮೊದಲಾದ ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಮಳೂರುಪಟ್ಟಣದ 


ನಾರಾಯಣಸ್ವಾಮಿ ದೇವಾಲಯದಲ್ಲಿರುವ ಕ್ರಿಶ. ೧೦೦೭ರ ನಾಲ್ಕು ಶಾಸನಗಳು ತಮಿಳು 


36 


ಭಾಷೆಯಲ್ಲಿದ್ದು ರಾಜರಾಜಚೋಳನ ದಿಗ್ದಿಜಯಗಳನ್ನು ದಾಖಲಿಸಿವೆ.” ಈ ಶಾಸನಗಳಿಂದ ಇವನ 
ಶೌರ್ಯ, ಪರಾಕ್ರಮ, ಯುದ್ದ, ರಾಜ್ಯ ವಿಸ್ತರಣೆ ಮೊದಲಾದ ಆಡಳಿತಾತ್ಮಕ ಅಂಶಗಳು 
ತಿಳಿದುಬರುತ್ತವೆ. ಈತ ದಕ್ಷಿಣ ಭಾರತದಲ್ಲಿ ದಂಡಯಾತ್ರೆ ಕೈಗೊಳ್ಳುವುದಕ್ಕೂ ಮೊದಲು 
ಚೇರರಮೇಲಿ ಆಕ್ರಮಣ ಮಾಡಿ ಕಾಂಡಳೂರು ಸಾಲೈನಲ್ಲಿದ್ದ(ಇಂದಿನ ತಿರುವನಂತಪುರ) ಅವರ 
ಸೈನ್ಯದ ಪಡೆಯನ್ನು ನಾಶ ಮಾಡಿ ಚೇರರನ್ನು ಸೋಲಿಸಿ, ನಂತರ ಸಿಂಹಳದ ಮೇಲೆ ದಿಗ್ನಿಜಯ 
ಸಾಧಿಸಿದನು. ಆ ದಿಗ್ನಿಜಯದಲ್ಲಿ ಕೂಡ ಪಾಂಡ್ಯರನ್ನು ಸೋಲಿಸಿ ಮಧುರೈಯನ್ನು ಗೆದ್ದು ಅದರ 
ಗಡಿಯಲ್ಲಿದ್ದ ಕೂಡುಮಲೆನಾಡು (ಈಗಿನ ಕೊಡುಗು) ಪ್ರದೇಶವನ್ನು ವಶಪಡಿಸಿಕೊಂಡನು. ಹೀಗೆ 
ದಕ್ಷಿಣ ಭಾಗದ ಪಾಂಡ್ಯ-ಚೇರರ ರಾಜ್ಯಗಳನ್ನು ಗೆದ್ದು "ಮುಮ್ಮಡಿ ಚೋಳ” ಎಂಬ ಬಿರುದು ಪಡೆದ 
ಎಂಬ ಸುದೀರ್ಪ ವಿವರಗಳು ಮಳೂರುಪಟ್ಟಣದ ಶಾಸನವೊಂದರಿಂದ ತಿಳಿದುಬರುತ್ತವೆ. 


ಹೀಗೆ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದ ರಾಜರಾಜಚೋಳ ತನ್ನ ರಾಜಧಾನಿಯ ದಕ್ಷಿಣ 
ಭಾಗದ ಮೇಲೆ ವಿಜಯ ಸಾಧಿಸಿದ ನಂತರ ಉತ್ತರ ಭಾಗದ ರಾಜ್ಯಗಳತ್ತ ಗಮನಹರಿಸಿದನು. 
ಗಂಗವಾಡಿ, ನೊಳಂಬವಾಡಿ ಹಾಗೂ ವೆಂಗಿಯ ಮಂಡಲವನ್ನು ವಶಪಡಿಸಿಕೊಂಡನು. ವೆಂಗಿ 
ಚಾಲುಕ್ಕರ ದೊರೆ ಶಕ್ತಿವರ್ವನ ಸಹೋದರನಾದ ವಿಮಲಾದಿತ್ಯನಿಗೆ ತನ್ನ ಮಗಳಾದ "ಕುಂದೈವಳನ್ನು' 
ವಿವಾಹ ಮಾಡಿಕೊಟ್ಟು ವೆಂಗಿ ಚಾಲುಕ್ಕರೊಂದಿಗೆ ವೈವಾಹಿಕ ಸಂಬಂಧ ಬೆಳಸಿ ಕನ್ನಡ ನಾಡಿನಲ್ಲಿ 
ಚೋಳರ ಅಧಿಪತ್ಯವನ್ನು ಭದಪಡಿಸಿದ. ನಂತರ ಕಳಿಂಗ ಹಾಗೂ ಮಾಲ್ಡೀವ್ಸ್‌ ದ್ವೀಪಗಳನ್ನು ಗೆಲ್ಲುವ 
ಮುಖೇನ ರಾಜರಾಜಚೋಳ ಭಾರತವನ್ನು ಗೆಲ್ಲಬೇಕೆಂಬ ದಿಗ್ನಿಜಯಗಳ ನೆನಪಿಗಾಗಿ ಗಂಗವಾಡಿಯ 
ಆಡಳಿತ ವಿಭಾಗವಾದ ಚನ್ನಪಟ್ಟಣ ಪ್ರದೇಶದ ಮಣಲೂರಿನಲ್ಲಿ(ಮಳೂರು) ಕ್ರಿಶ. ೧೦೦೭ರಲ್ಲಿ 
ಅಗಹಾರವನ್ನು ನಿರ್ಮಿಸಿ, ಆ ಪ್ರದೇಶಕ್ಕೆ "ನಿಗರಿಲಿ ಚೋಳಪುರಂ” ಎಂದು ನಾಮಕರಣ ಮಾಡಿದ 
ವಿಷಯ ಮಳೂರು ಪಟ್ಟಣದ ನಾರಾಯಣಸ್ವಾಮಿ ದೇವಾಲಯದ ಶಾಸನವೊಂದರಲ್ಲಿ 
ದಾಖಲಾಗಿದೆ. ಅಗಹಾರದಲ್ಲಿ ಜಯಗೊಂಡು ಚೋಳ "ವಿಣ್ಣಾಗರಾಳ್ಗೆರ್‌'(ಈಗಿನ 
ನಾರಾಯಣಸ್ಟಾಮಿ) ದೇವಾಲಯವನ್ನು ನಿರ್ಮಿಸಿ ಅದಕ್ಕೆ ದಾನ ನೀಡಿರುವುದರ ವಿವರ 
ತಿಳಿದುಬರುತ್ತದೆ. ಇದರ ಹಿನ್ನೆಲೆಯಿಂದ ಚನ್ನಪಟ್ಟಣ ತಾಲೂಕು ಪ್ರದೇಶದಲ್ಲಿ ರಾಜರಾಜಚೋಳನ 
ಅಳ್ಗಿಕೆಯ ಕಾರ್ಯ ವೈಖರಿ ಗಮನಕ್ಕೆ ಬರುತ್ತದೆ. 


ಗಂಗರ ಕಾಲದಿಂದಲೂ ಚಿಕ್ಕ್ಸಗಂಗವಾಡಿಯ ಉಪರಾಜಧಾನಿಯಾಗಿ ಆಡಳಿತಾತ್ಮಕವಾಗಿ 
ಪ್ರಾಮುಖ್ಯತೆ ಪಡೆದಿದ್ದ ಪುಂಗನೂರನ್ನು(ಹೊಂಗನೂರು) ರಾಜರಾಜಚೋಳನು ಅಗ್ರಹಾರವನ್ನಾಗಿ 
ಪರಿವರ್ತಿಸಿ ಸ್ಪಲ್ಪ ಕಾಲದ ಅನಂತರದಲ್ಲಿ ಮತ್ತೆ ಅದಕ್ಕೆ ತನ್ನ ಮಡದಿ “ತ್ರೈಲೋಕ್ಯ ಮಹಾದೇವಿಯ” 
ಹೆಸರಿನಲ್ಲಿ "ತೈಲೋಕ್ಯಮಹಾದೇವಿ ಚತುರ್ಮೇದಿಮಂಗಲ' ಎಂದು ಮರುನಾಮಕರಣ ಮಾಡಿದ 
ವಿಷಯ ಹೊಂಗನೂರಿನ ಗೋಪಾಲಕೃಷ್ಣ ದೇವಾಲಯದ ಬಳಿಯಿರುವ ಶಾಸನವೊಂದರಿಂದ 
ತಿಳಿದುಬರುತ್ತದೆ. ಹೀಗೆ ಚನ್ನಪಟ್ಟಣ ಪ್ರದೇಶದಲ್ಲಿ ರಾಜರಾಜಚೋಳನು ತನ್ನ ರಾಣಿಯರು ಮತ್ತು 


37 


ಮಗನೆ ಹೆಸರಿನಲ್ಲಿ ನಾಲ್ಕು ಅಗ್ರಹಾರಗಳನ್ನು ನಿರ್ಮಿಸಿ ಅವುಗಳಿಗೆ ಚತುರ್ವೇದಿ ಮಂಗಲ ಎಂದು 
ಕರೆದಿರುವುದು ಶಾಸನಗಳಿಂದ ತಿಳಿಯುತ್ತವೆ. ಚೋಳರು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿದ್ದ ಕನ್ನಡ 
ನಾಡನ್ನು ಸುಸೂತ್ರವಾಗಿ ಆಡಳಿತ ನಡೆಸಲು ವೆಂಗಿನಾಡು. ಗಂಗವಾಡಿ, ನಿಂಬಾವಾಡಿ ದೆಡಿಗವಾಡಿ 
ಮೊದಲಾದ ಆಡಳಿತ ವಿಭಾಗಗಳನ್ನು ಮಾಡಿಕೊಂಡಿದ್ದರು ಎಂದು ಸಂತೆಮಾಗೇನಹಳ್ಳಿಯ 
ಶಾಸನದಿಂದ ತಿಳಿಯುತ್ತದೆ." ಚನ್ನಪಟ್ಟಣ ಪ್ರದೇಶದಲ್ಲಿ ಚೋಳರ ಆಡಳಿತಾತ್ಸಕ ಸಂಬಂಧ 
ಹೆಚ್ಚಾದಂತೆ ತಮ್ಮ ಹೆಸರಿನಲ್ಲಿ ಹಾಗೂ ಅವರಿಗೆ ಪೀತಿಪಾತ್ರರಾಗಿದ್ದವರ ಹೆಸರಿನಲ್ಲಿ ಅಗ್ರಹಾರಗಳು 
ಮತ್ತು ದೇವಾಲಯಗಳು ನಿರ್ಮಾಣಗೊಂಡವು. ಅವುಗಳಲ್ಲಿ ಮಳೂರಿನ ಅಪ್ರಮೇಯಸ್ವಾಮಿ 
ದೇವಾಲಯ ಬಹಳ ಪ್ರಮುಖವಾದುದಾಗಿದೆ. ರಾಜರಾಜಚೋಳನ ದಂಡನಾಯಕನಾದ 
'ಅಪ್ರಮೇಯ”' ಎಂಬುವನು ಈ ದೇವಾಲಯವನ್ನು ನಿರ್ಮಿಸಿದ ವಿಷಯ ತಿ.ನರಸಿಪುರ ತಾಲೂಕಿನ 
ಕಲಿಯೂರು ಗ್ರಾಮದ ಶಾಸನದಲ್ಲಿ ದಾಖಲಿಸಲಾಗಿದೆ” ಈ ಶಾಸನದಿಂದ ಚೋಳರ ದೊರೆಗಳ 
ತಮ್ಮ ಅಧಿಕಾರಿಗಳಿಗೆ ಕೆಲವೊಮ್ಮೆ ಅವರುಗಳ ಹೆಸರಿನಲ್ಲಿ ಶಾಸನವನ್ನು ಹಾಕಿಸುವ ಮತ್ತು 
ದೇವಾಲಯ ನಿರ್ಮಿಸುವಷ್ಟು ಸ್ಪತಂತ್ರ ಅಧಿಕಾರವನ್ನು ನೀಡಿದ್ದರು ಎಂಬ ವಿಷಯ ಗಮನಕ್ಕೆ 
ಬರುತ್ತದೆ. 


ಮಳೂರು ಗ್ರಾಮದ ಮತ್ತೊಂದು ಶಾಸನದಲ್ಲಿ ರಾಜರಾಜಚಜೋಳನ ಸೇನಾಧಿಪತಿ ಇದೇ 
ಗ್ರಾಮದ "ಕೈಲಾಸೇಶ್ವರ' ದೇವಾಲಯದಲ್ಲಿ "ಗಂಡರಾಧಿತ್ತ ವಿಂಡಗರ್‌' ಎಂಬ ದೇವರನ್ನು ಪ್ರತಿಷ್ಠಾಪಿಸಿ 
ಆ ದೇವರಿಗೆ ಭೂದಾನ ನೀಡಿದ ಉಲ್ಲೇಖವಿದೆ.” ಶಾಸನೋಕ್ತ ಗಂಡರಾದಿತ್ಯ ಎಂಬುವುದು 
"ಉತ್ತಮ ಚೋಳನ” ತಂದೆಯ ಹೆಸರಾಗಿದೆ. ಮಳೂರುಪಟ್ಟಣ ಕ್ರಿಶ ೧೦೦೭ರ ಶಾಸನವು 
ರಾಜರಾಜಚೋಳ ೨೩ನೆಯ ವರ್ಷದ ಆಳ್ಗಿಕೆಯ ಕಾಲವನ್ನು ಉಲ್ಲೇಖಿಸುತ್ತದೆ." ಈತ 
ಸಿಂಹಾಸನವೇರಿದ ಸಂದರ್ಭವನ್ನು ಇದರಲ್ಲಿ ಸ್ಮರಿಸಬಹುದು. ಅಲ್ಲದೇ ಅವನ ಆಡಳಿತದ 
ಅವಧಿಯಲ್ಲೇ ಗಂಗವಾಡಿ "ಕ್ಲಿಲೆನಾಡಿನ', "ಮಳಲೂರು'(ಈಗಿನ ಮಳೂರು) ಭಾಗವಾದ "ನಿಗರಿಲಿ 
ಚೋಳಪುರಂನಲ್ಲಿ' ನಾರಾಯಣಸ್ವಾಮಿ (ಜಯಗೋಡ ಚೋಳ ವಿಣ್ಣಾರ್‌) ದೇವಾಲಯವನ್ನು 
ನಿರ್ಮಿಸಿದ ವಿಷಯ ಸಹ ತಿಳಿಯುತ್ತದೆ. ಇದರಿಂದ ರಾಜರಾಜಚೋಳನು ಕರ್ಲಿಲೆನಾಡಿನ 
ಆಡಳಿತವನ್ನು ನೋಡಿಕೊಳ್ಳಲು "ತಮಿಳುಪೆರೈೈಯನ್‌ ಗಂಡರಾದಿತ್ತನ್‌' ಎಂಬ ಅಧಿಕಾರಿಯನ್ನು 
ನೇಮಕ ಮಾಡಿದ ಎಂಬ ಪ್ರಮುಖವಾದ ಮಾಹಿತಿ ಮೇಲೆ ಉಲ್ಲೇಖಿಸಿದ ಶಾಸನದಲ್ಲಿ 
ದೊರೆಯುತ್ತದೆ. ರಾಜರಾಜಚೋಳನ ಆಳ್ಲಿಕೆ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶವು ಚೋಳರ ಆಡಳಿತ 
ವಿಭಾಗವಾಗಿದ್ದ ಮುಡಿಗೊಂಡ ಚೋಳಮಂಡಲ ಮತ್ತು ಕೆಳ್ಗಿಲೆನಾಡಿನ ಪ್ರಮುಖ ಪ್ರಾದೇಶಿಕ ಆಡಳಿತ 
ಪ್ರದೇಶವಾಗಿತ್ತು. ಆ ಸಂದರ್ಭದಲ್ಲಿ ಮಳೂರುಪಟ್ಟಣದ ನಾರಾಯಣಸ್ವಾಮಿ ದೇವಾಲಯ ಹಾಗೂ 
ಮಳೂರಿನ ಅಪ್ರಮೇಯ ಮತ್ತು ಕೈಲಾಸೇಶ್ವರ ದೇವಾಲಯಗಳು ನಿರ್ಮಾಣಗೊಂಡವು. ಅವುಗಳಿಗೆ 


38 


ರಾಜರಾಜಚೋಳನ ನಂತರದ ಅರಸರು ದಾನದತ್ತಿಗಳು ದೊರೆತಿರುವುದು ಶಾಸನಗಳಿಂದ 
ತಿಳಿದುಬರುತ್ತದೆ. 


ರಾಜರಾಜಚೋಳನ ನಂತರ ರಾಜೇಂದಚೋಳನು ಪಟ್ಟಕ್ಕೆ ಬಂದನು. ತನ್ನ ತಂದೆಯ 
ಅಧಿಕಾರ ಅವಧಿಯಲ್ಲಿ ಯುವರಾಜನಾಗಿದ್ದ ಈತ ಹಲವು ಯುದ್ಧಗಳಲ್ಲಿ ಸೇನಾಪತಿಯಾಗಿ 
ಪಾಲ್ಗೊಂಡು ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಹಲವು ಯುದ್ದಗಳಲಿ ಸೇನಾಧಿಪತಿಯಾಗಿ 
ಪಾಲ್ಗೊಂಡು ಆಡಳಿತದ ಅನುಭವನ್ನು ಪಡೆದುಕೊಂಡಿದ್ದನು. ಇದು ಆತ ಸಿಂಹಾಸನವೇರಿ ನಂತರ 
ದಕ್ಷತೆಯಿಂದ ಆಡಳಿತ ನಡೆಸಲು ಮತ್ತು ಸಾಮ್ರಾಜ್ಯ ವಿಸ್ತರಣೆ ಮಾಡಲು ಅನುಕೂಲವಾಯಿತು. 
ಅಲ್ಲದೆ ತಮ್ಮ ಪೂರ್ಮಿಕರು ಕರ್ನಾಟಕದ ಪಶ್ಚಿಮ ಮತ್ತು ದಕ್ಷಿಣದ ಭಾಗದಲ್ಲಿ ವಶಪಡಿಸಿಕೊಂಡಿದ್ದ 
ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿ ನೊಳಂಬವಾಡಿ, ಕೂಡುಮಲೆನಾಡು ಮತ್ತು ರಟ್ಟುವಾಡಿ 
ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಯಿತು. ರಾಜೇಂದ್ರಚೋಳ ಅಧಿಕಾರಾವಧಿಯಲ್ಲೂ 
ಕೂಡ ಚನ್ನಪಟ್ಟಣ ಪ್ರದೇಶದಲ್ಲಿನ ಚೋಳರ ಆಡಳಿತಾತ್ಮಕ ಚಟುವಟಿಕೆಗಳು ಮುಂದುವರೆದವು. 
ಹೀಗಾಗಿ ಈತನ ಆಳ್ಸಿಕೆಯ ಕಾಲಕ್ಕೆ ಸೇರಿದ್ದ ೧೫ ಹೆಚ್ಚು ಶಾಸನಗಳು ಚನ್ನಪಟ್ಟಣ ತಾಲೂಕಿನಲ್ಲಿ 
ದೊರೆತಿವೆ. ಅವುಗಳ ಆಧಾರದಿಂದ ಚೋಳರ ಆಡಳಿತದಲ್ಲಿ ಗಂಗವಾಡಿಯ ಪ್ರದೇಶದಲ್ಲಿ ಚನ್ನಪಟ್ಟಣ 
ತಾಲೂಕು ಆಡಳಿತ ಪ್ರಾದೇಶಿಕವಾಗಿ ಮಾನ್ಯತೆ ಪಡೆದುಕೊಂಡಿತ್ತು ಎಂದು ತಿಳಿದುಬರುತ್ತದೆ. 


ಮಳೂರಿನ ಕೈಲಾಸೇಶ್ವರ ದೇವಾಲಯದಲ್ಲಿರುವ ಹಾಗೂ  ಮಳೂರುಪಟ್ಟಣದ 
ನಾರಾಯಣಸ್ವಾಮಿ ದೇವಾಲಯದ ಶಾಸನಗಳಲ್ಲಿ ರಾಜೇಂದಚೋಳನನ್ನು "ಗಂಗೈಕೊಂಡ ಚೋಳ? 
ಎಂಬ ಬಿರುದಿನಿಂದ ವರ್ಣಿಸಲಾಗಿದ್ದು, ಅವನ ದಿಗ್ನಿಜಯಗಳನ್ನು ದಾಖಲಿಸಿವೆ.*” ರಾಜೇಂದ್ರ 
ಚೋಳನ ಆಳ್ಲಿಕೆಯ ಕಾಲದಲ್ಲಿ ಕರ್ನಾಟಕದ ಮೇಲಿನ ಆಕ್ರಮಣಗಳಲ್ಲಿ ಇಡೈತ್ತುರೈನಾಡು, ಬನವಾಸಿ, 
ಮಣ್ಯೆಕ್ಕಡಕ್ಕಂ ಮುಂತಾದ ಆಡಳಿತ ವಿಭಾಗಗಳನ್ನು ವಶಪಡಿಸಿಕೊಂಡ ವಿಷಯವನ್ನು 
ರಾಜೇಂದ್ರಚೋಳನ ಆಳ್ಗಿಕೆಯ ಕಾಲಕ್ಕೆ ಸೇರಿರುವ ಮಳೂರಿನ ಶಾಸನಗಳಿಂದ ಗಮನಕ್ಕೆ ಬರುತ್ತದೆ. 
ಶಾಸನೋಕ್ತ ಪ್ರದೇಶಗಳ ಕುರಿತು ಕೆಲವು ವಿದ್ದಾಂಸರು ತಮ್ಮದೇ ಆದ ಅಭಿಪ್ರಾಯಗಳನ್ನು 
ವ್ಯಕ್ತಪಡಿಸಿದ್ದಾರೆ. ಇಡೈೆತ್ತುರೈನಾಡು ಎಂದರೆ ರಾಯಚೂರು ಪ್ರದೇಶ ಎಂಬುದು ಡಾ. ಫ್ಲೀಟ್‌ ಅವರ 
ಅಭಿಪ್ರಾಯವಾದರೆ, ಮಣ್ಯೆಕ್ಕಡಕ್ಕಂ ಎಂಬುದು ಈಗಿನ ಬೆಂಗಳೂರು ಜಿಲ್ಲೆಯ ಮನ್ನೆ (ಮಣ್ಣೆ) 
ಎಂದು ಬಿ. ಎಲ್‌. ರೈಸ್‌ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಎಸ್‌. ಕೆ. ಅಯ್ಯಂಗಾರ್ರವರು 
ಮಣ್ಯೆಕ್ಕಡಕ್ಕಂ ಎಂಬುದನ್ನು ಮಾನ್ಯಖೇಟ ಎಂದು ಗುರುತಿಸಿದ್ದಾರೆ. ಭಾಷೆಯ ಹಿನ್ನೆಲೆಯಲ್ಲಿ 
ಅವುಗಳನ್ನು ಗಮನಿಸಿದರೆ ರಾಜೇಂದ್ರ ಚೋಳನ  ಆಳ್ಗಿಕೆಯ ಕಾಲದ ಶಾಸನಗಳಲ್ಲಿ 
ಉಲ್ಲೇಖವಾಗಿರುವ ಮಣ್ಯೆಕ್ಸಪಕ್ಕಂ ಪ್ರದೇಶ ಮಾನ್ಯಖೇಟವಾಗಿತ್ತು ಎಂಬ ಅಯ್ಯಂಗಾರ್‌ ಅವರ 
ಅಭಿಪ್ರಾಯಕ್ಕೆ ಪುಷ್ನಿದಾಯಕವಾಗಿದ್ದು, ಅವರ ವಾದವನ್ನು ಒಪ್ಪಬಹುದಾಗಿದೆ. ಶಾಸನೋಕ್ತ 
ಪ್ರದೇಶಗಳ ವಿಜಯದಿಂದ ರಾಜೇಂದ್ರ ಚೋಳ "ಮಣ್ಯೆಕೊಂಡ ಚೋಳನ್‌? ಎಂಬ ಬಿರುದು 


39 


ಪಡೆದುಕೊಂಡನು. ಅಲ್ಲದೇ ಇವನು ನಿರಂತರವಾಗಿ ಕರ್ನಾಟಕದ ಮೇಲೆ ಚೋಳರ ಸೈನ್ಯ ಆಕ್ರಮಣ 
ಮಾಡಿ ತುಂಗಭದ್ರಾ ನದಿಯನ್ನು ಕರ್ನಾಟಕದ ಉತ್ತರ ಭಾಗದ ಪ್ರದೇಶವನ್ನು ತಮ್ಮ ಸಾಮ್ರಾಜ್ಯದ 
ವ್ಯಾಪಿಗೆ ಒಳಪಡಿಸಿಕೊಂಡು ಕರ್ನಾಟಕದ ಬಹುತೇಕ ಭಾಗದ ಮೇಲೆ ತಮ್ಮ ಅಧಿಪತ್ಯ ಸ್ಥಾಪಿಸಿದನು. 


ಹೀಗೆ ಒಂದನೆಯ ರಾಜೇಂದಚೋಳನ ಶಕ್ತಿ ಸಾಮರ್ಥ್ಯದಿಂದ ಕಲ್ಯಾಣದ ಚಾಲುಕ್ಕರ 
ರಾಜ್ಯವನ್ನು ಪ್ರವೇಶಿಸಿ ಅಲ್ಲಿ ಆಳ್ಗಿಕೆ ಮಾಡುತ್ತಿದ್ದ ಎರಡನೆಯ ಜಯಸಿಂಹನನ್ನು ಸೋಲಿಸಿ ಅವನಿಂದ 
ರಟ್ಟವಾಡಿ ಏಳೂವರೆ ಲಕ್ಷ ಪ್ರದೇಶವನ್ನು ತನ್ನ ವಶಕ್ಕೆ ಪಡೆದನು. ನಂತರ ಉತ್ತರ ಭಾರತದ ಕಡೆಗೆ 
ಸಾಮ್ರಾಜ್ಯ ವಿಸ್ತರಣೆಯ ಕಡೆಗೆ ಗಮನಹರಿಸಿ ಒರಿಸ್ಪಾ ಮತ್ತು ಗೌಡ ದೇಶದ ಅರಸರನ್ನು ಸೋಲಿಸಿ 
ಗಂಗಾನದಿಯ ಬಯಲಿನವರೆಗೂ ಚೋಳ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಈ ದಿಗ್ದಿಜಯದಿಂದ 
"ಗಂಗೈಕೊಂಡ ಚೋಳ” ಎಂಬ ಬಿರುದನ್ನು ಪಡೆದು ಚೋಳ ವಂಶ ಕೀರ್ತಿಯನ್ನು ಹೆಚ್ಚಿಸಿದನು. 


ಮಳೂರುಪಟ್ಟಣದ ಕ್ರಿಶ ೧೦೧೩ರ ಶಾಸನದಲ್ಲಿ ರಾಜೇಂದಚೋಳನುನಿಗರಿಲಿ 
ಚೋಳಪುರಂನ ಅರುಮೊಳೇಶ್ವರ(ಮಳೂರುಪಟ್ಟಣದ ಅರ್ಕೇಶ್ವರ) ದೇವರ ಉತ್ತವಕ್ಕೆ ದತ್ತಿ ಬಿಟ್ಟಿರುವ 
ವವರವಿದೆ.*” ಇದೇ ಶಾಸನದಿಂದ ರಾಜೇಂದ್ರ ಚೋಳನ ಆಳ್ಗಿಕೆಯ ಕಾಲದಲ್ಲಿ ಮಳೂರುಪಟ್ಟಣದಲ್ಲಿ 
ಗಣಪತಿ ಹಬ್ಬವನ್ನು ಮಾಡಲಾಗುತ್ತಿತ್ತು ಎಂಬ ಮಹತ್ವದ ವಿಷಯ ಬೆಳಕಿಗೆ ಬರುತ್ತದೆ. ಶಾಸನೋಕ್ತ 
ಅರುಮೊಳೀಶ್ವರ ಎಂಬುದು ರಾಜರಾಜಚೋಳನ ಮತ್ತೊಂದು ಹೆಸರಾಗಿದ್ದು, ಆತನ ಹೆಸರಿನಲ್ಲಿ ಈ 
ದೇವಾಲಯ ನಿರ್ಮಾಣ ಮಾಡಿರುವುದನ್ನು ಕಾಣಬಹುದು. ಮಳೂರಿನ ಕ್ರಿಶ ೧೦೧೪ರ 
ಶಾಸನದಲ್ಲಿ ರಾಜೇಂದ್ರ ಚೋಳನ  ಆಳ್ಗಿಕೆಯ ಮೂರನೆಯ ವರ್ಷದಲ್ಲಿ "ರಾಜೇಂದಸಿಂಹ 
ಚತುರ್ಮೇದಿಮಂಗಲಂನ'(ಮಳೂರು) ಕೈಲಾಸೇಶ್ವರ ದೇವರಿಗೆ ದತ್ತಿ ಕೊಟ್ಟ ವಿವರ ದಾಖಲಾಗಿದೆ.** 
ಮೇಲಿನ ಈ ಎರಡು ಶಾಸನಗಳಿಂದ ಚನ್ನಪಟ್ಟಣ ಪ್ರದೇಶದಲ್ಲಿ ಚೋಳರ ಆಡಳಿತಕ್ಕೆ ಸಂಬಂಧಿಸಿದ 
ವಿಷಯಗಳು ಮಾತ್ರವಲ್ಲದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಿಷಯಗಳು ಕೂಡ ತಿಳಿದುಬರುತ್ತವೆ. 


ಹೊಂಗನೂರು ಗ್ರಾಮದ ಕ್ರಿಶ. ೧೦೧೮ರ ಈ ಶಾಸನದಿಂದ ರಾಜರಾಜಚಜೋಳನು ತನ್ನ 
ಆಳ್ಲಿಕೆಯ ಏಳನೆಯ ವರ್ಷದಲ್ಲಿ ಪುಂಗನೂರಿಗೆ ಭೇಟಿಕೊಟ್ಟು ಇಲ್ಲಿಯೇ ಸ್ಪಲಕಾಲ ತಂಗಿದ್ದನು 
ಎಂಬ ಮಹತ್ವದ ಸಂಗತಿಯನ್ನು ತಿಳಿಸುತ್ತದೆ.” ಶಾಸನೋಕ್ತ ಪುಂಗನೂರೇ ಈಗಿನ ಹೊಂಗನೂರು 
ಗ್ರಾಮವಾಗಿದ್ದು, ಗಂಗರ ಮತ್ತು ಚೋಳರ ಕಾಲದಲ್ಲಿ ಚಿಕ್ಕ ಗಂಗವಾಡಿ ಉಪರಾಜಧಾನಿಯಾಗಿ 
ಮತ್ತು ಅದರ ಪ್ರಮುಖ ಪಟ್ಟಣವಾಗಿ ಗುರುತಿಸಿಕೊಂಡಿತ್ತು. ರಾಜೇಂದಚಜೋಳನು ಹೊಂಗನೂರಿಗೆ 
ಭೇಟಿ ನೀಡಿದ್ದರಿಂದ ಈ ಗ್ರಾಮವು ಆಡಳಿತಾತ್ಮಕವಾಗಿ ಪ್ರಾಮುಖ್ಯತೆ ಪಡೆದುಕೊಂಡಿತ್ತು ಎಂದು 
ತಿಳಿದುಬರುತ್ತದೆ. ಅಲ್ಲದೆ ಇದೇ ಶಾಸನದಲ್ಲಿ ಇಲ್ಲಿನ "ಕುಂದವೈ ವಿಣ್ಣಾಗರ್‌ ಆಳ್ದಾರರ' ದೇವರಿಗೆ ದತ್ತಿ 
ಕೊಟ್ಟ ವಿವರ ದಾಖಲಾಗಿದ್ದು, ಶಾಸನೋಕ್ತ ದೇವಾಲಯವೇ ಹೊಂಗನೂರಿನ ಗೋಪಾಲಕೃಷ್ಣ 
ದೇವಾಲಯವಾಗಿದೆ. ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯಕ್ಕೆ 


40 


ರಾಜರಾಜಚೋಳನ ಮಗಳಾದ ಕುಂದವೈಳ ಹೆಸರಿನಿಂದ ಕರೆಯಲಾಗಿದೆ. ಕಾಲಾಂತರದಲ್ಲಿ ಇದಕ್ಕೆ 


ಗೋಪಾಲಕೃಷ್ಣ ದೇವಾಲಯ ಎಂಬ ಹೆಸರು ಬಂದಿದೆ. 


ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆತಿರುವ ಚೋಳರ ಶಾಸನಗಳಲ್ಲಿ ಆರಂಭದ ಕೆಲವು 
ಶಾಸನಗಳನ್ನು ಹೊರತುಪಡಿಸಿದರೆ ಕ್ರಿಶ. ೧೦೦೭ರ ನಂತರ ಕಾಲದ ಎಲ್ಲಾ ಶಾಸನಗಳು 
ದೇವಾಲಯ, ಅಗ್ರಹಾರ ನಿರ್ಮಾಣ ಮತ್ತು ಅವುಗಳಿಗೆ ನೀಡಿದ ದಾನದತ್ತಿಗಳಿಗೆ 
ಸಂಬಂಧಿಸಿದವುಗಳಾಗಿವೆ. ರಾಜರಾಜಚೋಳ ಮತ್ತು ರಾಜೇಂದ್ರ ಚೋಳ ಈ ಇಬ್ಬರು ಅರಸರ 
ಆಳ್ಲಿಕೆಯ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದ ಮಳೂರು, ಮಳೂರುಪಟ್ಟಣ, ಹೊಂಗನೂರು, 
ಕೂಡ್ಲೂರು ಮೊದಲಾದ ಕಡೆಗಳಲ್ಲಿ ಅಗ್ರಹಾರಗಳು ಮತ್ತು ದೇವಾಲಯಗಳು ನಿರ್ಮಾಣಗೊಂಡವು. 
ಹೀಗೆ ತಾವು ನಿರ್ಮಿಸಿದ ದೇವಾಲಯ ಮತ್ತು ಅಗಹಾರಗಳಿಗೆ ತಮ್ಮ ಹೆಸರಿನಿಂದಲೇ ಕರೆದಿರುವುದು 
ಬಹಳ ವಿಶೇಷವಾಗಿದೆ. ಚನ್ನಪಟ್ಟಣ ಪ್ರದೇಶದಲ್ಲಿ ಆಳ್ದಾರರ ಉಲ್ಲೇಖಗಳು ಚೋಳರ ಕಾಲದ 
ಶಾಸನಗಳಲ್ಲಿ ದೊರೆಯುತ್ತವೆ. ದೊಡ್ಡಮಳೂರು ಗ್ರಾಮದ ಅಪ್ರಮೇಯಸ್ವಾಮಿ ದೇವಾಲಯದ 
ಪೂಜಾ ಕಾರ್ಯಗಳನ್ನು ಇಂದಿಗೂ ತಮಿಳುನಾಡಿನಿಂದ ಬಂದ ಆಳ್ಸಾರರೇ ಇಂದಿಗೂ 
ಪಾರಂಪರಿಕವಾಗಿ ಮುಂದುವರಿಸಿಕೊಂಡು ಬಂದಿರುವುದನ್ನು ಕಾಣಬಹುದು. ಚೋಳರ ಕಾಲದಲ್ಲಿ 


ಚನ್ನಪಟ್ಟಣದ ಪ್ರದೇಶಕ್ಕೆ ಆಳ್ವಾರರ ಆಗಮನವಾಗಿದ್ದರಿಂದ ವೈಷ್ಣವ ಪಂಥದ ಪ್ರಭಾವ ಹೆಚ್ಚಾಯಿತು. 


ರಾಜೇಂದ್ರ ಚೋಳನ ಆಳ್ಸಿಕೆಯ ೨೩ನೇ ವರ್ಷದಲ್ಲಿ ಅವನ ಅಧಿಕಾರಿ "ವಿಂಗಳಕೂತನ್‌' 
ಎಂಬುವನು ಮಳವೂರನ್ನು(ಮಳೂರು) ಅಗಹಾರವನ್ನಾಗಿ ಪರಿವರ್ತಿಸಿ, ಆ ಅಗಹಾರಕ್ಕೆ "ರಾಜೇಂದ 
ಸಿಂಹ ಚತುರ್ಮೇದಿಮಂಗಲ' ಎಂದು ನಾಮಕರಣ ಮಾಡಿ ಕೈಲಾಸೇಶ್ವರ ದೇವಾಲಯ 
"'ರಾಜೇಂದ್ರಸಿಂಹ ಈಶ್ವರ ದೇವಾಲಯ'ವೆಂದು ಮರುನಾಮಕರಣ ಮಾಡಿ ಅದಕ್ಕೆ ದಾನದತ್ತಿಗಳನ್ನು 
ನೀಡಿದ ಎಂಬುದನ್ನು ಇಲ್ಲಿನ ಶಾಸನಗಳ ಆಧಾರದಿಂದ ನಮ್ಮ ಗಮನಕ್ಕೆ ಬರುತ್ತದೆ. 
ರಾಜೇಂದಚೋಳನ  ಆಳ್ಗಿಕೆಯ ಕಾಲಕ್ಕೆ ಸೇರಿದ ಮಳೂರಿನ ಮತ್ತೊಂದು ಶಾಸನದಿಂದ 
ಅಪ್ರಮೇಯಸ್ವಾಮಿ ದೇವಾಲಯದಲ್ಲಿ ಮಣವಾಳ್ಸರ್‌ ದೇವರನ್ನು ಪ್ರತಿಷ್ಠಾಪಿಸಿದ ವಿಷಯ 
ದಾಖಲಾಗಿದೆ. ಹೀಗೆ ಚೋಳರು ಚನ್ನಪಟ್ಟಣ ಪ್ರದೇಶದಲ್ಲಿ ದೇವಾಲಯ, ಅಗಹಾರಗಳನ್ನು ನಿರ್ಮಿಸಿ 
ಅವುಗಳಿಗೆ ನಿರಂತರವಾಗಿ ದಾನದತ್ತಿಗಳನ್ನು ನೀಡಿ ಪೋಷಿಸುತ್ತಾ ಬಂದಿರುವುದು 
ಶಾಸನಾಧಾರಗಳಿಂದ ಸ್ಪಷ್ಟವಾಗುತ್ತದೆ. 

ರಾಜೇಂದ್ರ ಚೋಳನ ನಂತರ ಅವನ ಮಗ ಒಂದನೆಯ ರಾಜಾಧಿರಾಜ ಚೋಳ ಅಧಿಕಾರಕ್ಕೆ 
ಬಂದನು. ಆ ವೇಳೆಗಾಗಲೇ ದಕ್ಷಿಣ ಭಾರತದಲ್ಲಿ ಚೇರರು, ಪಾಂಡ್ಯರು ಹಾಗೂ ಬಾದಾಮಿ 


ಚಾಲುಕ್ಕರು ಪ್ರಬಲಗೊಂಡಿದ್ದರು. ಆದರೆ ತಮ್ಮ ಪೂರ್ವಿಕರಂತೆ ದಕ್ಷ ಆಡಳಿತಗಾರನಾಗಿದ್ದ ಈತ 
ಶತ್ರುಗಳನ್ನು ಎದುರಿಸಿ ಚೋಳ ಸಾಮ್ರಾಜ್ಯದ ವಿಸ್ತರಣೆಯ ಕಾರ್ಯವನ್ನು ಮುಂದುವರಿಸಿದನು. 


41 


ಒಂದನೆಯ ರಾಜಾಧಿರಾಜಚೋಳನು ಸಾಮ್ರಾಜ್ಯ ವಿಸ್ತರಣೆಯ ಕಡೆ ಹೆಚ್ಚು ಗಮನಹರಿಸಿದ್ದರಿಂದ 
ತನ್ನ ಅಧಿಕಾರ ಅವಧಿಯುದ್ದಕ್ಕೂ ಚೇರರು, ಪಾಂಡ್ಯರು ಹಾಗೂ ಕಲ್ಯಾಣ ಚಾಲುಕ್ಯರೊಂದಿಗೆ 
ಯುದ್ಧಗಳನ್ನು ಮಾಡಬೇಕಾಯಿತು. ಹೀಗಾಗಿ ಒಂದನೆಯ ರಾಜಾಧಿರಾಜನ ಕೊನೆಯ ದಿನಗಳು 
ಹೋರಾಟದಿಂದಲೇ ಕೂಡಿದ್ದು, ಕಲ್ಯಾಣದ ಚಾಲುಕ್ಕರ ದೊರೆ ಒಂದನೇ ಸೋಮೇಶ್ವರನ ವಿರುದ್ಧ 
ಕ್ರಿಶ. ೧೦೫೪ರಲ್ಲಿ "ಕೊಪ್ಪಂ' ಎಂಬಲ್ಲಿ ನಡೆದ ಯುದ್ದದಲ್ಲಿ ಮರಣ ಹೊಂದಿದನು." ಚನ್ನಪಟ್ಟಣ 
ತಾಲೂಕಿನಲ್ಲಿ ಈತನ ಆಳ್ಸಿಕೆಯ ಕಾಲದ ಯಾವುದೇ ಕುರುಹುಗಳು ದೊರೆತಿಲ್ಲ. 


ಕೊಪ್ಪಂನಲ್ಲಿ ಚೋಳರಿಗೂ, ಕಲ್ಯಾಣದ ಚಾಲುಕ್ಕರಿಗೂ ನಡೆದ ಯುದ್ದದಲ್ಲಿ ಎರಡನೆಯ 
ರಾಜೇಂದಚೋಳನೂ ಸಹ ಭಾಗವಹಿಸಿದ್ದನು. ಆ ಯುದ್ದದಲ್ಲಿ ಒಂದನೆಯ ರಾಜಾಧಿರಾಜಚೋಳನು 
ಮರಣ ಹೊಂದಿದಾಗ ಈತ ಯುದ್ದವನ್ನು ಮುಂದುವರಿಸಿ ಜಯಗಳಿಸಿದನು. ಹೀಗೆ ಹೋರಾಟದ 
ಮೂಲಕ ಅಧಿಕಾರಕ್ಕೆ ಬಂದ ಇವನು ಸಾಮ್ರಾಜ್ಯದ ವಿಸ್ತರಣೆಗಿಂತ ದೇವಾಲಯಗಳ ನಿರ್ಮಾಣದ 
ಕಡೆಗೆ ಹೆಚ್ಚು ಗಮನ ಹರಿಸಿದನು. ಈ ತಾಲೂಕಿನಲ್ಲಿ ಈತನ ಆಳ್ಳಿಕೆಯ ಕಾಲದ ಎರಡು ಶಾಸನಗಳು 
ದೊರೆತಿವೆ. ತಮಿಳು ಭಾಷೆಯಲ್ಲಿರುವ ಎರಡು ಶಾಸನಗಳು ಎರಡನೆಯ ರಾಜೇಂದಚೋಳ 
ಆಳ್ಲಿಕೆಯ ಕಾಲದ ಚನ್ನಪಟ್ಟಣ ಪ್ರದೇಶದ ಸ್ಥಳೀಯ ಆಡಳಿತಕ್ಕೆ ಸಂಬಂಧಿಸಿದ ಮಾಹಿತಿಗಳು 
ತಿಳಿಯುತ್ತವೆ. ಹೊಂಗನೂರು ಗಾಮದಲ್ಲಿರುವ ಒಂದು ಶಾಸನ ಚೋಳರ ಕಾಲದಲ್ಲಿ ಗಂಗವಾಡಿಯ 
ಆಡಳಿತ ವಿಭಾಗವಾಗಿದ್ದ "ಕೆಳಲೆನಾಡಿನ' ಪುಂಗನೂರಿನಲ್ಲಿ(ಹೊಂಗನೂರು) ಎರಡನೆಯ ರಾಜೇಂದ 
ಚೋಳನು ಶ್ರೀಕೃಷ್ಣ ದೇವಾಲಯವನ್ನು ನಿರ್ಮಿಸಿ, ಆ ದೇವಾಲಯಕ್ಕೆ ಎರಡು ಖಂಡುಗ ಗದ್ದೆಯನ್ನು 
ದಾನವಾಗಿ ಬಿಟ್ಟ ವಿವರವನ್ನು ತಿಳಿಸುತ್ತದೆ. ಮಳೂರಿನ ಶಾಸನದಲ್ಲಿ ಅಪ್ರಮೇಯಸ್ವಾಮಿ 
ದೇವಾಲಯಕ್ಕೆ ಎರಡನೆಯ ರಾಜೇಂದ್ರ ಚೋಳನು ದಾನದತ್ತಿಗಳನ್ನು ನೀಡಿರುವ ವಿಷಯ 
ತಿಳಿಯುತ್ತದೆ.” ಹೊಂಗನೂರಿನ ಮತ್ತು ಮಳೂರಿನ ಎರಡು ಶಾಸನಗಳನ್ನು ಗಮನಿಸಿದರೆ ಚೋಳ 
ದೊರೆಗಳು ಚನ್ನಪಟ್ಟಣ ಪ್ರದೇಶದಲ್ಲಿ ವೈಷ್ಣವ ಪಂಥಕ್ಕೆ ಮಾತ್ರವೇ ಪ್ರೋತ್ಲಾಹ ನೀಡಿದರು ಎಂಬ 
ಅಂಶ ವ್ಯಕ್ತವಾಗುತ್ತದೆ. 


ಇಮ್ಮಡಿ ರಾಜೇಂದ್ರ ಚೋಳನ ನಂತರ ಅವನ ಸಹೋದರ ವೀರ ರಾಜೇಂದ್ರ ಚೋಳನು 
ಕ್ರಿಶ. ೧೦೬೩ರಲ್ಲಿ ಅಧಿಕಾರಕ್ಕೆ ಬಂದನು. ಈತನ ಆಳ್ಳಿಕೆಗೆ ಸಂಬಂಧಿಸಿದ ಒಂದು ಶಾಸನ 
ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆತಿದೆ. ಮಳೂರಿನ ಕ್ರಿಶ. ೧೦೬೬ರ ಈ ಶಾಸನದಲ್ಲಿ ಇದೇ ಗ್ರಾಮದ 
ಸಂತೆಯ ತೆರಿಗೆಯನ್ನು ಇಲ್ಲಿನ ಸಿದ್ದೇಶ್ವರ ಮತ್ತು ಕೈಲಾಸೇಶ್ವರ ದೇವಾಲಯಗಳಿಗೆ ದತ್ತಿ ಬಿಟ್ಟ ವಿವರ 
ದಾಖಲಾಗಿದೆ.” ಜೊತೆಗೆ ವೀರರಾಜೇಂದನನ್ನು "ಕೋವಿರಾಜಕೇಸರಿವನ್ನಾರ್‌”' ಎಂಬ ಬಿರುದಿನಿಂದ 
ವರ್ಣಿಸಿ, ಆತನ ಆಳ್ದಿಕೆಯ ನಾಲ್ಕನೆಯ ವರ್ಷದಲ್ಲಿ ವೆಂಗಿ ನಾಡಿನ ಮೇಲೆ ಮಾಡಿದ ಯುದ್ದದ 
ವಿವರಗಳನ್ನು ಸಹ ದಾಖಲಿಸಲಾಗಿದೆ. ಇದರಿಂದ ಚಾಲುಕ್ಕರ ಎರಡನೆಯ ಸೋಮೇಶ್ವರನು 
ಸೋಲಿಸಿದ್ದನು ಕೊನೆಗೆ ಆ ಯುದ್ಧ ಒಪ್ಪಂದದ ಮೂಲಕ ಕೊನೆಗೊಂಡಿತು ಎಂಬುದು ಮೇಲೆ 


42 


ಮೇಲೆ ಉಲ್ಲೇಖಿಸಿದ ಶಾಸನದಿಂದ ತಿಳಿದುಬರುತ್ತದೆ. ಈ ಒಪ್ಪಂದೊಂದಿಗೆ ಈತನ ಆಳ್ಗಿಕೆ ಕಾಲದಲ್ಲಿ 
ಚೋಳರು ಮತ್ತು ವೆಂಗಿಯ ಚಾಲುಕ್ಕರ ನಡುವೆ ವೈವಾಹಿಕ ಸಂಬಂಧ ಏರ್ಪಟ್ಟು ಅಲ್ಲಿಯವರೆಗೂ 
ಇದ್ದ ಈ ಎರಡೂ ಮನೆತನಗಳ ನಡುವಿನ ಹಗೆತನ ಕೊನೆಯಾಗಿ ಪರಸ್ಪರ ಸಹಕಾರ ಮನೋಭಾವ 
ಬೆಳೆಯಿತು. ವೀರರಾಜೇಂದಚೋಳನು ವೆಂಗಿ ಚಾಲುಕ್ಕರ ದೊರೆ ವಿಕಮಾದಿತ್ಯನಿಗೆ ತನ್ನ ಮಗಳನ್ನು 
ವವಾಹ ಮಾಡಿ ಕೊಟ್ಟು ತಮ್ಮ ಸಾಮ್ರಾಜ್ಯದ ವಿಸ್ತರಣೆಗೆ ಸುಲಭವಾಗುವಂತೆ ಮಾಡಿಕೊಂಡು 
ಶಾಂತಿಯುತ ಆಳಿಕೆ ನಡೆಸಿದನು. 


ವೀರರಾಜೇಂದ್ರ ಚೋಳನ ನಂತರ ಒಂದನೆಯ ಕುಲೋತ್ತುಂಗ ಚೋಳ ಅಧಿಕಾರಕ್ಕೆ 
ಬಂದನು ಇವನ ತಾಯಿ ವೆಂಗಿಯ ಚಾಲುಕ್ಕರ ವಂಶದವಳಾಗಿದ್ದರಿಂದ ಒಂದನೆಯ ಕುಲೋತ್ತುಂಗ 
ಮತ್ತು ಚಾಲುಕ್ಯರ ವಿಜಯಾದಿತ್ಯ ಪರಸ್ತರ ಸಂಬಂಧಿಗಳಾಗಿದ್ದರು. ಹೀಗಾಗಿ ಈತನ ಆಳ್ಗಿಕೆ ಕಾಲದಲ್ಲಿ 
ಚೋಳರಿಗೆ ಮತ್ತು ವೆಂಗಿ ಚಾಲುಕ್ಕರ ನಡುವೆ ಯಾವುದೇ ಯುದ್ಧಗಳು ನಡೆದಿಲ್ಲ. ಇವರಿಬ್ಬರ 
ಸಂಬಂಧದ ಫಲವಾಗಿ ಒಂದನೆಯ ಕುಲೋತ್ತುಂಗ ಚೋಳನು ದಕ್ಷಿಣ ಭಾರತದಲ್ಲಿ ಕೈಗೊಂಡ 
ದಂಡಯಾತ್ರೆಗಳಲ್ಲಿ ವಿಜಯಾದಿತ್ಯನಿಗೆ ಸಹಾಯ ಮಾಡಿದನು. ಅಲ್ಲದೆ ವಿಜಯಾದಿತ್ಯನು ತಮ್ಮಿಂದ ಕೈ 
ತಪ್ಪಿ ಹೋಗಿದ್ದ ಗಂಗವಾಡಿಯ ಪ್ರದೇಶಗಳನ್ನು ಮರಳಿ ಪಡೆಯಲು ಪ್ರಯತ್ನಿಸಿದನು ಆ 
ಸಂದರ್ಭದಲ್ಲಿ ಚೋಳರು ಕೂಡ ಗಂಗವಾಡಿಯ ಮೇಲೆ ಮತ್ತಷ್ಟು ಹಿಡಿತ ಸಾಧಿಸಲು 
ಸಾಧ್ಯವಾಯಿತು ಎನ್ನಬಹುದು. ಒಂದನೆಯ ಕುಲೋತ್ತುಂಗ ಚೋಳನ ಆಳ್ಗಿಕೆಯ ಕಾಲದ 
ಶಾಸನವೊಂದು ಮಳೂರು ಗ್ರಾಮದಲ್ಲಿ ದೊರೆತಿದೆ. ಕ್ರಿಶ. ೧೦೮೬ರ ಈ ಶಾಸನದಲ್ಲಿ ಕುಲೋತ್ತುಂಗ 
ಚೋಳನು ತನ್ನ ಆಳ್ಗಿಕೆಯ ೧೭ನೇ ವರ್ಷದಲ್ಲಿ ಚನ್ನಪಟ್ಟಣದ ಪ್ರದೇಶದ ಪೆರಿಯಮಳವೂರಿನ 
(ದೊಡ್ಗ್ಡಮಳೂರು) ರಾಜೇಂದ್ರ ಸಿಂಹ ಈಶ್ವರ ಒಡೆಯ ಮಹಾದೇವರ (ಕೈಲಾಸೇಶ್ವರ) 
ದೇವಾಲಯಕ್ಕೆ ಮಳೂರು ಗ್ರಾಮದ ಸಂತೆಯ ತೆರಿಗೆಯನ್ನು ದತ್ತಿ ಬಿಟ್ಟ ವಿವರವಿದೆ.” ಅಲ್ಲದೆ ಇದೇ 
ಶಾಸನದಲ್ಲಿ ಒಂದನೆಯ ಕುಲೋತ್ತುಂಗ ಚೋಳನ  ದಿಗ್ದಿಜಯಗಳನ್ನು ಸುದೀರ್ಫವಾಗಿ 
ವರ್ಣಿಸಲಾಗಿದೆ. ಹಾಗಾಗಿ ಈ ಶಾಸನ ಚನ್ನಪಟ್ಟಣ ತಾಲೂಕಿನಲ್ಲಿ ಚಜೋಳರಿಗೆ ಸಂಬಂಧಿಸಿದ 
ಪ್ರಮುಖ ಶಾಸನಗಳಲ್ಲಿ ಒಂದಾಗಿದೆ. 


ಚೋಳರ ಆಳ್ಗಿಕೆಯ ಕಾಲದಲ್ಲಿ ಚನ್ನಪಟ್ಟಣ ತಾಲೂಕಿನ ಹಲವು ಕಡೆಗಳಲ್ಲಿ ಅಗಹಾರಗಳು, 
ದೇವಾಲಯಗಳು, ಪಟ್ಟಣಗಳು ನಿರ್ಮಾಣವಾಗಿರುವುದನ್ನು ಕಾಣಬಹುದು. ಈ ತಾಲೂಕಿನ 
ಕೂಡ್ಲೂರು, ಹೊಂಗನೂರು, ಮಳೂರು, ಮಳೂರುಪಟ್ಟಣ ಗ್ರಾಮಗಳು ಅಂದು ಪ್ರಮುಖ 
ಅಗ್ರಹಾರಗಳಾಗಿದ್ದವು. ಪಟ್ಟಣಗಳು ಹಾಗೂ ಸ್ಥಳೀಯ ಆಡಳಿತದ ಕೇಂದ್ರಗಳಾಗಿದ್ದವು ಎಂಬುದನ್ನು 
ಶಾಸನಗಳ ಆಧಾರದಿಂದ ಗುರುತಿಸಬಹುದು. ಇಲ್ಲಿನ ದೇವಾಲಯಗಳಿಗೆ ಚೋಳ ದೊರೆಗಳು 
ನಿರಂತರವಾಗಿ ದಾನದತ್ತಿಗಳನ್ನು ನೀಡುವ ಮೂಲಕ ಪೋಷಿಸಿದರು. ಹೀಗೆ ಚೋಳರಿಂದ ಪೋಷಣೆ 


43 


ಪಡೆದ ಮಳೂರಿನ ಅಪ್ರಮೇಯಸ್ವಾಮಿ ದೇವಾಲಯ ಈ ತಾಲೂಕಿನಲ್ಲಿ ವೈಷ್ಣವ ಪಂಥದ ಪ್ರಮುಖ 
ಧಾರ್ಮಿಕ ಕೇಂದವಾಗಿ ಬೆಳೆದು ನಾಡಿನಾದ್ಯಂತ ಪ್ರಸಿದ್ದಿ ಪಡೆದುಕೊಂಡಿದೆ. 


ಕ್ರಿಶ. ೧೨ನಯ ಶತಮಾನ ವೇಳೆಗೆ ಕರ್ನಾಟಕದಲ್ಲಿ ಹೊಯ್ದಳರು ಪ್ರಬಲಗೊಂಡು, ಚೋಳರ 
ವಶದಲ್ಲಿದ್ದ ಗಂಗವಾಡಿಯ ಪ್ರದೇಶಗಳನ್ನು ತಮ್ಮ ಹಿಡಿತಕ್ಕೆ ಪಡೆದುಕೊಂಡರು ಗಂಗವಾಡಿಯ 
ಆಳ್ಗಿಕೆಯನ್ನು ನೋಡಿಕೊಳ್ಳುತ್ತಿದ್ದ ಆದಿಯಮ ದಾಮೋದರ ಮತ್ತು ನರಸಿಂಹವರ್ಮ ಎಂಬ 
ಚೋಳರ ಸೇನಾನಿಗಳನ್ನು ಹೊಯ್ದಳರ ದೊರೆ ವಿಷ್ಣುವರ್ಧನನು ಕ್ರಿಶ. ೧೧೧೬ರಲ್ಲಿ ಸೋಲಿಸಿ 
ಅವರು ಇಲ್ಲಿಂದ ಕಾಲ್ತೆಗೆಯುವಂತೆ ಮಾಡಿದ, ಅಲ್ಲದೇ ಕರ್ನಾಟಕವನ್ನು ಚೋಳರ ಆಳ್ಗಿಕೆಯಿಂದ 
ಕೊನೆಗೊಳಿಸಿದನು. ಇದರೊಂದಿಗೆ ಚನ್ನಪಟ್ಟಣ ಪ್ರದೇಶದಲ್ಲಿ ಕೂಡ ಚೋಳರ ಆಳ್ಗಿಕೆ ಅಂತ್ಯಗೊಂಡು 
ಹೊಯ್ದಳರ ಆಡಳಿತ ಪ್ರಾರಂಭವಾಯಿತು. 


ಹೊಯ್ದಳರು 


ಗಂಗರಿಂದ ಸ್ಥಾಪಿತವಾದ ಗಂಗವಾಡಿ ಅವರ ಸ್ವತಂತ್ರ ಆಡಳಿತದ ಅಧಿಪತ್ಯದ ನಂತರ 
ರಾಷ್ಟ್ರಕೂಟರು, ಚೋಳರು ಹಾಗೂ ಚಾಲುಕ್ಕ ರಾಜಮನೆತನಗಳ ರಾಜಕೀಯ ಸ್ಪರ್ಧೆಯ 
ರಂಗವಾಗಿತ್ತು. ಹೀಗೆ ರಾಜಕೀಯ ಶಕ್ತಿಗಳಲ್ಲಿ ತಮ್ಮ ಅಧಿಕಾರದ ಅಧಿಪತ್ಯ ಸ್ಥಾಪಿಸಲು 
ಹೋರಾಟಗಳು ನಡೆಯುವಾಗ ಗಂಗವಾಡಿಯ ಉತ್ತರ ಭಾಗದಲ್ಲಿ ಹೊಯ್ದಳ ರಾಜಮನೆತನ 
ತಲೆಯೆತ್ತಿತು. ದೇವಗಿರಿಯ ಯಾದವರ ಭಿಲ್ಲವುನು ಚಾಲುಕ್ಕರ ನಾಲ್ಕನೆಯ ಸೋಮೇಶ್ವರನನ್ನು 
ಸೋಲಿಸಿದನು.” ಇದರೊಂದಿಗೆ ಕಲ್ಯಾಣ ಚಾಲುಕ್ಕರ ಆಡಳಿತ ಕೊನೆಗೊಂಡಿತು. ಆ ವೇಳೆಗಾಗಲೇ 
ಪ್ರಬಲರಾಗಿದ್ದ ಹೊಯ್ದಳರು ಕನ್ನಡ ನಾಡಿನಲ್ಲಿ ಅಧಿಕಾರ ಸ್ಥಾಪಿಸಿದ್ದರಿಂದ ಚಾಲುಕ್ಕರನ್ನು ಗೆದ್ದಿದ್ದ 
ಯಾದವರು ಕರ್ನಾಟಕವನ್ನು ನಿರಾತಂಕವಾಗಿ ಆಳ್ಗಿಕೆ ಮಾಡಲು ಸಾಧ್ಯವಾಗಲಿಲ್ಲ. ಇದರಿಂದ 
ಕಾಲಾಂತರದಲ್ಲಿ  ಯಾದವರನ್ನು ತಮ್ಮ ಅಧೀನರನ್ನಾಗಿ ಮಾಡಿಕೊಂಡು ಹೊಯ್ದಳರು 
ಸಾರ್ವಭೌಮರಾಗಿ ಆಳ್ಳಿಕೆ ಮಾಡಿದರು. ಆರಂಭದಲ್ಲಿ ಕಲ್ಯಾಣ ಚಾಲುಕ್ಕರ ಸಾಮಂತರಾಗಿ, ನಂತರ 
ಸ್ಪತಂತ್ರರಾಗಿ ಕ್ರಿಶ. ೧೧ನೆಯ ಶತಮಾನದವರೆಗೆ ಕರ್ನಾಟಕವನ್ನು ಆಳಿಕೆ ಮಾಡಿದರು. 
ದ್ಹಾರಸಮುದವನ್ನು ತಮ್ಮ ರಾಜಧಾನಿಯನ್ನಾಗಿ ಕರ್ನಾಟಕವನ್ನು ಆಳಿಕೆ ಮಾಡಿದ ಈ ಅರಸು 
ಮನೆತನದ ಸಾಮ್ರಾಜ್ಯದ ವ್ಯಾಪ್ತಿಗೆ ಚನ್ನಪಟ್ಟಣ ತಾಲೂಕು ಒಳಪಟ್ಟಿತ್ತು. 

ದೇಶಿಯ ರಾಜಮನೆತನದವರಾಗಿದ್ದ ಹೊಯ್ದಳರು ತಮ್ಮ ಆಡಳಿತದ ಉಚ್ಛ್ರಾಯ ಕಾಲಕ್ಕೆ 
ಕನ್ನಡ ನಾಡಿನ ಉತ್ತರ ಭಾಗದಲ್ಲಿ ಕೃಷ್ಣಾನದಿಯಿಂದ ದಕ್ಷಿಣ ಭಾಗದ ತುತ್ತ ತುದಿಯವರೆಗೂ 
ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದರು. ಸಳ ಈ ವಂಶದ ಮೊದಲನೆಯ ಅರಸನಾಗಿದ್ದು, ಈತ ಗಂಗ 
ಅರಸರಂತೆ ಪೆರ್ಮಾನಡಿ ಅಥವಾ ಪೆರ್ಮಾಡಿ ಎಂಬ ಬಿರುದುಗಳನ್ನು ಹೊಂದಿದ್ದನು. ಇವನ 
ನಂತರ ನೃಪಕಾಮ, ಒಂದನೇ ಬಲ್ಲಾಳ ಕ್ರಮವಾಗಿ ಆಡಳಿತ ನಡೆಸಿದರು. ಇವರ ಅಧಿಕಾರಾವಧಿಯ 


44 


ಯಾವುದೇ ಕುರುಹುಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆತಿಲ್ಲ. ಒಂದನೆಯ ಬಲ್ಲಾಳನ ಆಳ್ಳಿಕೆ 
ಕಾಲದ ಶಾಸನಗಳು ಇಲ್ಲಿ ದೊರೆತಿವೆ. ಇವುಗಳ ಆಧಾರದಿಂದ ಚನ್ನಪಟ್ಟಣ ತಾಲೂಕು ಹೊಯ್ದಳರ 
ಆಡಳಿತ ವ್ಯಾಪಿಗೆ ಒಳಪಟ್ಟಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. 

ಒಂದನೇ ಬಲ್ಲಾಳನ ನಂತರ ವಿಷ್ಣುವರ್ಧನ ಅಧಿಕಾರಕ್ಕೆ ಬಂದನು. ಈತನಿಗೆ ಬಿಟ್ಟಿದೇವ 
ಎಂಬ ಮತ್ತೊಂದು ಹೆಸರಿತ್ತು. ಪರಾಕ್ರಮಿಯೂ, ಶೂರನೂ ಆಗಿದ್ದ ಈತನ ಅಧಿಕಾರಾವಧಿ 


ಹೊಯ್ದಳರ ಇತಿಹಾಸದಲ್ಲಿ ಮಹತ್ನಪೂರ್ಣವಾದುದಾಗಿದೆ. ಇವನು ತನ್ನ 


ಗ್ಗೆ ಆಕ್ರಮಣಕಾರಿ 


ದಿಗ್ದಿಜಯಗಳಿಂದ ಹೊಯ್ದಳರ ರಾಜ್ಯವನ್ನು ವಿಸ್ತರಿಸಿದನು. 


ಕ್ರಿಶ. ೧೧೧೬ರಲ್ಲಿ ವಿಷ್ಣುವರ್ಧನನ ದಂಡನಾಯಕನಾದ ಗಂಗರಾಜನು ತಲಕಾಡಿನ 
ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಚೋಳರ ಆದಿಯಮನನ್ನು ಸೋಲಿಸಿ ತಲಕಾಡನ್ನು 
ವಶಪಡಿಸಿಕೊಂಡನು. ಆದಿಯಮನ ಸೋಲಿನೊಂದಿಗೆ ಗಂಗವಾಡಿಯಲ್ಲಿ ಚೋಳರ ಅಧಿಪತ್ಯ 
ಕೊನೆಗೊಂಡು ಹೊಯ್ದಳರ ಪ್ರಭುತ್ವ ಬಲಗೊಂಡಿತು. ಇದರಿಂದಾಗಿ ಗಂಗವಾಡಿಯ ಒಂದು 
ಭಾಗವಾಗಿದ್ದ ಚನ್ನಪಟ್ಟಣ ಪ್ರದೇಶ ಹೊಯ್ದಳ ಸಾಮ್ರಾಜ್ಯದಲ್ಲಿ ವಿಲೀನವಾಯಿತು. ಈ ತಾಲೂಕಿನ 
ಕೃಷ್ಣಾಪುರ ಗ್ರಾಮದಲ್ಲಿರುವ ಕ್ರಿಶ. ೧೧೧೭ರ ಈ ಶಾಸನದಲ್ಲಿ ವಿಷ್ಣುವರ್ಧನನ್ನು "ತಲಕಾಡುಗೊಂಡ' 
"'ಭುಜಬಲ' "ವೀರಗಂಗ ಪ್ರತಾಪ” "ಹೊಯ್ದಳ ದೇವ' ಎಂಬ ಬಿರುದುಗಳಿಂದ ವರ್ಣಿಸಲಾಗಿದ್ದು, 
ಇಲ್ಲಿನ ಅಂಕಕಾರೇಶ್ವರ ದೇವರಿಗೆ ಭೂದಾನ ನೀಡಿದ ವಿವರವಿದೆ” ಚನ್ನಪಟ್ಟಣ ತಾಲೂಕಿನ 
ಗಡಿಗೆ ಹೊಂದಿಕೊಂಡಿರುವ ಮದ್ದೂರು ತಾಲೂಕಿನ ಆರೆತಿಪ್ಲೂರಿನಲ್ಲಿ ದೊರೆತಿರುವ ವಿಷ್ಣುವರ್ಧನ 
ಆಳಿಕೆಯ ಕಾಲದ ಶಾಸನವೊಂದು ದೊರೆತಿದೆ” ಇದರಲ್ಲಿ ಈತನ ಮಹಾಪು್ರಧಾನಿ ಮತ್ತು 
ದಂಡನಾಯಕನಾದ ಗಂಗರಾಜನು ಚೋಳರ ಆದಿಯಮನನ್ನು ಸೋಲಿಸಿ ತನ್ನ ದೊರೆಗೆ 
ತಲಕಾಡನ್ನು ಗೆದ್ದು ಕೊಟ್ಟ ಸಂತೋಷಕ್ಕಾಗಿ, ನವೀಲತೀರ್ಥದ ತಳವೃತಿಗಾಗಿ ಭೂದಾನ ನೀಡಿದ 
ಸಂಗತಿ ತಿಳಿಯುತ್ತದೆ. ಅರೆತಿಪ್ಪೂರು ಗ್ರಾಮವನ್ನು ವಿಷ್ಣುವರ್ಧನನಿಂದ ಕೊಡುಗೆಯಾಗಿ ಪಡೆದು, 
ಇಲ್ಲಿನ ಜೈನ ಕೇಂದ್ರದಲ್ಲಿ ನೆಲೆಸಿದ್ದ ಜೈನ ಮುನಿಗಳಿಗೆ ದತ್ತಿ ನೀಡಿದ ವಿಷಯ ತಿಳಿದುಬರುತ್ತದೆ. 


ವಿಷ್ಣುವರ್ಧನನ ನಂತರ ಒಂದನೆಯ ನರಸಿಂಹನು ಕ್ರಿಶ. ೧೧೪೮ರಲ್ಲಿ ಅಧಿಕಾರಕ್ಕೆ ಬಂದನು. 
ಕನಕಪುರ ತಾಲೂಕಿನ ಬಾಳೇಪುರ ಗ್ರಾಮದ ಶಾಸನದಲ್ಲಿ ಈತ ಸ್ವತಃ ತಾನೇ ದಂಡೆತ್ತಿ ಹೋಗಿ 
ಸೀಗಲನಾಡನ್ನು ವಶಪಡಿಸಿಕೊಂಡ ವಿವರ ದಾಖಲಾಗಿದೆ.” ಚನ್ನಪಟ್ಟಣ ತಾಲೂಕಿನ ಕೆಲವು 
ಪ್ರದೇಶಗಳು ಹಾಗೂ ಕನಕಪುರ ತಾಲೂಕಿನ ಪ್ರದೇಶಗಳು ಸೀಗಲನಾಡಿಗೆ ಸೇರಿದ್ದವು. ಬಾಳೇಪುರದ 
ಈ ಶಾಸನದಿಂದ ಒಂದನೆಯ ನರಸಿಂಹನು ಚನ್ನಪಟ್ಟಣ ಮತ್ತು ಕನಕಪುರ ಪ್ರದೇಶಗಳ ಮೇಲೆ 
ನೇರ ಆಡಳಿತ ಹೊಂದಿದ್ದನು ಎಂದು ತಿಳಿದುಬರುತ್ತದೆ. ಹೊಂಗನೂರು ಗ್ರಾಮದ ಕ್ರಿಶ. ೧೧೫೫ರ 
ಶಾಸನದಲ್ಲಿ ಹೊಯ್ದಳರ ದೊರೆ ಒಂದನೆಯ ವೀರನರಸಿಂಹ ಪ್ರಧಾನನಾದ ಮಲ್ಲಿದೇವ ಎಂಬುವನು 


45 


ಹೊಸಗುಂದದ ಕೋಟೆಯ ಮೇಲೆ ದಾಳಿ ಮಾಡಿದಾಗ ಕನಕನಾಯಕ ಎಂಬ ವೀರನು ಹೋರಾಡಿ 
ಮಡಿದ ವೀರನರಸಿಂಹನನ್ನು "ಪ್ರತಾಪಚಕ್ರವರ್ತಿ ಎಂಬ ಬಿರುದಿನಿಂದ ವರ್ಣಿಸಿದೆ: ಆದರೆ 
ಶಾಸನೋಕ್ತ ಹೊಂಗನೂರು ಕೋಟೆ ಯಾವುದೆಂದು ತಿಳಿದುಬಂದಿಲ್ಲ. ಮಳೂರುಪಟ್ಟಣದ 
ಕ್ರಿಶ೧೧೫೯ರ ಶಾಸನದಲ್ಲಿ ಒಂದನೇ ನರಸಿಂಹನು ಮಣಲೂರಿನ(ಮಳೂರು) ಅರುಳಮೊಳೇಶ್ವರ 
ದೇವರ ಪೂಜಾ ಕಾರ್ಯಕ್ಕೆ ಇದೇ ಗ್ರಾಮದಲ್ಲಿ ದತ್ತಿ ಬಿಟ್ಟ ವಿವರಗಳು ದಾಖಲಿಸಿದೆ." ಈ ಶಾಸನ 
ತಮಿಳು ಭಾಷೆಯಲ್ಲಿದ್ದು ಒಂದನೆಯ ನರಸಿಂಹನನ್ನು ಶ್ರೀಮಾನ್‌ ಮಹಾಮಂಡಳೇಶ್ವರ, 
ತ್ರಿಭುವನಮಲ್ಲ, "ತಲಕಾಡು ಕೊಂಗನಂಗನಲಿ' "ಚಂಗಿವನವಾಸೆಹಾಸೆಕೊಂಡ' ಈ ಬಿರುದುಗಳ 
ಉಲ್ಲೇಖದಿಂದ ಈತನ ಆಳ್ಗಿಕೆ ಕಾಲಕ್ಕೆ ತಲಕಾಡು, ಗಂಗವಾಡಿ, ಕೊಂಗನಾಡಿ, ಸಿಂಗಲಿ, ಬನವಾಸಿ, 
ಉಚ್ಚಂಗಿ, ಹಾನಗಲ್ಲು, ಕೊಯಮತ್ತೂರು ಪ್ರದೇಶಗಳಾಗಿದ್ದು, ಅವುಗಳು ಹೊಯ್ದಳರ ಲಳ್ಳಿಕೆಗೆ 
ಒಳಪಟ್ಟಿದ್ದವು ಎಂದು ತಿಳಿಯುತ್ತದೆ. ಮಳೂರು ಗ್ರಾಮದಲ್ಲಿರುವ ಕ್ರಿಶ. ೧೧೬೩ರ ಶಾಸನದಲ್ಲಿ 
ಹೊಯ್ದಳರ ನರಸಿಂಹ ದೇವನ ಆಳ್ಗಿಕೆಯ ಕಾಲದಲ್ಲಿ ಮಹಾದೇವ ಎಂಬುದನು ಮಳೂರಿನ 
ಕೈಲಾಸೇಶ್ವರ ದೇವರ ನಂದಾದೀಪಕ್ಕಾಗಿ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದ ವವರನ್ನು 
ತಿಳಿಸುತ್ತದೆ. ಇದರಲ್ಲಿ ಕೂಡ ಗಂಗವಾಡಿ, ನೊಳಂಬವಾಡಿ, ವನವಾಸ ೧೨೦೦೦ 
ವೆಳಿಕ್ಕರಾಮನ್ಲೊಂಡ ಎಂಬ ಬಿರುದುಗಳಿಂದ ವರ್ಣಿಸಿರುವುದನ್ನು ಕಾಣಬಹುದು. ಒಂದನೆಯ 
ನರಸಿಂಹನು ಆಸಕ್ಷನೂ ಸುಖಲೋಲುಪನೂ ಆಗಿದ್ದರಿಂದ ಹೊಯ್ದಳ ರಾಜ್ಯದ ಹಲವು ಪ್ರದೇಶಗಳು 
ಆಕ್ರಮಣಕ್ಕೊಳಗಾದವು. ಕಲ್ಯಾಣ ಚಾಲುಕ್ಕರ ಎರಡನೆಯ ಜಗದೇಕಮಲ್ಲ ತನ್ನ ಸಾಮಂತರೊಡಗೂಡಿ 
ಹೊಯ್ದಳ ಸಾಮ್ರಾಜ್ಯದ ಉತ್ತರ ಭಾಗದಲ್ಲಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಕನ್ನಡ 
ನಾಡಿನ ಪೂರ್ವಭಾಗದಲ್ಲಿ ಚೋಳರು ಈಗಿನ ಕೋಲಾರ ಜಿಲ್ಲೆಯ ಕೆಲವು ಭಾಗಗಳನ್ನು 
ಆಕ್ರಮಿಸಿದರೆ, ದಕ್ಷಿಣ ಭಾಗದಲ್ಲಿ ಚೆಂಗಾಳ್ಳರು ತಮ್ಮ ಅಧಿಪತ್ಯ ಸ್ಥಾಪಿಸಲು ಪ್ರಯತ್ನಿಸಿದರು. ಹೀಗೆ 
ಹೊಯ್ದಳರ ಸಾಮ್ರಾಜ್ಯದ ಹಲವು ಭಾಗಗಳ ಶತ್ರುಗಳ ದಾಳಿಗಳು ಹೆಚ್ಚಾಗಿದ್ದರಿಂದ ಅವುಗಳನ್ನು 
ಎದುರಿಸಲು ಅಶಕ್ಷನಾಗಿದ್ದ ವಿಷ್ಣುವರ್ಧನನ ಕಾಲದಲ್ಲಿ ಹೊಯ್ದಳ ಸಾಮ್ರಾಜ್ಯ ಸಂಕುಚಿತಗೊಳ್ಳಲು 
ಪ್ರಾರಂಭವಾಯಿತು. ಹೊಯ್ದಳ ಅರಸರ ದಂಡನಾಯಕರು, ಮಾಂಡಲೀಕರುಗಳು 
ರಾಜನಿಷ್ಠರಾಗಿದ್ದರಿಂದ ಹೊಯ್ದಳರ ಸಾಮ್ರಾಜ್ಯವನ್ನು ಶತ್ರುಗಳಿಂದ ಕಾಪಾಡಿದರು ಎನ್ನಬಹುದು. 
ಇವರುಗಳು ರಾಜಭಕ್ತಿಯ ನೆರವಿನಿಂದ ಒಂದನೆಯ ನರಸಿಂಹನು ಸುಮಾರು ಮೂವತ್ತು ವರ್ಷಗಳ 
ಕಾಲ ಆಳ್ಗಿಕೆ ಮಾಡಿದನು. 


ಒಂದನೆಯ ನರಸಿಂಹನ ನಂತರ ಅವನ ಮಗ ಎರಡನೆಯ ಬಲ್ಲಾಳ ಈ ವಂಶದ 
ದೊರೆಯಾದನು. ಇವನಲ್ಲಿ ವಿಷ್ಣುವರ್ಧನನಂತೆ ಪರಾಕ್ರಮಶಾಲಿ ಗುಣಗಳಿದ್ದರಿಂದ ತನ್ನ ತಂದೆ 
ಕಾಲವಾಗುವುದಕ್ಕೆ ಸುಮಾರು ಆರು ವರ್ಷಗಳ ಪೂರ್ವದಲ್ಲಿಯೇ ರಾಜಪ್ರತಿನಿಧಿಯಾಗಿ ಹೊಯ್ದಳ 
ಸಾಮ್ರಾಜ್ಯದ ಆಡಳಿತ ಹೊಣೆಯನ್ನು ನಿರ್ವಹಿಸಿದನು. ಹೀಗಾಗಿ ವಿಷ್ಣುವರ್ಧನನ ತರುವಾಯ 


46 


ರಾಜ್ಯಭಾರ ಮಾಡಿದ ಹೊಯ್ದಳರ ಅರಸರಲ್ಲಿ ಎರಡನೆಯ ಬಲ್ಲಾಳನ ಕಾಲವು (ಕ್ರಿಶ.೧೧೭೩- 
೧೨೨೦) ಮಹತ್ತರವಾಗಿದೆ. ಪಾಂಡ್ಯರನ್ನು ಸೋಲಿಸಿ ಉಚ್ಚೆಂಗಿಯನ್ನು ವಶಪಡಿಸಿಕೊಂಡು "ಶನಿವಾರ 
ಸಿದ್ದಿ', "'ಬುವನಾಶ್ರಯ, 'ಶ್ರೀಪೃದ್ವೀವಲ್ಲಭ', "ಮಹಾರಾಜಾಧಿರಾಜ, "ದಕ್ಷಿಣಾಧೀಶ್ವರ', ಎಂಬ 
ಮುಂತಾದ ಬಿರುದುಗಳನ್ನು ಪಡೆದುಕೊಂಡನು. ಹೀಗೆ ಹೊಯ್ದಳ ಮನೆತನದ ರಾಜಕೀಯ 
ಶಕ್ತಿಯನ್ನು ಹೆಚ್ಚಿಸಿದನು. 

ಹೀಗೆ ಹೊಯ್ದಳ ವಂಶದ ಅರಸರಲ್ಲಿ ತಮ್ಮ ಮಹತ್ವದ ಸಾಧನೆಗಳಿಂದ ವಿಷ್ಣುವರ್ಧನ 
ಮೊದಲು ಸ್ಥಾನವನ್ನು ಪಡೆದುಕೊಂಡರೆ, ನಂತರದ ಸ್ಥಾನವನ್ನು ಎರಡನೆಯ ಬಲ್ಲಾಳನು 
ಪಡೆದುಕೊಂಡಿದ್ದಾನೆ. "ದಕ್ಷಿಣ ಚಕ್ರವರ್ತಿ” ಎಂಬ ಬಿರುದಾಂಕಿತನಾದ ಇವನ ಆಳ್ಗಿಕೆಯ ಕಾಲದಲ್ಲಿ 
ಕಲ್ಯಾಣದ ಚಾಲುಕ್ಕರು ಮತ್ತು ಕಲಚೂರಿ ಮನೆತನಗಳ ಅಧಿಕಾರವನ್ನು ಕೊನೆಗಾಣಿಸಿ ಹೊಯ್ದಳರ 
ಸ್ಪತಂತ್ರ ಆಳ್ಗಿಕೆಗೆ ಅಡಿಗಲ್ಲನ್ನು ಹಾಕಿದನು. ಈ ಕಾರಣದಿಂದಲೇ ಇವನನ್ನು ಹೊಯ್ದಳ ವಂಶದ 
ಮೊದಲ ಸ್ಪತಂತ್ರ ದೊರೆ ಎಂದು ಕರೆಯಲಾಗಿದೆ. ಎರಡನೆಯ ಬಲ್ಲಾಳ ಅಧಿಕಾರಕ್ಕೆ ಬರುವ 
ಮೊದಲು ರಾಜ್ಯದಲ್ಲಿ ಅರಾಜಕತೆ ತಲೆದೋರಿತ್ತು. ವಿಷ್ಣುವರ್ಧನನಂತೆ ದಕ್ಷ ಆಡಳಿತದ ಗುಣಗಳನ್ನು 
ಹೊಂದಿದ ಎರಡನೆಯ ಬಲ್ಲಾಳನು ತಾನು ಅಧಿಕಾರಕ್ಕೆ ಬಂದ ಕೂಡಲೇ ರಾಜ್ಯದಲ್ಲಿ ತಲೆದೋರಿದ್ದ 
ಅರಾಜಕತೆಯನ್ನು ಹೋಗಲಾಡಿಸಿ ರಾಜ್ಯ ವಿಸ್ತರಣಾ ಕಾರ್ಯದಲ್ಲಿ ತೊಡಗಿದನು. 


ಎರಡನೆಯ ಬಲ್ಲಾಳನು ಮೈಸೂರು ಸೀಮೆಯನ್ನು ಆಳ್ಗಿಕೆ ಮಾಡುವಾಗ ಚನ್ನಪಟ್ಟಣ 
ತಾಲೂಕು ಪ್ರದೇಶ ಈತನ ಆಳ್ಲಿಕೆಗೆ ಒಳಪಟ್ಟಿತ್ತು. ಈತನ ಆಳ್ಗಿಕೆಯ ಕಾಲಕ್ಕೆ ಸೇರಿರುವ ಶಾಸನಗಳು 
ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆತಿವೆ. ಇಗ್ಗ್ಲಲೂರು ಗ್ರಾಮದಲ್ಲಿರುವ ಕ್ರಿಶ೧೧೭೯ರ ಶಾಸನದಲ್ಲಿ 
ಚನ್ನಪಟ್ಟಣ ಪ್ರದೇಶದ ಇಗ್ಗಲೂರಿನ "ಮಂಚಗಾವುಂಡ' ಹಾಗೂ "ಕಲ್ಲುವೋಚ' ಎಂಬುವರು 
ತುರುಗಳಿಗಾಗಿ ನಡೆದ ಕಾಳಗವೊಂದರಲ್ಲಿ ಹೋರಾಡಿ ಮಡಿದ ಸಂಗತಿಯನ್ನು ದಾಖಲಿಸಿದೆ.” 
ಇದರಲ್ಲಿ ವೀರಗಂಗ, ವಿಷ್ಣುವರ್ಧನ, ಶ್ರೀನಾರಸಿಂಗ, ಹೊಯ್ದಳ ವೀರಬಲ್ಲಾಳ ಎಂಬ ಉಲ್ಲೇಖವಿದ್ದು 
ತನ್ನ ಹೆಸರಿನ ಜೊತೆಗೆ ತಮ್ಮ ಪೂರ್ವಿಕರನ್ನು ಸ್ಮರಿಸಿಕೊಂಡಿರುವುದು ಗಮನಕ್ಕೆ ಬರುತ್ತದೆ. ಆದರೆ 
ತುರುಗಾಳಗ ಯಾರ ವಿರುದ್ಧ ನಡೆಯಿತು ಎಂದು ತಿಳಿದುಬಂದಿಲ್ಲ. 


ಹೊನ್ನಾಯಕನಹಳ್ಳಿ ಗ್ರಾಮದಲ್ಲಿ ಎರಡನೆಯ ವೀರಬಲ್ಲಾಳನ ಕಾಲಕ್ಕೆ ಸೇರಿದ ಶಾಸನ 
ದೊರೆತಿದೆ. ಕ್ರಿಶ೧೧೮೨ರ ಈ ಶಾಸನದಲ್ಲಿ ಎರಡನೆಯ ಬಲ್ಲಾಳನ ಸೇನಾಧಿಪತಿಯಾದ 
"'ನಂಬಿಯಾಂಡನ್‌' ಎಂಬುವನಿಗೆ ಕೂಡ್ಲೂರಿನ ದೇವರ ಸಮ್ಮುಖದಲ್ಲಿ "ಅರಕ್ಕಿರೈೆ' ಈಗಿನ 
ಹೊನ್ನಾಯಕನಹಳ್ಳಿ ಗ್ರಾಮದ ತೆರಿಗೆಯನ್ನು ದಾನವಾಗಿ ಬಿಟ್ಟ ವಿವರವಿದೆ. ಶಾಸನೋಕ್ತ 
ಬಲ್ಲಾಳೇಶ್ವರ ದೇವರೇ ಕೂಡ್ಲೂರಿನ ಮಂಗಳೇಶ್ವರ ದೇವರಾಗಿದ್ದು ಈ ದೇವಾಲಯಕ್ಕೆ ಎರಡನೆಯ 
ಬಲ್ಲಾಳನ್ನು ದಾನ ಕೊಟ್ಟು ತನ್ನ ಹೆಸರನ್ನು ಪ್ರತಿನಾಮವಾಗಿ ಇಟ್ಟಿರುವುದನ್ನು ಕಾಣಬಹುದು. 


47 


ಜೋಳರ ಕಾಲದಲ್ಲಿ ಗಂಗವಾಡಿಯ ಮೇಲೆ ಪ್ರಭಾವ ಬೀರಿದ ತಮಿಳು ಭಾಷೆ ಹೊಯ್ದಳರ 
ಕಾಲದವರೆಗೂ ಮುಂದುವರಿಸಿಕೊಂಡು ಬಂದಿರುವುದು ಈ ಶಾಸನದಿಂದ ಗಮನಕ್ಕೆ ಬರುತ್ತದೆ. 
ಹೊನ್ನಾಯಕನಹಳ್ಳಿ ಗ್ರಾಮಕ್ಕೆ ಪ್ರಾಯಶಃ ತಮಿಳು ಭಾಷೆಯ ಹಿನ್ನೆಲೆಯಲ್ಲಿ ಅರಕ್ಕಿರೈ ಎಂಬ ಹೆಸರು 
ಬಂದಿರಬಹುದು ಎನಿಸುತ್ತದೆ. ಹೆಚ್‌. ಬ್ಯಾಡರಹಳ್ಳಿ ಶಾಸನದಿಂದ ಎರಡನೆಯ ಬಲ್ಲಾಳನ ಆಳ್ಗಿಕೆಯ 
ಕಾಲದಲ್ಲಿ "ಕಿಳಲಾದಿರಾಯ ಪಮ್ನಿದೇವ' ಎಂಬುವನು ಮರುದೂರಿನ (ಮದ್ದೂರು) "ನರಸಿಂಹ 
ಚತುರ್ಮೇದಿಮಂಗಲಂನ', ಸಿಂಗಪೆರುಮಾಲ್‌ (ನರಸಿಂಹ) ದೇವರಿಗೆ ದಾನ ನೀಡಿದ ವಿವರವನ್ನು 
ದಾಖಲಿಸಿದೆ. ಇದರಲ್ಲಿ ಎರಡನೇಯ ಬಲ್ಲಾಳನನ್ನು "ಮಹಾಮಂಡಲೇಶ್ನರ, ತಿಭುವನಮಲ್ಲ, 
ಶನಿವಾರಸಿದ್ದಿ, ಅಸಹಾಯಕ ಶೂರ, ಗಿರಿದುರ್ಗಮಲ್ಲ, ಛಳದಂಕರಾಮ, ನಿಸ್ಸಂಕಪ್ರತಾಪ, ಪೋಯ್ದಳ 
ವೀರಬಲ್ಲಾಳದೇವ ಎಂದು ಬಿರುದುಗಳಿಂದ ವರ್ಣಿಸಲಾಗಿದೆ. ವಿಶೇಷವೆಂದರೆ ಹೊನ್ನಾಯಕನಹಳ್ಳಿ 
ಮತ್ತು ಹೆಚ್‌. ಬ್ಯಾಡರಹಳ್ಳಿಯ ಈ ಎರಡೂ ಶಾಸನಗಳು ಕೂಡ ತಮಿಳು ಭಾಷೆಯಲ್ಲಿವೆ. ಇವುಗಳ 
ಸಹಾಯದಿಂದ ಚನ್ನಪಟ್ಟಣ ಪ್ರದೇಶದಲ್ಲಿ ಹೊಯ್ದಳರ ಅಧಿಕಾರಾವಧಿಯಲ್ಲಿ ಇಲ್ಲಿನ ಸ್ಥಳೀಯ 
ಆಡಳಿತದ ವಿವರಗಳು ತಿಳಿದುಬರುತ್ತವೆ. 


ಕೂಡ್ಲೂರಿನ ಕ್ರಿಶ. ೧೧೯೨ರ ಶಾಸನವು ಎರಡನೆಯ ಬಲ್ಲಾಳನ ಆಳ್ಗಿಕೆಯ ಕಾಲದಲ್ಲಿ ಇದೇ 
ಗ್ರಾಮದ ಮಂಗಳೇಶ್ನರ ದೇವರ ನಂದಾದೀಪಕ್ಕಾಗಿ ಇಲ್ಲಿನ ಕೆರೆ ಕೋಡಿ ಕೆಳಗಿನ ಭೂಮಿಯನ್ನು ದತ್ತಿ 
ಬಿಟ್ಟ ವಿಷಯವನ್ನು ದಾಖಲಿಸಿದೆ. ಬಾದಾಮಿ ಚಾಲುಕ್ಕರ ದೊರೆ ಮಂಗಳೇಶನ ಹೆಸರಿನಲ್ಲಿ 
ನಿರ್ಮಿಸಲಾಗಿದೆ ಎನ್ನಬಹುದಾದ ಕೂಡ್ಲೂರಿನ ಮಂಗಳೇಶ್ವರ ದೇವಾಲಯ ಇಂದಿನವರೆಗೂ ಅದೇ 
ಹೆಸರಿನಲ್ಲಿ ಉಳಿದುಕೊಂಡಿರುವುದು ವಿಶೇಷವಾಗಿದೆ. 


ಹೊಯ್ದಳರ ಕಾಲದಲ್ಲಿ "ಗರುಡ' ಪದ್ಧಶಿಯೆಂಬ ವಿಶೇಷವಾದ ಆತ್ಮಬಲಿದಾನ ಪದ್ಧತಿ 
ರೂಢಿಯಲ್ಲಿತ್ತು. ರಾಜನಿಗೆ ನಿಷ್ಠಾವಂತರಾಗಿದ್ದ ಕೆಲವು ವ್ಯಕ್ತಿಗಳು ತಮ್ಮ ಒಡೆಯನಿಗೆ ಒಳಿತಾಗಲಿ 
ಎಂದು ಅಥವಾ ಒಡೆಯ ಮಡಿದಾಗ ತಾವು ಬದುಕಬಾರದೆಂಬ ಪ್ರಭುತ್ವ ನಿಷ್ಠೆಯಿಂದ ರಾಜನಿಗಾಗಿ 
ತಮ್ಮನ್ನು ತಾವೇ ಆತ್ಸಾರ್ಪಣೆ ಮಾಡಿಕೊಳ್ಳುತ್ತಿದ್ದ ಆಚರಣೆಯನ್ನು "ಗರುಡ ಪದ್ಧತಿ' ಎಂದು 
ಕರೆಯಲಾಗುತ್ತಿತ್ತು. ಹೊಯ್ದಳರ ಅಧಿಕಾರಾವಧಿಯಲ್ಲಿ ಚನ್ನಪಟ್ಟಣ ತಾಲೂಕಿನಲ್ಲಿ ಗುರುಡ ಪದ್ಧತಿ 
ಅಸ್ತಿತ್ವದಲ್ಲಿತ್ತು ಎಂಬುದಕ್ಕೆ ಬೇವೂರು ಗ್ರಾಮದ ಶಾಸನ ಸಾಕ್ಷಿಯಾಗಿದೆ. ಬೇವೂರಿನ 
ಅಧಿಕಾರಿಯಾಗಿದ್ದ "ಮಾರೈಯನ್‌' ಎಂಬುವನು ತನ್ನ ದೊರೆ ಎರಡನೆಯ ವೀರಬಲ್ಲಾಳನಿಗೆ 
ಶುಭವಾಗಲೆಂದು ಹರಸಿ, ಆತ್ಮಾರ್ಪಣೆ ಮಾಡಿಕೊಳ್ಳುವುದಾಗಿ ಮೊದಲೇ ಪ್ರತಿಜ್ಞೆ ಮಾಡಿ ನಂತರ 
ಆತ್ಮಾರ್ಪಣೆ ಮಾಡಿಕೊಂಡಿರುವ ಮಹತ್ವದ ಸಂಗತಿಯನ್ನು ಬೇವೂರು ಗ್ರಾಮದ ಕ್ರಿಶ೧೧೯೬ರ 
ಶಾಸನದಿಂದ ತಿಳಿದುಬರುತ್ತದೆ. ತಮಿಳು ಭಾಷೆಯಲ್ಲಿರುವ ಈ ಶಾಸನ ಬಹುತೇಕವಾಗಿ 
ತ್ರುಟಿತಗೊಂಡಿದೆ. ಇದು ಎರಡು ಹಂತಗಳನ್ನು ಒಳಗೊಂಡಿದ್ದು, ಇದರ ಮೇಲ್ಭಾಗದ ಹಂತದಲ್ಲಿ 


48 


ವೀರನೊಬ್ಬ ತನ್ನ ಕುತ್ತಿಗೆಯ ಬಾಗಕ್ಕೆ ಕತ್ತಿಯಿಂದ ಇರಿದುಕೊಳ್ಳುತ್ತಿರುವ ಉಬ್ಬು ಶಿಲ್ಲದ ಚಿತ್ರಣವಿದೆ. 
ಎರಡನೆಯ ಹಂತದಲ್ಲಿ ಶಾಸನದ ಪಾಠವಿದ್ದು, ಅದು ತ್ರುಟಿತಗೊಂಡಿರುವುದರಿಂದ ಆತ್ಮಾರ್ಪಣೆಯು 
ಯಾವ ಕಾರಣಕ್ಕೆ ಮಾಡಿಕೊಂಡ ಎಂಬುದು ತಿಳಿದುಬಂದಿಲ್ಲ. ಅಧಿಕಾರಿಯೊಬ್ಬ ಹೀಗೆ ಆತ್ನಾರ್ಪಣೆ 
ಮಾಡಿಕೊಂಡಿರುವ ಸಂಗತಿಯನ್ನು ಗಮನಿಸಿದರೆ ಹೊಯ್ದಳರ ಅಧೀನರಾಗಿ ಚನ್ನಪಟ್ಟಣ ಪ್ರದೇಶದ 
ಆಡಳಿತ ನೋಡಿಕೊಳ್ಳುತ್ತಿದ್ದ ಚೋಳರ ಅಧಿಕಾರಿಗಳು ನಿಷ್ಠಾವಂತರಾಗಿದ್ದರು ಎಂಬುದು 


ಎರಡನೆಯ ಬಲ್ಲಾಳನ ನಂತರ ಅವನ ಮಗ ಎರಡನೆಯ ನರಸಿಂಹ ಅಧಿಕಾರಕ್ಕೆ ಬಂದನು. 
ದಕ್ಷ ಆಡಳಿತ ಗುಣಗಳನ್ನು ಹೊಂದಿದ್ದನು ಇದರಿಂದಾಗಿ ಇವನು ತನ್ನ ತಂದೆ ಸ್ಥಾಪಿಸಿದ್ದ ವಿಶಾಲ 
ರಾಜ್ಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿಕೊಂಡು ಅಖಂಡ ಕರ್ನಾಟಕವನ್ನು ಸಮರ್ಥವಾಗಿ ಆಳಿಕೆ 
ಮಾಡಲು ಸಾಧ್ಯವಾಯಿತು. ಕೂಡ್ಲೂರಿನಲ್ಲಿ ದೊರೆತಿರುವ ಈತನ ಆಳ್ಳಿಕೆ ಕಾಲಕ್ಕೆ ಸೇರಿದ ಕ್ರಿಶ. 
೧೨೩೨ರ ಶಾಸನದಲ್ಲಿ ಇದೇ ಗ್ರಾಮದ ರಾಮದೇವಾಲಯಕ್ಕೆ ಭೂಮಿಯನ್ನು ದತ್ತಿ ಬಿಟ್ಟ ವಿವರ 
ದಾಖಲಿಸಿದೆ. ಈ ಶಾಸನವನ್ನು ಗಮನಿಸಿದರೆ ಆಡಳಿತದ ಜೊತೆಗೆ ದೇವಾಲಯಗಳ ನಿರ್ಮಾಣ 
ಹಾಗೂ ಜೀರ್ಣೋದ್ದಾರ ಕಾರ್ಯದ ಕಡೆಯೂ ಸಹ ಗಮನಹರಿಸಿದನು. 


ಹರೂರು ಗ್ರಾಮದಲ್ಲಿರುವ ಕ್ರಿಶ. ೧೨೬೦ರ ಶಾಸನದಿಂದ ಮೂರನೆಯ ನರಸಿಂಹನ 
ಪ್ರಧಾನಿಯಾದ '"ಎಮಪ್ಪೆರೂರಿನ ಮುಳ್ಳುಳಾರದೇವ' ಎಂಬುವನು 'ಮಳವೂರಿನ' (ಮಳೂರು) 
ಉತ್ತರ ದಿಕ್ಕಿನಲ್ಲಿರುವ "ಪಾವೂರಿನ'. "ಸೋಮೇಶ್ವರ ದೇವರ” ದೇವಾಲಯದ ಪೂಜಾ ಕಾರ್ಯಕ್ಕೆ 
ಇದೇ ಬೇವೂರಿನಲ್ಲಿ ಭೂಮಿಯನ್ನು ದತ್ತಿಕೊಟ್ಟ ವಿಷಯ ತಿಳಿದುಬರುತ್ತದೆ. ಶಾಸನೋಕ್ತ 
ಎಮೆಪ್ಪೆರೂರು ಯಾವುದೆಂದು ತಿಳಿದುಬಂದಿಲ್ಲ. ಶಾಸನೋಕ್ತ ಪಾವೂರೇ ಈಗಿನ ಬೇವೂರು 
ಗ್ರಾಮವಾಗಿದ್ದು, ಇದಕ್ಕೆ ಪಾವೂರು ಎಂಬ ಈ ಶಾಸನದಿಂದ ಹೆಸರಿತ್ತೆಂದು ತಿಳಿದುಬರುತ್ತದೆ. 


ನೆರಳೂರು ಗ್ರಾಮದಲ್ಲಿರುವ ಶಾಸನದಲ್ಲಿ ಮೂರನೇ ನರಸಿಂಹನು ಕೀರ್ತಿದೇವರಸ ಎಂಬ 
ತನ್ನ ಮಾಂಡಲೀಕನಿಗೆ ಕೆಳಲೆನಾಡಿನ ಅಧಿಕಾರವನ್ನು ವಹಿಸಿದ ವಿವರ ದಾಖಲಾಗಿದೆ.“ 
ಗಂಗವಾಡಿಯ ಆಡಳಿತ ವಿಭಾಗಗಳಲ್ಲಿ ಒಂದಾಗಿದ್ದ ಕೆಳಲೆನಾಡು ಹೊಯ್ದಳರ ಆಳ್ಗಿಕೆಯ ವೇಳಗೆ 
ರಾಜಕೀಯವಾಗಿ ಹಲವು ಅಂಶಗಳಿಂದ ರಾಜರ ಗಮನ ಸೆಳೆದು ಮಾಂಡಲೀಕರನ್ನು ನೇಮಿಸುವಷ್ಟು 
ಮುಖ ಪ್ರದೇಶವಾಗಿ ಮನ್ನಣೆ ಪಡೆದುಕೊಂಡಿತ್ತು ಎಂದು ಇದರಿಂದ ಗಮನಕ್ಕೆ ಬರುತ್ತದೆ. 
ಸುಳ್ಳೇರಿಯ ಕ್ರಿಶ. ೧೨೭೦ರ ಶಾಸನದಿಂದ ಮೂರನೆಯ ನರಸಿಂಹನು "ಚಿಕ್ಕ್ಸಸೋಮನಾಥಪುರದ' 


(€L 


ಮಹಾಜನರಿಗೆ ಭೂಮಿಯನ್ನು ದಾನ ನೀಡಿ ಅದರ ತೆರಿಗೆಗಳನ್ನು ಸರ್ವಮಾನ್ಯ ಮಾಡಿದ 
ವಿವರವಿದೆ. ಶಾಸನೋಕ್ತ ಚಿಕ್ಕ್ಸಸೋಮನಾಥಪುರ ಪ್ರಾಚೀನ ಕಾಲದಲ್ಲಿ ಶೈವ ಪಂಥದ ಕೇಂದವಾಗಿ 
ಪ್ರಾಮುಖ್ಯತೆ ಪಡೆದುಕೊಂಡು ಚಿಕ್ಕ ಸೋಮನಾಥಪುರ ಎಂಬ ಮತ್ತೊಂದು ಹೆಸರಿತ್ತು ಎಂದು 


49 


ಇದರಿಂದ ತಿಳಿಯುತ್ತದೆ. ಈ ಶಾಸನಗಳನ್ನು ಗಮನಿಸಿದರೆ ಮೂರನೆ ಬಲ್ಲಾಳನ ಅಧಿಕಾರಾವಧಿಯಲ್ಲಿ 
ಚನ್ನಪಟ್ಟಣದ ದೇವಾಲಯಗಳಿಗೆ ನಿರಂತರವಾಗಿ ದಾನ ದತ್ತಿಗಳನ್ನು ನೀಡಿ ಪೋಷಿಸಿರುವುದು 
ತಿಳಿದುಬರುತ್ತದೆ. 


ಹೊಯ್ದಳರು ಆಡಳಿತದ ಹಿತದೃಷ್ಟಿಯಿಂದ ತಮ್ಮ ಸಾಮ್ರಾಜ್ಯದಲ್ಲಿ ಆಡಳಿತ ವಿಭಾಗಗಳನ್ನು 
ವಂಗಡಿಸಿಕೊಂಡಿದ್ದರು. ಇವರ ಆಡಳಿತ ವಿಭಾಗಗಳಲ್ಲಿ ಚಿಕ್ಕ್ಗಗಂಗವಾಡಿ ಕೂಡ ಒಂದಾಗಿದೆ. 
ರಾಮನಗರ, ಮಾಗಡಿ, ಚನ್ನಪಟ್ಟಣ ತಾಲೂಕುಗಳು ಹಾಗೂ ಕನಕಪುರ ತಾಲೂಕಿನ ಕೆಲವು 
ಪ್ರದೇಶಗಳು ಈ ಆಡಳಿತ ವಿಭಾಗಕ್ಕೆ ಸೇರಿದ್ದವು. ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ಗ್ರಾಮ 
ಚಿಕ್ಕಗಂಗವಾಡಿ ಆಡಳಿತ ವಿಭಾಗದ ರಾಜಧಾನಿಯಾಗಿತ್ತು. ಮೂರನೆಯ ನರಸಿಂಹನ ದಂಡನಾಯಕ 
"ಹರಿಯ ಕಲೆದಣ್ಣಾಯ' ಎಂಬುವನು ಹೊಂಗನೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು 
ಚಿಕ್ಕಗಂಗವಾಡಿಯನ್ನು ಆಳುತ್ತಿದ್ದ ಎಂಬುದಕ್ಕೆ ಹಲಗೂರು ಹೋಬಳಿಯ ನಿಟ್ಟೂರು ಗ್ರಾಮದ ಶಾಸನ 
ಸಾಕ್ಷಿಯಾಗಿದೆ. ಇದರಿಂದ ಹೊಂಗನೂರು ಗ್ರಾಮ ಹೊಯ್ದಳರ ಕಾಲದಲ್ಲಿ ಚಿಕ್ಕಗಂಗವಾಡಿಯ 
ಪ್ರಮುಖ ಪಟ್ಟಣವಾಗಿ ಹಾಗೂ ಆಡಳಿತ ಕೇಂದ್ರವಾಗಿ ಮಹತ್ವ ಪಡೆದುಕೊಂಡಿತ್ತು ಎಂಬ ಅಂಶ 
ಗಮನಕ್ಕೆ ಬರುತ್ತದೆ. ಗರಕಹಳ್ಳಿ ಗ್ರಾಮದ ಶಾಸನವೊಂದರಲ್ಲಿ "ತುಂಗಣಿನಾಡಿನ' ಉಲ್ಲೇಖ 
ಕಂಡುಬರುತ್ತದೆ. ಈ ಶಾಸನದಿಂದ ಕೆಳಲೆನಾಡಿನ ಪ್ರಾದೇಶಿಕ ಆಡಳಿತ ವಿಭಾಗದ ತುಂಗಣಿನಾಡನ್ನು 
ಆಳ್ಲಿಕೆ ಮಾಡುತ್ತಿದ್ದ "ಕಲಗೌಡ'ನ ಮಗ '"ಭೀಮಗೌಡ' ಕ್ರಿಶ.೧೨೮೬ರಲ್ಲಿ ಯುದ್ದವೊಂದರಲ್ಲಿ(ಯುದ್ದ) 
ಹೋರಾಟ ಮಾಡಿ ಮಡಿದು ಸ್ಪರ್ಗಸ್ತನಾದ ಎಂಬ ವಿಷಯವನ್ನು ತಿಳಿಸುತ್ತದೆ. ಈ ಶಾಸನದಿಂದ 
ಚಿಕ್ಕಗಂಗವಾಡಿಯ ವ್ಯಾಪ್ತಿ ಕನಕಪುರ ಪ್ರದೇಶದವರೆಗೂ ವಿಸ್ತರಿಸಿತ್ತು ಎಂಬುದು ಗಮನಕ್ಕೆ ಬರುತ್ತದೆ. 


ಯಲಿಯೂರು ಗ್ರಾಮದ ಶಾಸನವು ಕ್ರಿಶ. ೧೨೮೮ರಲ್ಲಿ "ಪಲವೂರ ಮಂಚಗೌಡ' 
ಎಂಬುವನು ಬಾಣತ್ತರಹಳ್ಳಿ(ಬಾಣಂತಹಳ್ಳಿ) ಚೌಡನಾಥ ದೇವರ ಅಮೃತಪಡಿಗಾಗಿ ಇಲ್ಲಿನ ಕೆಲವು 
ತೆರಿಗೆಗಳನ್ನು ಬಿಟ್ಟು ಕೊಟ್ಟ ವಿವರ ತಿಳಿಯುತ್ತದೆ. ಇದರಲ್ಲಿ ಮೂರನೇ ನರಸಿಂಹನನ್ನು ಅವನು 
ಹೊಂದಿದ್ದ "“ಶೀಭುವನಾಶ್ರಯಂ ಪೃತ್ಚಿವಲಭಂ ಮಹಾರಾಜಾಧೀರಾಜಂ ಪರಮೇಶ್ವರಂ 
ದ್ಹಾರತೀಪುರವೇಶ್ವರಂ ಯಾದವ ಕುಳಾಂಬರ ದ್ವಿಮಣಿ ಸರ್ವಜ್ಞ ಚೂಡಾಮಣಿ ಮಲೆರಾಜರರಾಜ 
ಮಲೆಪೆರುಳುಗಂಡ ವೈರೀಪ ಕಂಠೀರವ ಮಗದರಾಜ್ಯ ಪ್ರಚೆಂಡನಸಹಾಯಕಸೂರ ಏಕಾಂಗಿವೀರ 
ಸನಿವಾರಸಿದ್ದಿ ಗಿರಿದುರ್ಗಮಲ್ಲ ಚಲದಂಕರಾಮ ನಿರ್ಮೂಲ ಪಾಂಡ್ಕರಾಜ್ಯ ದಿಸಾಪಟ್ಟ ಚೋಳುರಾಜ್ಯ 
ಪ್ರತಿಷ್ಠಾಪನಾಚಾರ್ಯ ನಿಸ್ಪಂಕಪ್ರತಾಪ ಚಕ್ರವರ್ತಿ” ಎಂದು ವರ್ಣಿಸಲಾಗಿದೆ. ಈ ಶಾಸನದಿಂದ 
ಹೊಯ್ದಳರ ಕಾಲದ ಚನ್ನಪಟ್ಟಣ ಪ್ರದೇಶದಲ್ಲಿ ಸ್ಥಳೀಯ ಆಡಳಿತ ಕುರಿತ ವಿಷಯಗಳು ಬೆಳಕಿಗೆ 
ಬರುತ್ತವೆ. ಯಲಿಯೂರಿನ ಆಡಳಿತದ ಅಧಿಕಾರಿಯಾಗಿದ್ದ ಮಂಚಗಾವುಂಡ ಅಮ್ಮಛಿದೊಡ್ಡಿಯಲ್ಲಿ 
ದಂಡಿನೊಂದಿಗಿದ್ದ ಸಂದರ್ಭದಲ್ಲಿ ಯಲಿಯೂರಿನ ಚೌಡನಾಥ ದೇವರಿಗೆ ದಾನ ನೀಡಿದ ವಿಷಯ 
ತಿಳಿದುಬರುತ್ತದೆ.” ಇದರಿಂದ ಈತನ ಅಧಿಕಾರಾವಧಿಯಲ್ಲಿ ಚನ್ನಪಟ್ಟಣ ಪ್ರದೇಶದ ಆಡಳಿತ 


50 


ನೋಡಿಕೊಳ್ಳುತ್ತಿದ್ದ ಅವನ ಮಹಾಪ್ರಧಾನ ಅಧಿಕಾರಿಗಳಿಗೆ ದಾನದತ್ತಿಗಳನ್ನು ನೀಡುವಷ್ಟು ಸ್ವಾತಂತ್ರ 
ಹೊಂದಿದ್ದರು ಎಂಬುದು ಗಮನಕ್ಕೆ ಬರುತ್ತದೆ. 


ಮೂರನೆಯ ನರಸಿಂಹನ ನಂತರ ಅಧಿಕಾರಕ್ಕೆ ಬಂದ ಮೂರನೆಯ ಬಲ್ಲಾಳ ಈ ವಂಶದ 
ದಕ್ಷ ಮತ್ತು ಪ್ರಭಾವಶಾಲಿ ಅರಸರಲ್ಲಿ ಈತ ಕೊನೆಯ ಮತ್ತು ಪ್ರಮುಖ ಅರಸನಾಗಿದ್ದಾನೆ. 
ಮೂರನೆಯ ನರಸಿಂಹ ಅಧಿಕಾರಕ್ಕೆ ಬಂದ ಕೂಡಲೆ ದಾಯಾದಿ ಕಲಹದಿಂದ ಕೈತಪ್ಪಿ ಹೋಗಿದ್ದ 
ಕನ್ನಡ ನಾಡಿನ ಭಾಗಗಳನ್ನು ವಶಪಡಿಸಿಕೊಂಡು ರಾಜ್ಯವನ್ನು ಸುಭದ ಸ್ಥಿತಿಗೆ ತಂದನು. ಹೀಗಾಗಿ 
ಈತ ತನ್ನ ಆಡಳಿತದ ಆರಂಭದ ದಿನಗಳನ್ನು ಹೋರಾಟಗಳಲ್ಲಿ ಕಳೆಯಬೇಕಾಯಿತು. ಆ 
ಸಂದರ್ಭದ ಹಲವು ಸಂಗತಿಗಳನ್ನು ತಿಳಿಸುವ ಇವನ ಆಳ್ಗಿಕೆಯ ಕಾಲದ ಶಾಸನಗಳು ಚನ್ನಪಟ್ಟಣ 
ತಾಲೂಕಿನಲ್ಲಿ ಕಂಡುಬಂದಿವೆ. ತಮಿಳುನಾಡಿನ ಕಣ್ಣಾನೂರಿನಲ್ಲಿ ಆಡಳಿತ ನಡೆಸುತ್ತಿದ್ದ ಇವನ ಚಿಕ್ಕಪ್ಪ 
ರಾಮನಾಥನು ಗಂಗವಾಡಿಯ ಕೆಲವು ಪ್ರದೇಶಗಳ ಮೇಲೆ ಆಕ್ರಮಣ ಮಾಡಿದನು. ಅದರಲ್ಲಿ 
ಕೆಳಲೆನಾಡಿನ ಮೇಲಿನ ದಾಳಿಯು ಒಂದಾಗಿದೆ. ಇದನ್ನು ಕೆಳಲೆನಾಡಿನ ದೊಡ್ಡಗಂಗವಾಡಿಯ ಒಂದು 
ಶಾಸನದಲ್ಲಿ ದಾಖಲಿಸಲಾಗಿದೆ. ರಾಮನಾಥನ ಸೈನ್ಯ ಹಿರಿಯ ಗಂಗವಾಡಿ ಮೇಲೆ ದಾಳಿ ಮಾಡಿದಾಗ 
ಅಲ್ಲಿ ಆಳಿಕೆ ನಡೆಸುತ್ತಿದ್ದ ಮೂರನೆಯ ಬಲ್ಲಾಳನ ಅಧಿಕಾರಿ “ಕೇತಣ್ಣ' ಎಂಬುವನು ಅವರೊಂದಿಗೆ 
ಹೋರಾಡಿ ಮಡಿದ ಸಂಗತಿಯನ್ನು ಮಳೂರು ಗ್ರಾಮದ ಕ್ರಿಶ.೧೩೦೭ರ ಈ ಶಾಸನ ಸರಿಸುತ್ತಿದೆ.” 
ನೆರಳೂರು ಗ್ರಾಮದ ಶಾಸನವೊಂದರಲ್ಲಿ ಇಲ್ಲಿನ ಸ್ಥಳೀಯ ಅಧಿಕಾರಿಯಾಗಿದ್ದ "ಗೌಡದೇವರಸ' 
ಎಂಬುವನು ವೈದ್ಯನಾಥೇಶ್ವರ ದೇವರ ನೈವೇದ್ಯಕ್ಕಾಗಿ ಭೂಮಿಯನ್ನು ದತ್ತಿಯಾಗಿ ನೀಡಿದ ವಿವರ 
ದೊರೆಯುತ್ತದೆ. ಹರೂರು ಗ್ರಾಮದ ಶಾಸನದಿಂದ ಮೂರನೆಯ ಬಲ್ಲಾಳನ ಅಧಿಕಾರಿಗಳಾದ 
'ಕಾಮಯ್ಯ' ಹಾಗೂ "ಸೂರಪ್ಪ' ಎಂಬುವರು ಮಳಲೂರು(ಮಳೂರು) ಹಟ್ಟಿಯ ತೆರಿಗೆಗಳನ್ನು ಅಲ್ಲಿನ 
ಸ್ಥಳೀಯ ವರ್ತಕರಿಗೆ ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಈ ಮೇಲಿನ ಶಾಸನಗಳ 
ಸಹಾಯದಿಂದ ಮೂರನೆಯ ಬಲ್ಲಾಳನ ಆಳ್ಗಿಕೆ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದ ಆಡಳಿತ 
ನೋಡಿಕೊಳ್ಳುತ್ತಿದ್ದ ಸ್ಥಳೀಯ ಅಧಿಕಾರಿಗಳ ಕುರಿತ ಮಹತ್ವದ ಸಂಗತಿಯ ಅಂಶಗಳು ಗಮನಕ್ಕೆ 
ಬರುತ್ತವೆ. 


ಮೂರನೆಯ ಬಲ್ಲಾಳನ ಆಳ್ಗಿಕೆಯ ಕೊನೆಯ ಕಾಲಘಟ್ಟದಲ್ಲಿ ಹೊಯ್ದಳ ಸಾಮ್ರಾಜ್ಯದ ಮೇಲೆ 
ಶತ್ರುಗಳ ದಾಳಿಗಳು ಹೆಚ್ಚಾದವು. ಜೊತೆಗೆ ಸಾಮ್ರಾಜ್ಯದಲ್ಲಿ ಅಂತಃಕಲಹಗಳು ಉಂಟಾಗಿದ್ದರಿಂದ 
ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸ್ಪತಂತ್ರರಾದರು. ವಿಜಯನಗರದ ಅರಸರು ಹೀಗೆ 
ಹೊಯ್ದಳ ರಾಜ್ಯದ ಸುತ್ತಮುತ್ತಲಿನ ಮತ್ತು ಒಳಗಿನ ಶತ್ತುಗಳಲ್ಲದೆ ದೆಹಲಿ ಸುಲ್ತಾನರು ಕೂಡ 
ದಕ್ಷಿಣದ ಕಡೆ ಗಮನಹರಿಸಿ ದ್ಹಾರಸಮುದದ ಮೇಲೆ ಆಕ್ರಮಣ ಮಾಡಿದಾಗ ಮೂರನೇ ಬಲ್ಲಾಳ 
ಅವರ ಸೆರೆಯಾದನು. ನಂತರ ಅಧಿಕಾರಕ್ಕೆ ಬಂದ ಹೊಯ್ದಳ ವಂಶದ ಕೊನೆಯ ಅರಸನಾದ 


51 


ನಾಲ್ಕನೆಯ ಬಲ್ಲಾಳನು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಸಂಗಮ ಸಹೋದರರು 
ಸ್ಪತಂತ್ರಗೊಂಡಿದ್ದರಿದ ತನ್ನ ಅಧಿಕಾರವನ್ನು ಕಳೆದುಕೊಂಡನು. 


ವಿಜಯನಗರ ಅರಸರು 


ಆರಂಭದಲ್ಲಿ ಹೊಯ್ದಳರ ಸಾಮಂತರಾಗಿದ್ದ ವಿಜಯನಗರದ ಅರಸರು ಹೊಯ್ದಳರ 
ದೊರೆಯಾದ ನಾಲ್ಕನೆ ಬಲ್ಲಾಳನ ಅಸಮರ್ಥತೆಯನ್ನು ಬಳಸಿಕೊಂಡು ತಮ್ಮ ಅಧಿಕಾರವನ್ನು 
ಸ್ಥಾಪಿಸಿದರು. ಹೀಗೆ ಅಧಿಕಾರಕ್ಕೆ ಬಂದ ವಿಜಯನಗರದ ಅರಸರು ಅಂದು ಕರ್ನಾಟಕದಲ್ಲಿನ 
ಅಂದಿನ ಹಲವು ಸಾಮಂತರುಗಳನ್ನು ತಮ್ಮ ಅಧೀನರನ್ನಾಗಿ ಮಾಡಿಕೊಂಡು ಕಾಲಾಂತರದಲ್ಲಿ 
ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡು ಆಳ್ಳಿಕೆ ಮಾಡಿದರು. ಕರ್ನಾಟಕದ ಸಂಪೂರ್ಣ ಭಾಗ 
ಹಾಗೂ ದಕ್ಷಿಣ ಭಾರತದ ಹಲವು ಭಾಗಗಳು ಇವರ ಸಾಮ್ರಾಜ್ಯದ ವ್ಯಾಪ್ತಿಗೆ ಒಳಪಟ್ಟಿದ್ದವು. ಕಿ.ಶ. 
೧೩೩೬ರಲ್ಲಿ ಸ್ಥಾಪನೆಯಾಗಿ ದಕ್ಷಿಣ ಭಾರತದಲ್ಲಿ ಪ್ರಬಲ ಹಾಗೂ ಸಂಪದ್ಧರಿತವಾಗಿ ಬೆಳದು 
ಸುಮಾರು ಮೂರು ಶತಮಾನಗಳಿಗೂ ಹೆಚ್ಚು ಕಾಲ (೧೪-೧೭ನೇ ಶತಮಾನ) ಸಂಗಮ, ಸಾಳ್ಸ, 
ತುಳುವ ಮತ್ತು ಅರವೀಡು ಎಂಬ ನಾಲ್ಕು ಸಂತತಿಯ ಅರಸರು ವಿಜಯನಗರದ ಸಾಮ್ರಾಜ್ಯವನ್ನು 
ಆಳ್ಲಿಕೆ ಮಾಡಿದ್ದಾರೆ. ಅಖಂಡ ಕರ್ನಾಟಕವನ್ನು ವಿಜಯನಗರದ ಅರಸರು ಆಳ್ಗಿಕೆ ಮಾಡಿದ್ದರಿಂದ 
ಚನ್ನಪಟ್ಟಣ ತಾಲೂಕು ಇವರ ಸಾಮ್ರಾಜ್ಯದ ಅಧಿಪತ್ಯಕ್ಕೆ ಒಳಪಟ್ಟಿತ್ತು ವಿಜಯನಗರ ಅರಸರ ಕಾಲಕ್ಕೆ 
ಸೇರಿರುವ ದೇವಾಲಯಗಳು, ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಗಲ್ಲು ಇನ್ನೂ ಮುಂತಾದ 
ಕುರುಹುಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ಕಂಡುಬಂದಿವೆ. ಇವಗಳ ಆಧಾರದಿಂದ ಈ ಪ್ರದೇಶದಲ್ಲಿ 


ವಿಜಯನಗರ ಅರಸ ಆಡಳಿತದ ವಿಷಯಗಳನ್ನು ತಿಳಿಯಲು ಸಹಾಯಕವಾಗಿವೆ. 


ಒಂದನೆಯ ಬುಕೃ್ಕರಾಯನು ತನ್ನ ಅಣ್ಣನ ಅಧಿಕಾರಾವಧಿಯಲ್ಲಿ ಕರ್ನಾಟಕದ ದಕ್ಷಿಣ 
ಭಾಗವನ್ನು ಆಳಿಕೆ ಮಾಡುತ್ತಿದ್ದಾಗ ಸೀಗಲನಾಡು ಇವನ ಆಡಳಿತಕ್ಕೊಳಪಟ್ಟಿತ್ತು ಸೀಗಲನಾಡು 
ಕನಕಪುರ ತಾಲೂಕು ಹಾಗೂ ಚನ್ನಪಟ್ಟಣ ತಾಲೂಕಿನ ಕೆಲವು ಪ್ರದೇಶಗಳನ್ನು ಒಳಗೊಂಡಿದ್ದ 
ಪ್ರಾದೇಶಿಕ ಆಡಳಿತ ವಿಭಾಗವಾಗಿತ್ತು. ಇದು ಒಂದನೇ ಬುಕ್ಕರಾಯನ ಆಳ್ಲಿಕೆಗೆ ಸೇರಿತ್ತು ಎಂಬುದನ್ನು 
ತಿಳಿಸುವ ಶಾಸನಗಳು ಇಲ್ಲಿ ದೊರೆತಿವೆ. 


ಕನಕಪುರ ತಾಲೂಕಿನ ಎಡಮಾರನಹಳ್ಳಿ ಕ್ರಿಶ ೧೩೫೧ರ ಶಾಸನದಲ್ಲಿ 
ವೀರಬುಕ್ಕಣ್ಣವೊಡೆಯರ ಆಳ್ಗಿಕೆ ಕಾಲದಲ್ಲಿ ಸೀಗಲನಾಡಿನ "ಮಾರೇನಹಳ್ಳಿಯ ಶಿವನಗೌಡನ ಮಗ 
ವೀರಸೋಮಾಜಿ' ದನಕಾಯಲೆಂದು ಹೋದಾಗ ಆತನ ಮೇಲೆ ಹೆಬ್ಬುಲಿ ಹಾಯ್ದು, ಅದರೊಂದಿಗೆ 
ಹೋರಾಡಿ ಸ್ವರ್ಗಸ್ಥನಾದ ವಿಷಯವನ್ನು ಈ ಶಾಸನದಲ್ಲಿ ದಾಖಲಿಸಲಾಗಿದೆ.” ಇದು ಶಾಸನೋಕ್ತ 
ವೀರಗಲ್ಲಾಗಿದ್ದು, ಒಂದನೇ ಬುಕ್ಕರಾಯನನ್ನು ವೀರಬುಕ್ಕಣ್ಣವೊಡೆಯ ಎಂಬ ಮತ್ತೊಂದು 
ಹೆಸರಿನಿಂದ ಕರೆದಿದ್ದು, ಅವನಿಗಿದ್ದ, "ಶ್ರೀಮನ್ನಹಾಮಂಡಲೇಶ್ವರ, ಅರಿಯಾರವಿಭಾಡ, ಭಾಷೆಗೆ ತಪ್ಪದ 


52 


ರಾಯರಗಂಡ' ಎಂಬ ಬಿರುದುಗಳನ್ನು ಉಲ್ಲೇಖಿಸಲಾಗಿದೆ. ಕನಕಪುರ ತಾಲೂಕು ಪ್ರಸ್ತುತ 
ಅಧ್ಯಯನದ ವ್ಯಾಪ್ತಿಗೆ ಸೇರದಿದ್ದರು ಸೀಗಲನಾಡಿನಲ್ಲಿ ವಿಜಯನಗರ ಅರಸರ ಶಾಸನಗಳ 
ಕಾಲಮಾನದ ದೃಷ್ಟಿಯಿಂದ ಕೆಲವೊಮ್ಮೆ ಸಾಂದರ್ಭಿಕವಾಗಿ ಅಧ್ಯಯನದ ವ್ಯಾಪ್ತಿಯನ್ನು 
ಮೀರಲಾಗಿದೆ. 


ಮಳೂರು ಪಟ್ಟಣದ ಕ್ರಿಶ. ೧೩೬೯ರ ಶಾಸನದಲ್ಲಿ ವೀರಬುಕ್ಕಣ್ಣವೊಡೆಯನ ಆಳ್ಗಿಕೆಯ 
ಕಾಲದಲ್ಲಿ ತುರುಗಳಿಗಾಗಿ ನಡೆದ ಹೋರಾಟದ ವಿವರವಿದೆ. ವೀರಬಲ್ಲಾಳರಾಯನ ಆತ್ಮೀಯನಾದ 
“ಭೀಮರಾಯನಾಯಕ” ಎಂಬುವನು ಕೊಂಗುನಾಡಿನ ಮಧ್ಯದ ಕುಂದೂರ ದುರ್ಗದಲ್ಲಿ(ಕುಂತೂರು) 
ಆಳಿಕೆ ನಡೆಸುತ್ತಿದ್ದನು. ಆ ಸಂದರ್ಭದಲ್ಲಿ ಕಾವೇರಿ ತೀರದಲ್ಲಿದ್ದ ಅವನ ತುರುವಿನ ಹಿಂಡನ್ನು 
ತಿರುವಣಂಬಿಯ ಕಂಪಣೋಡೆಯನು ದಾಳಿ ಮಾಡಿ ಅಪಹರಿಸಿ ಬಚ್ಚಿಟ್ಟಾಗ ಕೆಳಲೆನಾಡಿನ 
ಮಹಾಪ್ರಭು ಮಳೂರುಪಟ್ಟಣದ ಎರೆಯಂಗನ ಆದೇಶದಂತೆ ವಿಜಯಣ್ಣ ಎಂಬುವನು ಕಂಪಣ್ಣ 
ಒಡೆಯನೊಂದಿಗೆ ಹೋರಾಡಿ ಮಡಿದಿರುವ ವಿವರ ಈ ಶಾಸನದಿಂದ ತಿಳಿಯುತ್ತದೆ. ಶಾನಸೋಕ್ತ 
ವೀರಬಲ್ಲಾಳ ಪ್ರಾಯಶಃ ಹೊಯ್ಲಳರ ದೊರೆ ಮೂರನೆಯ ಬಲ್ಲಾಳನಾಗಿರಬಹುದು. 
ಭೀಮರಾಯನಾಯಕ ಮೊದಲು ಹೊಯ್ದಳ ಅರಸರ ನಂತರ ವಿಜಯನಗರ ಅರಸರ 
ಸಾಮಂತನಾಗಿ ಕುಂತೂರು ದುರ್ಗ ಎಂಬ ಪಾಳಯಪಟ್ಟನ್ನೂ ಆಳ್ಲಿಕೆ ಮಾಡುವಾಗ ಚನ್ನಪಟ್ಟಣ 
ತಾಲೂಕಿನ ಮಳೂರುಪಟ್ಟಣದವರೆಗೂ ಈತನ ಆಡಳಿತವಿತ್ತು ಎಂಬುದು ಈ ಶಾಸನದಿಂದ 
ತಿಳಿದುಬರುತ್ತದೆ. ಇದರಿಂದ ಚನ್ನಪಟ್ಟಣ ತಾಲೂಕು ವಿಜಯನಗರದ ವಂಶದ ಆರಂಭದ ಅರಸರ 
ಕಾಲದಿಂದಲೇ ಅವರ ರಾಜ್ಯದ ವ್ಯಾಪ್ತಿಗೊಳಪಟ್ಟಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ವಿಜಯನಗರ 
ಅರಸರ ಅಧೀನರಾಗಿ ಸೀಗಲನಾಡು ಪ್ರದೇಶವನ್ನು ಹಲವು ಜನ ಪಾಳೆಯಗಾರರು ಆಡಳಿತ 
ನಡೆಸಿದ್ದಾರೆ. ಅದರ ಕುರಿತ ಮಾಹಿತಿ ಚನ್ನಪಟ್ಟಣ, ರಾಮನಗರ, ಕನಕಪುರ ತಾಲೂಕಿನ ಕೆಲವು 
ಶಾಸನಗಳಲ್ಲಿ ದೊರೆಯುತ್ತದೆ. 


ಕನಕಪುರ ತಾಲೂಕಿನ ಸಾತನೂರು ಗ್ರಾಮದ ಕ್ರಿಶ. ೧೩೭೦ರ" ಶಾಸನದಲ್ಲಿ ವೀರಬುಕ್ಕಣ್ಣ 
ಒಡೆಯನ ಕುಮಾರ '"ವೀರಮಲ್ಲಪ್ಪ ಒಡೆಯನು” ರಾಜ್ಯವನ್ನು ಆಳುತ್ತಿದ್ದಾಗ ಕೋಡಿಹಳ್ಳಿಯ 
ಮಾಚೀದೇವ ಒಡೆಯರ ಮಗ ಮಹಾಪ್ರಭು ಗೌಂಡಪುನವರ ತಮ್ಮ ಕೊರಮಯ್ಯ ಗುಡ್ಡಪ್ಪ ಎಂಬ 
ಉಲ್ಲೇಖವಿದೆ. ಇದು ತೃಟಿತಗೊಂಡಿರುವುದರಿಂದ ಉಲ್ಲೇಖಿತ ಮಹಾಪುಭುಗಾವುಂಡರ ಹೆಚ್ಚಿನ 
ವಿವರಗಳು ತಿಳಿದುಬಂದಿಲ್ಲ. ಕೆಳಲೆನಾಡನ್ನು ವೀರಮಲ್ಲಪ್ರ್ತ ಒಡೆಯನು ತನ್ನ ಪಾಳೆಯಖಟ್ಟಿಗೆ 
ಸೇರಿಸಿಕೊಂಡು ಆಳ್ಗಿಕೆ ನಡೆಸುತ್ತಿದ್ದ ಎಂಬುದು ಗಮನಕ್ಕೆ ಬರುತ್ತದೆ. ಇದೇ ಕಾಲಘಟ್ಟಕ್ಕೆ ಸೇರಿದ 
ಮತ್ತೊಂದು ಶಾಸನ ಕೋಡಂಬಳ್ಳಿ ಗಾಮದಲ್ಲಿ ಕಂಡುಬರುತ್ತದೆ. ಇದರಲ್ಲಿ ಮಾರಮಲ್ಲಪ್ಪ 
ಒಡೆಯರ ಮಗ ತಿಮ್ಮಣ್ಣವೊಡೆಯನು ವಿಜಯನಗರ ಅರಸರ ಅಧೀನ ಅಧಿಕಾರಿಯಾಗಿ 
ಕೋಡಂಬಳ್ಳಿಯಲ್ಲಿ ಆಳ್ಲಿಕೆ ಮಾಡುತ್ತಿದ್ದ ಸಂಗತಿ ತಿಳಿದುಬರುತ್ತದೆ. ಮಾರಮಲ್ಲಪ್ರ ಒಡೆಯನ ಮಗ 


53 


ತಿಮ್ಮಣ್ಣವೊಡೆಯನು ತನ್ನ ತಂದೆಯ ಆಳ್ಳಿಕೆ ಸಂದರ್ಭದಲ್ಲೇ ಚನ್ನಪಟ್ಟಣ ಪ್ರದೇಶ 
ಮಹಾಮಂಡಳೇಶ್ವರನಾಗಿ ಆಳ್ಗಿಕೆ ನಡೆಸುತ್ತಿದ್ದ ವಿಷಯವನ್ನು ತಿಳಿಸುವ ಈ ಶಾಸನದಿಂದ 
ಕೋಡಂಬಳ್ಳಿಯ ಸ್ಥಳೀಯ ಆಡಳಿತ ತಿಳಿದುಬರುತ್ತದೆ. ವಿಜಯನಗರ ಅರಸರ ಕಾಲದಲ್ಲಿ ಚನ್ನಪಟ್ಟಣ 
ತಾಲೂಕಿನಲ್ಲಿ ಇದ್ದ ಸ್ಥಳೀಯ ಆಳ್ಗಿಕೆಗೆ ಸಂಬಂಧಿಸಿ ಮಹತ್ವದ ಮಾಹಿತಿ ಈ ಶಾಸನದಿಂದ ತಿಳಿದು 
ಬರುತ್ತದೆ. ಜೊತೆಗೆ ತಿಮ್ಮಣ್ಣವೊಡೆಯನನ್ನು "ಶ್ರೀಮನ್ನಹಾಮಂಡಲೇಶ್ವರ ಅರಿರಾಯವಿಭಾಡ, 
ಭಾಸೆಗೆತಪುವ ರಾಯರಗಂಡ, ಚೆತುಸಮುದ್ರಾಧಿಪತಿ' ಎಂಬ ಬಿರುದಿನಿಂದ ವರ್ಣಿಸಲಾಗಿದ್ದು, 
ತಿಮ್ಮಣ್ಣವೊಡೆಯನನ್ನು ವಿಜಯನಗರ ಅರಸರ ಬಿರುದುಗಳಿಂದ ವರ್ಣಿಸಿರುವ ಅಪರೂಪದ 
ಸಂಗತಿಯನ್ನು ಇದರಲ್ಲಿ ಕಾಣಬಹುದು. ಇವುಗಳ ಸಹಾಯದಿಂದ ವೀರಬುಕ್ಕಣ್ಣವೊಡೆಯನ 


ಆಳ್ಲಿಕೆಯ ಕಾಲದ ಹಲವು ಸಂಗತಿಗಳನ್ನು ಅರಿತುಕೊಳ್ಳಬಹುದು. 


ಒಂದನೆಯ ಬುಕ್ಕರಾಯನ ನಂತರ ಆತನ ಮಗ ಇಮ್ಮಡಿ ಹರಿಹರ ರಾಯನು ಅಧಿಕಾರಕ್ಕೆ 
ಬಂದು, ಕ್ರಿಶ. ೧೩೭೭ರಿಂದ ೧೪೦೪ರವರೆಗೆ ರಾಜ್ಯಭಾರ ನಡೆಸಿದನು. ೫ ಆರಂಭದಿಂದ 
ಕೊನೆಯವರೆಗೆ ಶಾಂತಿಯಿಂದ ಕೂಡಿದ್ದರಿಂದ ವಿಜಯನಗರ ಸಾಮ್ರಾಜ್ಯದ ಸರ್ವತೋಮುಖ 
ಏಳಿಗೆಗೆ ಸಹಾಯವಾಯಿತು. ಕಾಲಾಂತರದಲ್ಲಿ ಸಂಭವಿಸಿದ ಗಲಭೆಗಳನ್ನು ಅವನ ಮೂವರ 
ಮಕ್ಕಳಾದ ಬುಕ್ಕರಾಯ, ವಿರೂಪಾಕ್ಷ ಮತ್ತು ದೇವರಾಯ ಇವರು ಸಮರ್ಥ ರೀತಿಯಿಂದ 
ಹತ್ತಿಕ್ಸಿದರು. ಹೀಗಾಗಿ ವಿಜಯನಗರ ಅರಸರ ಅಧೀನರಾಗಿ ಚನ್ನಪಟ್ಟಣ ಪ್ರದೇಶದಲ್ಲಿ ಒಂದನೇ 
ಜಗದೇವರಾಯನ ಮನೆತನದ ಪಾಳೆಯಗಾರರ ಆಡಳಿತ ಮುಂದುವರೆಯಿತು. ಇದು ಈ 
ತಾಲೂಕಿನಲ್ಲಿ ದೊರೆತಿರುವ ಶಾಸನಗಳ ಸಹಾಯದಿಂದ ತಿಳಿಯಬಹುದು. 


ಇಗ್ಗಲೂರು ಗ್ರಾಮದ ಶಾಸನ ವೀರಬುಕ್ಕಣ್ಣವೊಡೆಯನ ಕಾರ್ಯಕರ್ತನಾಗಿ 
ಹರಿಯಪ್ಪವೊಡೆಯನು ಇಲ್ಲಿ ಆಳಿಕೆ ಮಾಡುತ್ತಿದ್ದ ವಿಷಯವನ್ನು ದಾಖಲಿಸಿದೆ ಈ ಶಾಸನದಲ್ಲಿ 
ಉಲ್ಲೇಖಗೊಂಡಿರುವ ಹರಿಯಪ್ಪವೊಡೆಯನೆ ಹರಿಹರರಾಯನಾಗಿದ್ದು, ಅವನನ್ನು 
ವೀರಬುಕ್ಕಣ್ಣವೊಡೆಯನ ಕಾರ್ಯಕರ್ತ ಎಂದು ಹೇಳಿರುವುದು ವಿಶೇಷವಾದ ಸಂಗತಿಯಾಗಿದೆ. 
ಕೆಳಲೆನಾಡಿನ ಚನ್ನಪಟ್ಟಣ ಪ್ರದೇಶದ ಹರೂರಿನಲ್ಲಿ ಮಹಾಪ್ರಧಾನ ಅಧಿಕಾರಿಯಾದ 
ಗುಂಡಪುದಣಾಯ ಎಂಬುವನು ಆಳ್ಗಿಕೆ ನಡೆಸುತ್ತಿದ್ದ ಸಂಗತಿ ಇಲ್ಲಿನ ಶಾಸನವೊಂದರಲ್ಲಿ 
ಉಲ್ಲೇಖಗೊಂಡಿದೆ. ಕೆಳಲೆನಾಡಿಗೆ ಸೇರಿದ್ದ ಚನ್ನಪಟ್ಟಣ ಮತ್ತು ಕನಕಪುರ ಪ್ರದೇಶದಲ್ಲಿ ಆಡಳಿತ 
ನಡೆಸುತ್ತಿದ್ದ ವಿಜಯನಗರ ಅರಸರ ಸಾಮಂತರು ತಮ್ಮ ಒಡೆಯನಿಗಿದ್ದ ಬಿರುದುಗಳನ್ನು 
ನಿಸ್ನಂದೇಹವಾಗಿ ತಮ್ಮ ಹೆಸರಿನೊಂದಿಗೆ ಕರೆದುಕೊಳ್ಳುತ್ತಿದ್ದರು ಎಂಬುದು ಹರೂರು ಶಾಸನದಿಂದ 
ತಿಳಿದುಬರುತ್ತದೆ. ಇದು ವಿಜಯನಗರ ಅರಸರ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದಲ್ಲಿ ಆಡಳಿತ 
ನಡೆಸುತ್ತಿದ್ದ ಸ್ಥಳೀಯ ಆಡಳಿತಗಾರರು ಹೊಂದಿದ್ದ ಅಧಿಕಾರದ ವಿಷಯವನ್ನು ಬೆಳಕಿಗೆ ತರಲು 
ಇರುವ ಮಹತ್ನದ ಆಕರವಾಗಿದೆ ಎಂದು ಪರಿಗಣಿಸಬಹುದು. ಇಂತಹದೇ ಒಂದು ಸಂಗತಿ 


54 


ಕನಕಪುರ ತಾಲೂಕಿನ ಅರಳಾಳು ಗ್ರಾಮದ ಕ್ರಿಶ೧೪೦೧ರ ಶಾಸನದಲ್ಲಿ ಕೂಡ ದಾಖಲಾಗಿದೆ." 
ಇದರಲ್ಲಿ ಈ ವಂಶದ ದೊರೆ ಹರಿಹರನನ್ನು '"ಶ್ರೀಮನ್ನಹಾಮಂಡಲೇಶ್ವರ, ಅರಿರಾಯವಿಭಾಡ, 
ಬಾಸೆಗೆತಪುದ ರಾಯರಗಂಡ' ಎಂಬ ಬಿರುದುಗಳಿಂದ ವರ್ಣಿಸಲಾಗಿದೆ. ಹರಿಹರ ಆಳ್ಲಿಕೆಯ 
ಕಾಲದಲ್ಲಿ ಕೆಳಲೆನಾಡಿನ ಅರುಳುಹಾಳು ಪ್ರದೇಶವನ್ನು ಅವನ ಸಾಮಂತನಾಗಿ ವೀರಮಲ್ಲರಾಯನ 
ಮಗ ವೀರನಾರಾಯಣವೊಡೆಯ ಎಂಬುದನು ತಮ್ಮ ಒಡೆಯನಿಗಿದ್ದ ಮಹಾಮಂಡಲೇಶ್ವರರ ಎಂಬ 
ಬಿರುದಿನೊಂದಿಗೆ ಆಳುತ್ತಿದ್ದ ಎಂಬ ವಿವರ ಅರಳಾಳು ಗ್ರಾಮದ ಶಾಸನದಲ್ಲಿದೆ. ಸಿಗಲನಾಡಿನ 
ರಾಜಧಾನಿಯಾಗಿದ್ದ ಅರಳುಹಾಳು ರಾಜ್ಯಕ್ಕೆ ಚನ್ನಪಟ್ಟಣ ಪ್ರದೇಶ ಕೂಡ ಅಂತರ್ಗತವಾಗಿತ್ತು. ಆಯಾ 
ಅರಸು ಮನೆತನಗಳ ರಾಜರು ತಮ್ಮ ಪರಾಕ್ರಮಕ್ಕೆ ತಕ್ಕಂತೆ ಪಡೆದುಕೊಂಡು ಬಿರುದುಗಳು 
ಪಾರಂಪರಿಕವಾಗಿ ಹೊಂದಿದ್ದರು. ಅವುಗಳನ್ನು ಮುಂದಿನ ಅರಸರು ಕೂಡ ತಮ್ಮ ಹೆಸರಿನೊಂದಿಗೆ 
ಕರೆದುಕೊಳ್ಳುತ್ತಿದ್ದುದು ಸಹಜವಾಗಿತ್ತು. ಆದರೆ ರಾಜವಂಶದ ಅಧೀನರಾಗಿದ್ದ ಅವರ ಅಧಿಕಾರಗಳು 
ತಮ್ಮ ಒಡೆಯನ ಬಿರುದಿನೊಂದಿಗೆ ಆಳ್ಳಿಕೆ ಮಾಡಿರುವುದು ಬಹಳ ವಿಶೇಷವಾದ ಸಂಗತಿಯಾಗಿದೆ. 


ಇಮ್ಮಡಿ ಹರಿಹರನ ನಂತರ ಆತನ ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ಹೋರಾಟ ನಡೆಯಿತು. 
ಅವರಲ್ಲಿ ರಾಜಕುಮಾರ ಒಂದನೆಯ ದೇವರಾಯನು ಜಯಶಾಲಿಯಾಗಿ ತನ್ನ ಆಳ್ಗಿಕೆಯನ್ನು 
ಆರಂಭಿಸಿದನು. ಈತನು ಕಾರ್ಯಶಾಲಿ ಗುಣಗಳನ್ನು ಹೊಂದಿದ್ದು, ತನ್ನ ತಂದೆಯಂತೆಯೆ 
ದಕ್ಷತೆಯಿಂದ ರಾಜ್ಯಭಾರ ಮಾಡಿದನು. ಗಂಗವಾಡಿಗೆ, ಕೆಳಲೆನಾಡು, ಸೀಗಲನಾಡು ಮೊದಲಾದ 
ಪ್ರಾದೇಶಿಕ ಆಡಳಿತ ವಿಭಾಗಗಳು ವಿಜಯನಗರದ ವ್ಯಾಪ್ತಿಗೆ ಒಳಪಟ್ಟಿದ್ದವು. 


ಕನಕಪುರ ತಾಲೂಕಿನ ಅಗ್ರಹಾರದೊಡ್ಡಿ ಕ್ರಿಶ.೧೪೦೭ರ ಶಾಸನದಲ್ಲಿ "ಮಹಾರಾಜಾಧಿರಾಜ, 
ರಾಜಪರಮೇಶ್ವರ, ಶೀವೀರಪ್ರತಾಪ ಹರಿಹರ ಮಹಾರಾಜರ ಕುಮಾರ ರಾಮಚಂದದೇವ ಒಡೆಯರು 
ರಾಜ್ಯಭಾರ ಮಾಡುತ್ತಿರಲು ಎಂಬ ಉಲ್ಲೇಖವಿದೆ." ಶಾಸನೋಕ್ತ ರಾಮಚಂದನೇ ವಿಜಯನಗರದ 
ಪ್ರಮುಖ ಅರಸನಾದ ಒಂದನೆಯ ದೇವರಾಯನ ಮಗನಾಗಿದ್ದಾನೆ. ರಾಮಚಂದ್ರದೇವ ತನ್ನ 
ತಂದೆಯ ಆಳ್ಗಿಕೆಯ ಕಾಲದಲ್ಲಿ ಕನಕಪುರ ಹಾಗೂ ಚನ್ನಪಟ್ಟಣದ ಕೆಲವು ಪ್ರದೇಶಗಳನ್ನು ಆಳ್ಳಿಕೆ 
ಮಾಡುತ್ತಿದ್ದಾಗ ಈ ಪ್ರದೇಶವನ್ನು "ಹೊಮ್ಮಲಳಿಗೆನಾಡು' ಎಂದು ಕರೆಯಲಾಗುತ್ತಿತ್ತು ಎಂಬ ಮಹತ್ವದ 
ಸಂಗತಿ ಇದರಿಂದ ತಿಳಿದುಬರುತ್ತದೆ. ಮಳೂರುಪಟ್ಟಣದಲ್ಲಿ ಒಂದನೇ ದೇವರಾಯನ ಆಳಿಕೆ ಕಾಲದ 
ಕ್ರಿಶ. ೧೪೧೪ರ ಶಾಸನೋಕ್ತ ವೀರಗಲ್ಲು ದೊರೆತಿದೆ ಇದರಲ್ಲಿ ಚನ್ನಪಟ್ಟಣ ಪ್ರದೇಶದ 
ಕೆಳಲೆನಾಡಿನ ಮಹಾಪ್ರಭು ಮಳೂರು ಪಟ್ಟಣದ ಮಂಜಪ್ಪ ದೇವಗೌಡ ಎಂಬುವನು ಇಲ್ಲಿನ 
ಸ್ಥಳೀಯ ಆಡಳಿತ ನಡೆಸುತ್ತಿದ್ದ ಮಾಹಿತಿ ದೊರೆಯುತ್ತದೆ. 


ಒಂದನೆಯ ದೇವರಾಯನ ಆಡಳಿತದ ವೇಳೆಗಾಗಲೇ ವಿಜಯನಗರ ಸಾಮ್ರಾಜ್ಯದ ಮೇಲೆ 
ಮುಸ್ಲಿಮರ ಆಕ್ರಮಣ ಹೆಚ್ಚಾಗಿದ್ದರಿಂದ, ಅವರೊಂದಿಗೆ ಹೋರಾಡಬೇಕಾಯಿತು. ಹೀಗೆ ದಕ್ಷ 


55 


ಆಡಳಿತದ ಜೊತೆಗೆ ವಿಜಯನಗರ ರಾಜಧಾನಿಯ ರಚನೆಯ ಹಲವು ಕಾರ್ಯಗಳಲ್ಲಿ ಕೂಡ ತನ್ನನ್ನು 
ತೊಡಗಿಸಿಕೊಂಡಿದ್ದ ಒಂದನೆಯ ದೇವರಾಯನು ಕ್ರಿಶ.೧೪೨೨ರಲ್ಲಿ ನಿಧನ ಹೊಂದಿದನು. ನಂತರ 
ಆತನ ಮಗ ಮೂರನೆಯ ವಿಜಯಬುಕ್ಕನು ಎರಡು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದನು. 
ಈತನು ಅಧಿಕಾರವಧಿಯ ಶಾಸನಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆತಿಲ್ಲ. 


ಮೂರನೆಯ ಬುಕ್ಕನ ನಂತರ ಇಮ್ಮಡಿ ದೇವರಾಯನು ಕ್ರಿ.ಶ.೧೪೨೪ರಲ್ಲಿ ಪಟ್ಟಕ್ಕೆ ಬಂದು 
ಕ್ರಿಶ. ೧೪೪೬ರವರೆಗೆ ರಾಜ್ಯಭಾರ ಮಾಡಿದನು. ಈತನು ತನ್ನ ಪರಾಕ್ರಮದಿಂದ ಹಲವಾರು 
ಬಿರುದುಗಳನ್ನು ಪಡೆದುಕೊಂಡಿದ್ದನು. ಅವುಗಳಲ್ಲಿ 'ಗಜಬೇಂಟಿಕಾರ' ಎಂಬುದು ಬಹಳ ಪ್ರಸಿದ್ದವಾದ 
ಬಿರುದಾಗಿದೆ. ಪೌಢದೇವರಾಯನೆಂದು ಚಿರಪರಿಚಿತನಾಗಿದ್ದ ಇಮ್ಮಡಿ ದೇವರಾಯನು ಅಖಂಡ 
ಕನ್ನಡ ನಾಡಿನಲ್ಲಿ ತನ್ನ ಆಡಳಿತವನ್ನು ವಿಸ್ತರಿಸಿದನು. ಇದರಿಂದ ಚನ್ನಪಟ್ಟಣ ತಾಲೂಕಿನ ಮೇಲೆ 
ಕೂಡ ಅವನ ಪೂರ್ವಿಕರಂತೆಯೆ ಆಡಳಿತಾತ್ಮಕ ಒಡನಾಟ ಮುಂದುವರಿಯಿತು. ಹೀಗಾಗಿ ಈತನ 
ಆಳ್ಲಿಕೆಯ ಕಾಲಕ್ಕೆ ಸೇರಿದ ಕೆಲವು ಶಾಸನ, ದೇವಾಲಯ, ವೀರಗಲ್ಲುಗಳು ಮುಂತಾದ ಕುರುಹುಗಳು 
ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆಯುತ್ತವೆ. 


ಕುಕ್ಕೂರಿನ ಕ್ರಿಶ. ೧೪೨೬ರ ಶಾಸನೋಕ್ತ ವೀರಗಲ್ಲಿನಿಂದ ಇಮ್ಮಡಿ ದೇವರಾಯನ ಆಳ್ಗಿಕೆಯ 
ಕಾಲದಲ್ಲಿ ಇಲ್ಲಿನ ಗ್ರಾಮಾಧಿಪತಿ "ಮಂಚೇಗೌಡನ ಮಗ ದೇವಪ್ಪ' ಎಂಬುವನು ಕೋಡಂಬಳ್ಳಿಯ 
"ಕಲನಗೌಡನ ಮಕ್ಕಳಾದ ಬಯಿಚ್ಚಣ್ಣ ಮತ್ತು ಲಕ್ಕಣ್ಣ ಎಂಬುರೊಂದಿಗೆ ನಡೆದ ಕದನದಲ್ಲಿ ಹೋರಾಡಿ 
ಮಡಿದು ವೀರಸ್ಪರ್ಗ ಸೇರಿದ ಎಂಬ ವಿಷಯವನ್ನು ದಾಖಲಿಸುತ್ತದೆ.” ಅಲ್ಲದೆ ಇದರಲ್ಲಿ ಇಮ್ಮಡಿ 
ದೇವರಾಯನನ್ನು "ಶೀಮನುಮಹಾರಾಧಿರಾಜ, ರಾಜಪರಮೇಶ್ವರ, ಬಾಸೆಗೆತಪುದ ರಾಯರಗಂಡ' 
ಎಂದು ವರ್ಣಿಸಿರುವುದನ್ನು ಕಾಣಬಹುದು. ಮಳೂರುಪಟ್ಟಣದ ಕ್ರಿಶ.೧೪೩೨ರ ಶಾಸನ ಈತನ 
ಆಳಿಕೆಯಲ್ಲಿ ಇಲ್ಲಿನ ಸ್ಥಳೀಯ ಅಧಿಕಾರಿಯಾದ "ಮಾಯಿದೇವಗಾವುಂಡನ ಮಗ ಮಾಯತಮ್ಮ' 
ಎಂಬುವನು ದೇವಾಲಯವೊಂದರ ಮೇಲೆ ದಾಳಿ ಮಾಡಿದ ಕಳ್ಳರೊಂದಿಗೆ ಹೋರಾಡಿ ಮಡಿದ 
ವಿವರವನ್ನು ತಿಳಿಸುತ್ತದೆ. ಇದೇ ಗ್ರಾಮದಲ್ಲಿರುವ ಈತನ ಆಳ್ಗಿಕೆಯ ಕಾಲಕ್ಕೆ ಸೇರಿದ ಮತ್ತೊಂದು 
ಶಾಸನವಿದೆ. ಇದರಲ್ಲಿ ಇಮ್ಮಡಿ ದೇವರಾಯನ ಆಳ್ಗಿಕೆ ಕಾಲದಲ್ಲಿ ಕಳಲೆನಾಡಿನ ಮಳೂರುಪಟ್ಟಣದ 
"ತಿರುಮಲೆ' ಎಂಬುವನು ಹೊಂಗನೂರಿನ ಹುಯಲಿನೊಳಗೆ ಬಿದ್ದು ಮಡಿದ ಸಂಗತಿಯ ವಿವರವಿದೆ. 


ಕೃಷ್ಣಾಪುರದ ಕ್ರಿಶ. ೧೪೩೮ರ ಶಾಸನದಲ್ಲಿ ಚನ್ನಪಟ್ಟಣ ರಾಜ್ಯದ ಕಿರುಗವರ ಸ್ಥಳದ 
ಸುಳ್ಳೇರಿಗೆ ಸೇರಿದ ಕಾಲುವಳ್ಳಿಯ ನಲವತ್ತು ಹೊನ್ನು ಆದಾಯದ  "ಬೆಟ್ಟಹಳ್ಳಿಯು' 
ನಿರ್ನಾಮವಾದಾಗ ಅದನ್ನು ಪುನರ್‌ ನಿರ್ಮಿಸಿ "ಅಳಗಿ' ಸೆಟ್ಟಿಯರ ಗುರುಲಿಂಗ ಜಂಗಮ ಮಠಕ್ಕೆ 
ದಾನ ಕೊಟ್ಟ ವಿವರವಿದೆ.” ಶಾಸನೋಕ್ತ ಬೆಟ್ಟಹಳ್ಳಿ, ಚನ್ನಪಟ್ಟಣ ತಾಲೂಕಿನ ಈಗಿನ ಕೃಷ್ಣಾಪುರ 


ಗ್ರಾಮವಾಗಿದೆ. ಈಗಿನ ಕೃಷ್ಣಾಪುರ ಗ್ರಾಮವೇ ಶಾಸನೋಕ್ತ ಬೆಟ್ಟಹಳ್ಳಿಯಾಗಿದ್ದು, ಅದು 


56 


ನಿರ್ನಾಮಗೊಂಡಿರುವುದನ್ನು ಉಲ್ಲೇಖಿಸುತ್ತದೆ. ಯಾವ ಕಾರಣಕ್ಕೆ ಮತ್ತು ಹೇಗೆ ನಿರ್ನಾಮಗೊಂಡಿತು 
ಎಂದು ಶಾಸನಗಳಿಂದ ತಿಳಿದುಬಂದಿಲ್ಲ. ಆದರೆ ಇದಕ್ಕೆ ಪೂರಕವಾದ ಕೆಲವು ಮಾಹಿತಿಗಳು 
ಕ್ಷೇತಕಾರ್ಯದಲ್ಲಿ ತಿಳಿದುಬಂದಿರುವ ಮಾಹಿತಿ ಹಿನ್ನೆಲೆಯಿಂದ ಬೆಟ್ಟಹಳ್ಳಿಯ ಕಾಲುವಳ್ಳಿ ಇಲ್ಲಿನ 
ದೊಡ್ಡ ಹಳ್ಳವೊಂದರ ಬಳಿಯಿತ್ತು. ಒಮ್ಮೆ ಹಳ್ಳದ ನೀರು ಹೆಚ್ಚಾಗಿ ಗ್ರಾಮ ನಾಶವಾದ್ದರಿಂದ ಆ 
ಪ್ರದೇಶವನ್ನು ಬಿಟ್ಟು ಜನರು ಈಗಿರುವ ಗಾಮದಲ್ಲಿ ನೆಲೆಸಿದರು ಎಂದು ಮಾಹಿತಿ ತಿಳಿದುಬರುತ್ತದೆ. 
ಇದೇ ಗ್ರಾಮವನ್ನು ಮುಂದೆ ಇಮ್ಮಡಿ ದೇವರಾಯನ ಅಗಹಾರವಾಗಿ ನಿರ್ಮಿಸಿ ಕೃಷ್ಣಾಪುರ ಎಂದು 
ಮರುನಾಮಕರಣ ಮಾಡಿದ್ದ ಎಂಬುದು ಶಾಸನದ ಉಲ್ಲೇಖ ಸ್ಥಳೀಯರ ಮಾಹಿತಿಗೆ 
ಇಂಬುಕೊಡುತ್ತದೆ. ಅಲ್ಲದೆ ಬೆಟ್ಟಹಳ್ಳಿ ಗ್ರಾಮವಿದ್ದ ಸ್ಥಳದಲ್ಲಿ ಇಮ್ಮಡಿ ದೇವರಾಯನ ಆಳ್ಗಿಕೆ ಕಾಲದಲ್ಲಿ 
ಈ ಗ್ರಾಮದ ಅಂಕನಾಥೇಶ್ವರ ದೇವಾಲಯವನ್ನು ಜೀರ್ಣೋದ್ದಾರ ಮಾಡಿ ಅದಕ್ಕೆ ಗರ್ಭಗೃಹ, 
ಸುಖನಾಸಿ, ನವರಂಗಮಂಟಪ, ಶಿಖರವನ್ನು ನಿರ್ಮಿಸಿದನು. ಜೊತೆಗೆ "ಅಂಕಸಮುದ'ವೆಂಬ 
ಪಟ್ಟಣವನ್ನು ಹಾಗೂ "ತಿಮ್ಮಸಮುದ'ವೆಂಬ ಕೆರೆಯನ್ನು ನಿರ್ಮಿಸಿದ ವಿಷಯ ಇದೇ ಶಾಸನದಿಂದ 
ದೊರೆಯುತ್ತದೆ. ಅಲ್ಲದೆ ಇದೇ ಶಾಸನದಲ್ಲಿ ವಿಜಯನಗರದ ವಿರೂಪಾಕ್ಷ ದೇವರ ನಿರೂಪದಿಂದ 
ಇಮ್ಮಡಿ ದೇವರಾಯ ಮಹಾರಾಯರು ಅಷ್ಟೈಶ್ವರ್ಯದಿಂದ ಸಕಲ ಸಾಮ್ರಾಜ್ಯವನ್ನು ಆಳುತ್ತಿದ್ದ 
ಎಂಬ ಉಲ್ಲೇಖವಿದೆ. ಹೀಗೆ ವಿಜಯನಗರ ರಾಜಧಾನಿ ಕೇಂದದಲ್ಲಿ ಆಳ್ಗಿಕೆ ಮಾಡುತ್ತಿದ್ದ 
ಮಾಹಿತಿಯನ್ನು ಒಳಗೊಂಡಿರುವುದರಿಂದ ಈ ಶಾಸನ ಬಹಳ ಪ್ರಮುಖವಾಗಿದೆ. 


ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ್ದ ದಕ್ಷಿಣ ಕರ್ನಾಟಕದ ಪಾಳೆಯಪಟ್ಟುಗಳಲ್ಲಿ 
"ಮಾಕಳಿನಾಡು' ಕೂಡ ಒಂದಾಗಿತ್ತು ಅದನ್ನು ಪೌಢದೇವರಾಯನ  ಆಳ್ಸಿಕೆ ಕಾಲದಲ್ಲಿ 
"ಗೋಪಿನಾಯಕ' ಎಂಬ ಪಾಳಯಗಾರನು ಆಳಿಕೆ ಮಾಡುತ್ತಿದ್ದ ವಿಷಯ ಮಾಕಳಿ ಗ್ರಾಮದ ಕ್ರಿಶ. 
೧೪೪೧ರ ಶಾಸನದಿಂದ ತಿಳಿದು ಬರುತ್ತದೆ. ಇದು ಇಮ್ಮಡಿ ದೇವರಾಯನು ರಾಜಧಾನಿಯಿಂದ 
ಆಳ್ಲಿಕೆ ನಡೆಸುವಾಗ ಮಾಕಳಿ ಪ್ರದೇಶದಲ್ಲಿ ಗೋಪಿನಾಯಕನು ಗೋಸಮುದ್ರ ಎಂಬ ಗ್ರಾಮವನ್ನು 
ಹಾಗೂ ಕೆರೆಯೊಂದನ್ನು ಕಟ್ಟಿಸಿದ ವಿವರವನ್ನು ತಿಳಿಸುತ್ತದೆ. ಇದು ಇಮ್ಮಡಿ ದೇವರಾಯನು ಸಣ್ಣ 
ಪುಟ್ಟ ಪಾಳೆಯಗಾರರಿಗೂ ಅವರ ಹೆಸರಿನಲ್ಲಿ ಗ್ರಾಮ ಮತ್ತು ಕೆರೆಗಳನ್ನು ನಿರ್ಮಿಸಿ ಇಂತಹ ಉತ್ತಮ 
ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿ ರಾಜ್ಯದ ಏಳಿಗೆಗೆ ಪಾತ್ರವಹಿಸಿರುವುದು ಗಮನಿಸಬಹುದು. 
ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ಗಿಕೆ ಮಾಡಿದ ಇಮ್ಮಡಿ 
ದೇವರಾಯನ ಕಾಲದಲ್ಲಿ ಸೈನಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಹಲವು ಸರಣಿಯ 
ಬೆಳವಣಿಗೆಗಳಾದವು. ಹೀಗಾಗಿ ಇಮ್ಮಡಿ ದೇವರಾಯ ವಿಜಯನಗರ ಇತಿಹಾಸದಲ್ಲಿ ಮಹತ್ವದ ಸ್ಥಾನ 
ಪಡೆದುಕೊಂಡಿದ್ದಾನೆ. ಈತನ ನಂತರ ಮೂರನೆಯ ದೇವರಾಯ(ಮಲ್ಲಿಕಾರ್ಜುನ) ವಿಜಯನಗರ 
ಸಾಮ್ರಾಜ್ಯದ ಅಧಿಪತಿಯಾದನು. 


57 


ಇಮ್ಮಡಿ ದೇವರಾಯನ ಉತ್ತರಾಧಿಕಾರಿಯಾಗಿದ್ದ ಮೂರನೆಯ ದೇವರಾಯನು ಕ್ರಿಶ. 
೧೪೪೬ರಲ್ಲಿ ವಿಜಯನಗರದ ಅಧಿಕಾರಕ್ಕೆ ಬಂದು ಕ್ರಿಶ. ೧೪೬೫ರ ವರೆಗೆ ರಾಜ್ಯಭಾರ ಮಾಡಿದನು. 
ಈತನ ಆಳ್ಗಿಕೆಗೆ ಸಂಬಂಧಿಸಿದ ಕೆಲವು ಶಾಸನಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆತಿವೆ. ಬೇವೂರು 
ಗ್ರಾಮದ ತಿಮ್ಮಪ್ಪನ ಬೆಟ್ಟದ ಮೇಲಿರುವ ಕ್ರಿಶ. ೧೪೫೯ರ ಶಾಸನವು ಈತನ ಅಧಿಕಾರಾವಧಿಯಲ್ಲಿನ 
ಇಲ್ಲಿನ ಸ್ಥಳೀಯ ಆಡಳಿತದ ವಿಷಯವನ್ನು ದಾಖಲಿಸಿವೆ ಈ ಶಾಸನದಲ್ಲಿ ಚನ್ನಪಟ್ಟಣ ಪ್ರದೇಶದ 
'ಬೆಟ್ಟದೊಡೆಯ' ಎಂಬ ಸ್ಥಳೀಯ  ಮುಖಂಡನೊಬ್ಬ "ರಾಮಯ್ಯದೇವ' ಎಂಬುವನ 
ನಿರೂಪಣೆಯಂತೆ ಈಗಿನ ತಿಮ್ಮಪ್ಪನ ಬೆಟ್ಟದ ಮೇಲೆ ತಿರುಮಲೆ ದೇವರನ್ನು ಪ್ರತಿಷ್ಠಾಪನೆ 
ಮಾಡಿರುವುದು ತಿಳಿದುಬರುತ್ತದೆ. ಶಾಸನೋಕ್ತ ರಾಮಯ್ಯದೇವ ಬೇವೂರು ಗ್ರಾಮದ ಮುಖಂದನಿಗೆ 
ಆಜ್ಞಾಪಿಸಿರುವುದನ್ನು ಗಮನಿಸಿದರೆ, ಪ್ರಾಯಶಃ ಈತ ವಿಜಯನಗರ ಅರಸರ ಮಾಂಡಲೀಕನಾಗಿ 
ಬೇವೋರಿನಿಂದ ಅದರ ಸುತ್ತಮುತ್ತಲ ಪ್ರದೇಶಗಳನ್ನು ಆಳ್ಲಿಕೆ ಮಾಡುತ್ತಿದ್ದನು ಎಂಬುದು ಗಮನಕ್ಕೆ 
ಬರುತ್ತದೆ. ಕನಕಪುರ ತಾಲೂಕಿನ ಮರಳೇಬೇಕುಪ್ರೆ ಗ್ರಾಮದ ಕ್ರಿಶ. ೧೪೬೮ರ ಶಾಸನದಲ್ಲಿ 
ಮೂರನೆಯ ದೇವರಾಯನ ಆಳ್ಗಿಕೆ ಕಾಲದಲ್ಲಿ ಶ್ರೀಪರ್ವತದ ಮಲ್ಲರಾಜದೇವರ ಅಮೃತಪಡಿಗೆ 
ಕೊಟ್ಟ ದತ್ತಿಯ ಕುರಿತು ವಿವರವನ್ನು ಒಳಗೊಂಡಿದೆ" ಇವನು ತನ್ನ ಪೂರ್ವಿಕರಂತೆ ಪರಾಕ್ರಮಿ 
ಹಾಗೂ ಆಕ್ರಮಣಕಾರಿಯಾಗಿಲ್ಲದ ಕಾರಣ ಶತ್ರುಗಳು ವಿಜಯನಗರದ ಮೇಲೆ ದಂಡೆತ್ತಿ ಬಂದು 
ಹಲವು ಸಮರಗಳಲ್ಲಿ ಸೋಲನುಭವಿಸುವಂತೆ ಮಾಡಿದರು. ಹೀಗೆ ಮೇಲಿಂದ ಮೇಲೆ ಒದಗಿದ 
ಈತನ ಪರಾಜಯಗಳಿಂದ ವಿಜಯನಗರ ಸಾಮ್ರಾಜ್ಯದ ಶಕ್ತಿ ಕುಂದಿತು ಹಾಗೂ ಆಂತರಿಕ 
ಗಲಭೆಗಳು ಸಂಭವಿಸಿ ರಾಜ್ಯದಲ್ಲಿ ಅವ್ಯವಸ್ಥೆ ಉಂಟಾಯಿತು. ಇಂತಹ ಪರಿಸ್ಥಿತಿಯ ಲಾಭವನ್ನು 
ಪಡೆದುಕೊಂಡು ಮೂರನೆಯ ವಿರುಪಾಕ್ಷನು ವಿಜಯನಗರದ ಸಿಂಹಾಸವನ್ನೇರಿದನು. 


ಮೂರನೆಯ ದೇವರಾಯನು ನಂತರ ಅಧಿಕಾರಕ್ಕೆ ಬಂದ ಮೂರನೆಯ ವಿರುಪಾಕ್ಷ ತಮ್ಮ 
ಹೂರ್ವಿಕರಂತೆ ದಕ್ಷತೆಯಿಂದ ರಾಜ್ಯಭಾರ ಮಾಡಲು ಸಮರ್ಥನಾಗಿರಲಿಲ್ಲ. ಇದರಿಂದಾಗಿ 
ವಿಜಯನಗರದ ನಿಷ್ಠಾವಂತ ಸಾಮಂತರು, ಮಂಡಲೇಶ್ವರರು ಅವಿಧೇಯತೆಯಿಂದ ವರ್ತಿಸ 
ತೊಡಗಿದರು. ಆ ಸಂದರ್ಭದಲ್ಲಿ ಸಾಮ್ರಾಜ್ಯದ ಮೇಲೆ ಶತ್ರುಗಳ ದಾಳಿ ನಿರಂತರವಾಗಿ 
ನಡೆಯತೊಡಗಿದವು. ಇದರಿಂದ ವಿಜಯನಗರ ಸಾಮ್ರಾಜ್ಯವು ವಿನಾಶದ ಅಂಚಿಗೆ ಬಂದಿತು. 
ಅಂತಹ ಸಂದರ್ಭದಲ್ಲಿ ಸಮರ್ಥನೂ, ಕ್ರಿಯಾಶೀಲನೂ ಮಹತ್ವಕಾಂಕ್ಷಿಯೂ ಆಗಿದ್ದ ಒಂದನೆಯ 
ನರಸಿಂಹನು ತನ್ನ ಶಕ್ತಿ ಸಾಮರ್ಥ್ಯದಿಂದ ವಿಜಯನಗರದ ಸಿಂಹಾಸನವನ್ನು ವಶಪಡಿಸಿಕೊಂಡನು. 
ಈ ಮೂಲಕ ಸಂಗಮ ವಂಶದ ಆಳ್ಳಿಕೆ ಕೊನೆಗೊಂಡು ಸಾಳುವ ವಂಶದ ಳ್ಳಿಕೆ 


ಪ್ರಾರಂಭವಾಯಿತು. 


ಸಾಳುವರು ಆರಂಭದಲ್ಲಿ ವಿಜಯನಗರದ ಅರಸರ ಕೈಕೆಳಗೆ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ 
ಸ್ಥಳೀಯ ಅಧಿಕಾರಿಗಳಾಗಿದ್ದರು. ಮೂರನೆಯ  ವಿರುಪಾಕ್ಷನ ಆಳ್ಗಿಕೆಯನ್ನು ಅಂತ್ಯಗೊಳಿಸಿ 


58 


ವಿಜಯನಗರದ ಸಿಂಹಾಸನವೇರಿದ ಒಂದನೆಯ ನರಸಿಂಹನು ಮೊದಲು ಚಂದಗಿರಿಯ 
ರಾಜ್ಯಪಾಲನಾಗಿ ಆಳ್ಳಿಕೆ ಮಾಡುತ್ತಿದ್ದನು. ಆ ವೇಳೆಗಾಗಲೇ ತಾನು ಅಧಿಕಾರಕ್ಕೆ ಬರುವ ಮೊದಲೇ 
ಅವನಿಗೂ ಮೊದಲಿನ ಮಲ್ಲಿಕಾರ್ಜುನ ಇಬ್ಬರು ಅರಸರ ಕಾಲದಲ್ಲಿ ದುರ್ಬಲ ಆಡಳಿತ 
ತಲೆದೋರಿತ್ತು ಅದರ ಉಪಯೋಗವನ್ನು ಪಡೆದುಕೊಂಡ ಗಜಪತಿ ಹಾಗೂ ಬಹುಮನಿ ಸುಲ್ತಾನರು 
ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಅದರ ಶಕ್ತಿ ಕುಂಠಿತವಾಗುವಂತೆ ಮಾಡಿದರು. 
ಚಾಣಾಕ್ಷ ರಾಜಕಾರಣಿಯೂ, ಸಮರ್ಥ ದಂಡನಾಯಕನೂ ಆಗಿದ್ದ ಒಂದನೆಯ ನರಸಿಂಹನು 
ಶತ್ರುಗಳ ವಿರುದ್ದ ಹೋರಾಡಿ ಅವರ ಆಕ್ರಮಣದಿಂದ ಸಾಮ್ರಾಜ್ಯವನ್ನು ಪಾರು ಮಾಡಿ 
ವಿಜಯನಗರದ ಅಧಿಪತಿಯಾದನು. ಇಲ್ಲಿನ ಚಿಕ್ಕಲೂರು(ಚಕ್ಕಲೂರು) ಗ್ರಾಮದ ಸಾಳುವ 
ನರಸಿಂಹವೊಡೆಯನಿಗೆ ಧರ್ಮವಾಗಲೆಂದು ಚನ್ನಪಟ್ಟಣ ಪ್ರದೇಶದ ಸ್ಥಳೀಯ ಅಧಿಕಾರಿಯಾದ 
"'ವರದರಾಜದೇವ' ಎಂಬುವನು ತನ್ನ ನಾಯಕತ್ಪಕ್ಕೆ ಸಲ್ಲುವ ಚಕ್ಕಲೂರು ಗ್ರಾಮವನ್ನು ಮಠವೊಂದಕ್ಕೆ 
ದತ್ತಿ ನೀಡಿದ ವಿವರವಿದೆ. ಈ ಶಾಸನದಲ್ಲಿ ಶಾಲಿವಾಹನ ಶಕವರುಷ ೧೪೦೦ನೆಯ ವಿಳಂಬ 
ಸಂವತ್ಸರದ ಚೈತ್ರಮಾಸ ಎಂದು ಇರುವುದರಿಂದ ಬಿ.ಎಲ್‌. ರೈಸ್‌ ಅವರು ಇದರ ಕಾಲವನ್ನು ಕ್ರಿ.ಶ. 
೧೪೭ಕ್ಕೆ ಸರಿ ಹೊಂದುತ್ತದೆ ಎಂದು ದಾಖಲಿಸಿದ್ದಾರೆ. ಆದರೆ ಎಂ.ಕೆ. ಮಂಜುನಾಥ ಅವರು ಈ 
ಶಾಸನದ ಕಾಲವನ್ನು ಕ್ರಿಶ. ೧೪೭೮ ಎಂದು ಗುರುತಿಸಿದ್ದಾರೆ" ಶಾಸನದ ಕಾಲವನ್ನು ತಾಳೆ 
ನೋಡಿದರೆ ಇದರ ಕಾಲ ಕ್ರಿಶ ೧೪೭೮ ಎಂಬುದು ಸ್ಪಷ್ಟವಾಗುತ್ತದೆ. ಹಾಗಾಗಿ ಎಂಕೆ. 


ಮಂಜುನಾಥ ಅವರ ಅಭಿಪ್ರಾಯವನ್ನು ಒಪ್ಪಬಹುದಾಗಿದೆ. 


ಒಂದನೆಯ ನರಸಿಂಹನು ತನ್ನ ಅಧಿಕಾರಾವಧಿಯಲ್ಲಿ ಆಡಳಿತಾತ್ಮಕವಾದ ತೊಂದರೆಗಳನ್ನು 
ಎದುರಿಸಬೆಕಾಯಿತು. ಇದರಿಂದ ಅವನು ನಿರಾತಂಕವಾಗಿ ಆಡಳಿತ ನಡೆಸಲು ಸಾಧ್ಯವಾಗಲಿಲ್ಲ. 
ರಾಜ್ಯದಲ್ಲಿ ಸಂಭವಿಸಿದ ಪಾಳೆಯಗಾರರ ದಂಗೆಗಳನ್ನು ಅಡಗಿಸಬೇಕಾಯಿತು. ಇವನಿಗೆ ತಿರುಮಲ 
ಮತ್ತು ಇಮ್ಮಡಿ ನರಸಿಂಹ ಎಂಬ ಇಬ್ಬರು ಮಕ್ಕಳಿದ್ದರು. ಆದರೆ ಅವರು ಅಪ್ರಾಪ್ತ 
ವಯಸ್ಸರಾಗಿದ್ದರಿಂದ ನರಸಿಂಹನ ಮಂತ್ರಿಯಾಗಿದ್ದ ತುಳುವಂಶದ ನರಸಿನಾಯಕನು ಅವರ 
ಪೋಷಕನಾಗಿಯೂ, ರಾಜಪ್ರತಿನಿಧಿಯಾಗಿಯೂ ನೇಮಕಗೊಂಡನು. ಅದನ್ನು ತಿಳಿಸುವ 
ಶಾಸನವೊಂದು ಕೋಡಂಬಳ್ಳಿ ಗ್ರಾಮದಲ್ಲಿ ದೊರೆತಿದೆ." ಇದರಲ್ಲಿ ಸಾಳುವ ಇಮ್ಮಡಿ ನರಸಿಂಗರಾಯ 
ಮಹಾರಾಯರ ಕಾರ್ಯಕರ್ತರಾದ ನರಸನಾಯಕ ವೊಡೆಯರು ರಾಜ್ಯವಾಳುತ್ತಿರಲು, 
ಪೆನುಗೊಂಡೆಯ ಮುಮ್ಮಡಿ ದೇವನ ಮಗ ತಿಮ್ಮರಸ ಎಂಬುವನು ಹೊಯ್ದಳನಾಡಿನ ಚನ್ನಪಟ್ಟಣ 
ಸ್ಥಳದ ಕೋಡಂಬಳ್ಳಿ ಮಳಲೇಶ್ವರ ದೇವರ ಪೂಜಾ ಕೈಂಕರ್ಯಕ್ಕಾಗಿ ಗ್ರಾಮವೊಂದನ್ನು ದತ್ತಿ ಬಿಟ್ಟ 
ವಿಷಯ ತಿಳಿಯುತ್ತದೆ. ಇಮ್ಮಡಿ ನರಸಿಂಹ ಬಾಲಕನಾಗಿದ್ದಾಗಲೇ ತನ್ನ ತಂದೆಯನ್ನು 
ಕಳೆದುಕೊಂಡಿದ್ದರಿಂದ ತುಳುವ ಮನೆತನದ ನರಸನಾಯಕ ಅವನ ಪೋಷಣೆ ಮಾಡಿದನು. ಆ 


59 


ಸಂದರ್ಭದಲ್ಲಿ ಇಮ್ಮಡಿ ನರಸಿಂಹನನ್ನು ಹೆಸರಿಗೆ ಮಾತ್ರ ರಾಜನನ್ನಾಗಿ ಮಾಡಿ ನರಸನಾಯಕನೇ 
ನಿರಂಕುಶ ಆಳ್ಲಿಕೆ ನಡೆಸಿದನು. 


ನರಸನಾಯಕನ ನಂತರ ವೀರನರಸಿಂಹನು ಅಧಿಕಾರಕ್ಕೆ ಬಂದನು. ಈತನ ಆಡಳಿತಾವಧಿಯು 
ಸಾಮಂತರ ವಿರೋಧ, ಸುತ್ತಮುತ್ತಲ ಅರಸರ ಆಕ್ರಮಣಗಳು ಮೊದಲಾದ ಸಮಸ್ಯೆಗಳಿಂದ 
ಕೂಡಿತ್ತು. ಅವನು ಆಡಳಿತ ಕ್ಷೇತ್ರದಲ್ಲಿ ದಕ್ಷತೆಯನ್ನು ತರುವ ಪ್ರಯತ್ನ ಮಾಡಿದರೂ ಅದು 
ಫಲಕಾರಿಯಾಗಲಿಲ್ಲ. ಆ ಸಂದರ್ಭದಲ್ಲಿ ನರಸನಾಯಕ ಎರಡನೆಯ ಹೆಂಡತಿ ನಾಗಲಾಂಬಿಕೆಯ 
ಮಗನಾದ ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದನು. ಇವನು ವಿಜಯನಗರದ ಅರಸರಲ್ಲೇ ಹೆಚ್ಚು 
ಪ್ರಾಮುಖ್ಯತೆ ಪಡೆದುಕೊಂಡಿದ್ದಾನೆ. ಪರಾಕ್ರಮಿ ಮತ್ತು ದಕ್ಷ ಆಡಳಿತಗಾರನಾಗಿರುವ ಕೃಷ್ಣದೇವರಾಯ 


ದಕ್ಷಿಣ ಭಾರತವನ್ನಾಳಿದ ಪ್ರಸಿದ್ಧ, ಸಮರ್ಥ ಸಾಮ್ರಾಟರಲ್ಲಿ ಒಬ್ಬನಾಗಿದ್ದಾನೆ. 


ಹೊಟ್ಟಿಗನಹೊಸಹಳ್ಳಿಯ ಕ್ರಿಶ ೧೫೧೩ರ ಶಾಸನದಿಂದ ಕೃಷ್ಣದೇವರಾಯನ 
ಅಧಿಕಾರಾವಧಿಯಲ್ಲಿ ಚನ್ನಪಟ್ಟಣ ಸೀಮೆಯನ್ನು ದೇವರಾಯಪಟ್ಟಣದ ತಿಮ್ಮಣ್ಣಿವೊಡೆಯನ 
ಮಗನಾದ ಕೆಂಚಸೊಮಣ್ಣವೊಡೆಯ ಅಧಿಕಾರಿಯಾಗಿ ಆಳ್ಲಿಕೆ ನಡೆಸುತ್ತಿದ್ದ ವಿಷಯವನ್ನು 
ತಿಳಿಸುತ್ತದೆ." * ಜೊತೆಗೆ ಚನ್ನಪಟ್ಟಣ ಸೀಮೆಯ ಕೂಡ್ಡೂರು ಮತ್ತು ಮೊಗೆಹಳ್ಳಿ ಕೆರೆಗಳ 
ಜೀರ್ಣೋದ್ದಾರಕ್ತಾಗಿ ಕೂಡ್ಡೂರಿನ ಮಂಗಳೇಶ್ವರ ದೇವರ ಸನ್ನಧಿಯಲ್ಲಿ ಕೃಷ್ಣದೇವರಾಯರಿಗೆ 
ಧರ್ಮವಾಗಲೆಂದು ಮೇಲನಹೊಸಹಳ್ಳಿ(ಹೊಟ್ಟಿಗನಹೊಸಹಳ್ಳಿ) ಗ್ರಾಮವನ್ನು ದಾನವಾಗಿ ನೀಡಿದ 
ವಿವರಗಳು ಈ ಶಾಸನದಿಂದ ತಿಳಿದುಬರುತ್ತವೆ. ಇದೇ ತಾಲೂಕಿನ ಆಣಿಗೆರೆ ಗ್ರಾಮದಲ್ಲಿರುವ ಕ್ರಿ.ಶ. 
೧೫೧೪ರ ಶಾಸನದಲ್ಲಿ ಚನ್ನಪಟ್ಟಣ ಸೀಮೆಯಲ್ಲಿ ಕೃಷ್ಣದೇವರಾಯನ ಅಡಿಯಾಳಾಗಿ ಲಳ್ಳಿಕೆ 
ಮಾಡುತ್ತಿದ್ದ "ಕೆಂಚಸೋಮಣ್ಣನಾಯಕನು' ಭೈರವಪಟ್ಟಣದ(ಭೈರಾಪಟ್ಟಣ) ಜನಾರ್ಧನ ದೇವರ 
ಅಮೃತಪಡಿಗಾಗಿ ಭೂದಾನದ ಉಲ್ಲೇಖವಿದೆ" ಆಣಿಗೆರೆ ಗ್ರಾಮಕ್ಕೆ ಸೋಮಸಮುದವೆಂದು 
ಪ್ರತಿನಾಮವಿಟ್ಟು ಮಕರ ಸಂಕ್ರಾಂತಿ ಪುಣ್ಯಕಾಲದಲ್ಲಿ ನರಸಿಂಹನಾಯಕನಿಗೆ ಪುಣ್ಯವಾಗಲೆಂದು 


ಇಲ್ಲಿನ ಜನಾರ್ದನ ದೇವರಿಗೆ ದಾನ ನೀಡಿರುವುದು ಇದರಿಂದ ತಿಳಿದುಬರುತ್ತದೆ. 


ಚನ್ನಪಟ್ಟಣದ ಕ್ರಿಶ. ೧೫೧೫ರ ಶಾಸನ ಕೃಷ್ಣದೇವರಾಯನ ಕುರಿತ ಹಲವು ಮಾಹಿತಿಗಳನ್ನು 
ತಿಳಿಸಿಕೊಡುತ್ತದೆ. ಇದರಲ್ಲಿ ಕೃಷ್ಣದೇವರಾಯನ ವಂಶಾವಳಿ, ದಿಗ್ದಿಜಯ ಹಾಗೂ ಅವನ 
ದಾನದತ್ತಿಗಳ ವಿಷಯ, ತಮ್ಮ ಮೂಲಪುರುಷರನ್ನು ಪುರಾಣ ವ್ಯಕ್ತಿಗಳಿಗೆ ಹೋಲಿಸಿ ಚಾರಿತ್ರಿಕ 
ವ್ಯಕ್ತಿಗಳ ಸಮೀಕರಣದ ಹಿನ್ನೆಲೆಯಲ್ಲಿ ವಂಶವೃಕ್ಷವನ್ನು ದಾಖಲಿಸಲಾಗಿದೆ. ಇದರಲ್ಲಿ ಚಂದ್ರನಿಂದ 
ಬುಧ, ಬುಧನಿಂದ ಪುರೂವರ, ಪುರೂವರನಿಂದ ನಹುಷ, ನಹುಷನಿಂದ ಯಯಾತಿ, 
ಯಯಾತಿಯಿಂದ ತುರ್ವಸು ಎಂಬ ಪುರಾಣ ಪುರುಷರ ಉಲ್ಲೇಖವಿದೆ. ಜೊತೆಗೆ ಚಾರಿತ್ರಿಕ 
ಕಾಲಘಟ್ಟದ ವ್ಯಕ್ತಿಗಳಾದ ದೇವಕಿ ಹಾಗೂ ತಿಮ್ಮ ಎಂಬುವರಿಂದ ಈಶ್ವರ ಮತ್ತು ಬುಕ್ಕಮಾ 


60 


ಅವರಿಂದ ನರಸ ಎಂಬುವನು ಜನಿಸಿದನು ಎಂಬುದಾಗಿದೆ. ನರಸನಾಯಕ ಮತ್ತು 
ನಾಗಲಾಂಬಿಕೆಯಿಂದ ಕೃಷ್ಣದೇವರಾಯರು ಹುಟ್ಟಿದರು ಎಂದು ತುಳು ವಂಶ ದೀರ್ಪ್ವ ವಂಶಾವಳಿ 
ಹಾಗೂ ದಿಗ್ನಿಜಯಗಳನ್ನು ವರ್ಣನಾತ್ಸಕವಾಗಿ ದಾಖಲಿಸಲಾಗಿದೆ. ಕೃಷ್ಣದೇವರಾಯನು ಚೇರ, 
ಚೋಳ, ಪಾಂಡ್ಯ, ಮಧುರವಲ್ಲಭ, ತುರುಷ್ಠ ಹಾಗೂ ಗಜಪತಿಯನ್ನು ಸೋಲಿಸಿ ಗಂಗಾ ತೀರದಿಂದ 
ಶ್ರೀಲಂಕಾದವರೆಗೆ ಈತನ ಸಾಮ್ರಾಜ್ಯ ವಿಸ್ತರಿಸಿತ್ತು ಎಂಬ ವಿವರ ತಿಳಿಯುತ್ತದೆ. ಜೊತೆಗೆ ಶಾಸನದ 
ಕೊನೆಯ ಭಾಗದಲ್ಲಿ ಕೃಷ್ಣದೇವರಾಯನು "ಶೀವಿರುಪಾಕ್ಷ' ಎಂದು ಸಹಿ ಮಾಡಿರುವುದರಿಂದ ಇದು 
ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ. 


ಅಬ್ಲೂರು ಗ್ರಾಮದ ಕ್ರಿಶ. ೧೫೨೩ರ ಶಾಸನದಲ್ಲಿ ಕೃಷ್ಣದೇವರಾಯನು ಕೆಳಲೆನಾಡಿನ 
ಚನ್ನಪಟ್ಟಣ ಸೀಮೆಯ "ಹೊಸಹಳ್ಳಿ' ಮತ್ತು "ಅತಿಕುಪ್ಲೆ' ಗ್ರಾಮಗಳಿಗೆ "ಬ್ರಾಹ್ಮಣ್ಯತೀರ್ಥಪುರ' ಎಂಬ 
ಪ್ರತಿನಾಮವನ್ನಿಟ್ಟು ಅದನ್ನು ಅಬ್ಲೂರಿನ ಬ್ರಾಹ್ಮಣತೀರ್ಥರ ಶಿಷ್ಕ್ಠರಾದ ವ್ಯಾಸತೀರ್ಥರಿಗೆ ದಾನ ನೀಡಿದ 
ವಿವರ ದಾಖಲಾಗಿದೆ"*" ಈ ಶಾಸನದಲ್ಲಿ ಕೂಡ ಕೃಷ್ಣದೇವರಾಯನ ವಂಶಾವಳಿ ಹಾಗೂ ಆತನು 
ಉದಗಿರಿಯ ಗಜಪತಿ, ಬಹುಮನಿ ಸುಲ್ತಾನರು, ವಿಜಾಪುರದ ಸುಲ್ತಾನರು, ಕಳಿಂಗ, ಬೀದರ್‌, 
ಗುಲ್ಬರ್ಗಾ ಮೊದಲಾದ ರಾಜರನ್ನು ಸೋಲಿಸಿದ ಎಂಬ ವರ್ಣನೆಯಿದೆ. ಯಲೆಹೊಸಹಳ್ಳಿ 
ಗಾಮದಲ್ಲಿರುವ ಕ್ರಿಶ.೧೫೨೭ರ ಶಾಸನದಲ್ಲಿ ಚನ್ನಪಟ್ಟಣ ಪ್ರದೇಶದ '"ವೀರಾಪುರದ' ಗಾವುಂಡನು 
'ಬಯಿರಪ್ಪನಾಯಕ' ಎಂಬುವನಿಗೆ ಗದ್ದೆಯನ್ನು ದಾನ ನೀಡಿದ ವಿಷಯವಿದೆ." *” ಚನ್ನಪಟ್ಟಣ 
ತಾಲೂಕಿನ ಅಬ್ಲೂರು. ಬ್ರಾಹ್ನಣೀಷಪುರ, ಮಳೂರು, ಕೊರಣಗೆರೆ ಮೊದಲಾದ ಪ್ರದೇಶಗಳು 
ಕೃಷ್ಣದೇವರಾಯನ ಅಧಿಕಾರಾವಧಿಯಲ್ಲಿ ಪ್ರಮುಖ ವೈಷ್ಣವ ಕೇಂದ್ರಗಳಾಗಿ ಬೆಳೆದವು. ಅದಕ್ಕೆ ಮುಖ್ಯ 
ಕಾರಣವೆಂದರೆ ಕೃಷ್ಣದೇವರಾಯನ ರಾಜಗುರುಗಳಾಗಿದ್ದ ವ್ಯಾಸರಾಯರು ಬಹ್ಮಣ್ಯತೀರ್ಥರ ಶಿಷ್ಯರಾಗಿ 
ಅಬ್ದೂರಿನಲ್ಲಿ ನೆಲೆಸಿ ತನ್ನ ಬಾಲ್ಯವನ್ನು ಕಳೆದಿದ್ದರು ಎಂಬುದಾಗಿದೆ. ಹೀಗಾಗಿ ತನ್ನ ರಾಜಗುರುಗಳು 
ಮೊದಲು ಇಲ್ಲಿ ನೆಲೆಸಿದ್ದರಿಂದ ವ್ಯಾಸರಾಯರಿಂದ ಪ್ರಭಾವಿತನಾಗಿದ್ದ ಮೂಲತಃ ವೈಷ್ಣವ ಪಂಥದ 
ಆರಾಧಕರಾಗಿದ್ದ ಕೃಷ್ಣದೇವರಾಯನು ಈ ತಾಲೂಕಿನಲ್ಲಿ ವೈಷ್ಣವ ಕೇಂದಗಳಿಗೆ ಹೆಚ್ಚು ಪೋಷಣೆ 
ನೀಡಿದನು. ಕೃಷ್ಣದೇವರಾಯನು ಯುದ್ದ ಪರಾಕ್ರಮಿ ಮಾತ್ರವಾಗಿರದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ 
ಕ್ಷೇತ್ರಗಳ ಕಡೆಗೂ ಒತ್ತು ಕೊಟ್ಟು ಕನ್ನಡ ನಾಡಿಗೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದ್ದಾನೆ. 
ಹೀಗಾಗಿ ಈತನ ಆಳ್ಗಿಕೆಯ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ದಕ್ಷಿಣ ಭಾರತದ ಇತಿಹಾಸದಲ್ಲಿ 
ಅಪೂರ್ವ ಕಾಲ ಎನಿಸಿದೆ. ಆದರೆ ಇವನ ನಂತರ ಅಧಿಕಾರಕ್ವಾಗಿ ವಿಜಯನಗರದಲ್ಲಿ ದಾಯಾದಿ 
ಕಲಹ ಹೆಚ್ಚಾದವು. ಆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದ ಅಚ್ಯುತರಾಯನು ವಿಜಯನಗರದ 
ಆಂತರಿಕ ಮತ್ತು ಬಾಹ್ಯ ದಾಳಿಗಳನ್ನು ನಿರಂತರವಾಗಿ ಎದುರಿಸುವ ಸಂದರ್ಭದಲ್ಲಿಯೂ ಕೂಡ 
ಹಲವು ಧಾರ್ಮಿಕ ಮತ್ತು ಲೌಕಿಕ ಕೆಲಸಗಳನ್ನು ಮಾಡಿರುವುದು ಗಮನಾರ್ಹವಾಗಿದೆ. 


61 


ಮಳೂರುಪಟ್ಟಣದಲ್ಲಿ ಅಚ್ಯುತರಾಯನ ಕಾಲದ ಶಾಸನದಲ್ಲಿ ಶಿವನು ಮಳೂರುಪಟ್ಟಣದ ಬಳಿ 
"'ವೀರಪಾಪುರ' ಎಂಬ ಗ್ರಾಮವನ್ನು ನಿರ್ಮಿಸಿ ಅದನ್ನು ಮಳೂರು ಪಟ್ಟಣದಲ್ಲಿ ಆಳ್ಗಿಕೆ ಮಾಡುತ್ತಿದ್ದ 
ಮಹಾಪ್ರಭು "ಹಲಗೆಯಪ್ಪಗೌಡ' ಎಂಬುವನಿಗೆ ಅಂದಣದ ಉಂಬಳಿಯಾಗಿ ಕೊಟ್ಟ ವಿಷಯ 
ದಾಖಲಾಗಿದೆ." ಇದರಲ್ಲಿ ಅಚ್ಯುತರಾಯನನ್ನು "ಸಾಳುವರಾಯ ವಂಶರತ್ನ' ಎಂದು 
ವರ್ಣಿಸಿರುವುದನ್ನು ಗಮನಿಸಬಹುದು. ತುಳುವಂಶದ ಅರಸ ಸಾಳ್ಳ ಮನೆತನದ ಬಿರುದನ್ನು ತನ್ನ 
ಹೆಸರಿನಲ್ಲಿ ಕರೆದುಕೊಂಡಿರುವುದು ಬಹಳ ವಿಶೇಷ ಮತ್ತು ಕುತೂಹಲಕಾರಿಯಾಗಿದೆ. 
ಕೋಡಂಬಳ್ಳಿಯ ಮಳಲೇಶ್ವರ ದೇವಾಲಯದ ಬಳಿ ಇರುವ ಶಾಸನದಲ್ಲಿ ಅಚ್ಛುತರಾಯನಿಗೆ 
ಧರ್ಮವಾಗಲೆಂದು ದಾನ ಕೊಟ್ಟಿರುವ ಉಲ್ಲೇಖವಿದೆ. "ಮಾದರಸ" ಎ೦ಬುವನ್ನು ಭಂಡಾರದ 
ತಿಮ್ಮಪುಯ್ಯನವರ ನಾಯಕತನಕ್ಕೆ ಸಲ್ಲುವ ಚನ್ನಪಟ್ಟಣ ರಾಜ್ಯದ ಕೋಡಂಬಳ್ಳಿಯ ಸೀಮೆಯ 
ನಿಟ್ಟೂರು ಭಟ್ಟ ವಿತ್ತಿಯ ಸ್ಥಳದ ಸರಗೂರು ಗ್ರಾಮವನ್ನು ತಮ್ಮ ಒಡೆಯನಿಗೆ ಒಳಿತಾಗಲೆಂದು 
ಕೋಡಂಬಳ್ಳಿಯ ಶ್ರೀಮಳಲೇಶ್ವರ ದೇವರಿಗೆ ದಾನ ಕೊಟ್ಟ ವಿಷಯ ಈ ಶಾಸನದಿಂದ 
ತಿಳಿದುಬರುತ್ತದೆ. ಅಲ್ಲದೆ ಕೋಡಂಬಳ್ಳಿಯಲ್ಲಿ ಕೋಟೆಯಿತ್ತು ಎಂಬ ಮಹತ್ನದ ಹಾಗೂ ಅಪರೂಪದ 
ಮಾಹಿತಿ ಸಹ ಬೆಳಕಿಗೆ ಬರುತ್ತದೆ. ಆದರೆ ಕೋಡಂಬಳಿಯಲ್ಲಿ ಪ್ರಸ್ತುತ ಯಾವುದೇ ಕೋಟೆಯಿಲ್ಲ. 
ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಕೋಟಿ ಕಾಲಾಂತರದಲ್ಲಿ 
ನಾಶಗೊಂಡಿರಬಹುದು. ಆದರೆ ಶಾಸನದ ಆಧಾರದಿಂದ ವಿಜಯನಗರ ಆಳ್ಗಿಕೆಯ ಕಾಲದಲ್ಲಿ 
ಕೋಡಂಬಳ್ಳಿ ಪ್ರದೇಶ ಚನ್ನಪಟ್ಟಣ ಪ್ರದೇಶದ ಪ್ರಮುಖ ಸೈನಿಕ ನೆಲೆ ಹಾಗೂ ಪಾಳೆಯಪಟ್ಟನ 
ಕೇಂದವಾಗಿತ್ತು ಎಂಬುದು ಸಷ್ಟವಾಗುತ್ತದೆ. 

ಬಾಣಂತಹಳ್ಳಿಯ ಕ್ರಿಶ.೧೫೩೬ರ ಶಾಸನದಲ್ಲಿ ಕೃಷ್ಣದೇವರಾಯ ಒಡೆಯರ ಕುಮಾರ ಕಂಪ” 
ಎಂಬುದು ಉಲ್ಲೇಖವಿದೆ. ”ಆದರೆ ಕೃಷ್ಣದೇವರಾಯನ ಕಾಲದ ದಾಖಲೆಗಳಲ್ಲಿ ಅವನಿಗೆ 
ತಿರುಮಲರಾಯ ಎಂಬ ಮಗನಿದ್ದ, ಆತ ತನ್ನ ಏಳನೆಯ ವಯಸ್ಸಿನಲ್ಲಿ ಅಕಾಲ ಮರಣಕ್ಕೆ ತುತ್ತಾದ 
ಎಂದು ತಿಳಿದುಬಂದಿದೆ. ಹೀಗಾಗಿ ಬಾಣಂತಹಳ್ಳಿ ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಕಂಪನು 
ಕೃಷ್ಣದೇವರಾಯನ ಮಗನೇ? ಎಂಬ ಗೊಂದಲ ಉಂಟಾಗುತ್ತದೆ. ಆದರೆ ಆ ಗೊಂದಲವನ್ನು 
ಕನಕಪುರ ತಾಲೂಕಿನ ಹರಿಹರ ಗ್ರಾಮದ ಶಾಸನವು ನಿವಾರಿಸುತ್ತದೆ? ಈ ಶಾಸನವು 
ಕೃಷ್ಣದೇವರಾಯನ ಆಳ್ಲಿಕೆಯ ಕಾಲದಲ್ಲಿ ಅವನ ಪ್ರಧಾನ ಅಧಿಕಾರಿಯಾಗಿ ಕಂಪ ಎಂಬುವನು 
ಚನ್ನಪಟ್ಟಣ ಮತ್ತು ರಾಮನಗರ ಪ್ರದೇಶಗಳನ್ನು ಆಳುತ್ತಿದ್ದ ಎಂದು ತಿಳಿಯುತ್ತದೆ. ಇದರಿಂದ 
ಶಾಸನೋಕ್ತ ಕಂಪನೇ ಕೆಳಲೆನಾಡನ್ನು ಆಳ್ಗಿಕೆ ಮಾಡುತ್ತಿದ್ದ ಕಂಪಒಡೆಯ ದಣ್ಣಾಯಕನಾಗಿದ್ದು ಆತನು 
ಕೃಷ್ಣದೇವರಾಯನಿಗೆ ತುಂಬಾ ನಿಷ್ಠಾವಂತ ಅಧಿಕಾರಿಯಾಗಿದ್ದನು ಮತ್ತು ತನ್ನ ಒಡೆಯನ ಮೇಲೆ 
ತುಂಬಾ ಅಭಿಮಾನ ಹೊಂದಿದ್ದ ಎನಿಸುತ್ತದೆ. ಆ ಸಲುಗೆಯಲ್ಲಿ ತನ್ನನ್ನು ಕೃಷ್ಣದೇವರಾಯ ಒಡೆಯರ 
ಕುಮಾರ ಎಂದು ಕರೆದುಕೊಂಡಿರಬಹುದು. 


62 


ಅಚ್ಕುತರಾಯನ ನಂತರ ಆತನ ಮಗ ಒಂದನೆಯ ವೆಂಕಟನು ವಿಜಯನಗರ 
ಸಿಂಹಾಸನವನ್ನೇರಿದನು. ಅವನು ಅಪ್ರಾಪ್ತ ವಯಸ್ಸನಾಗಿದ್ದರಿಂದ, ರಾಜಪ್ರತಿನಿಧಿಯಾಗಿ ರಾಣಿಯೇ 
ಆಡಳಿತದ ಎಲ್ಲಾ ಜವಾಬ್ದಾರಿಯನ್ನು ವಹಿಸಿಕೊಂಡು ವೆಂಕಟನಿಗೆ ರಕ್ಷಣೆ ನೀಡಿದಳು. ಆದರೆ ಅದು 
ಫಲಾಕಾರಿಯಾಗದೆ "ಸಕಲರಾಜ ತಿಮ್ಮ' ಎಂಬುವನಿಂದ ಒಂದನೆಯ ವೆಂಕಟ ಕೊಲೆಯಾದನು. 
ನಂತರ ಅಚ್ಯುತರಾಯನ ಸೋದರ ಸಂಬಂಧಿಯಾದ ಸದಾಶಿವರಾಯನು ಅಧಿಕಾರಕ್ಕೆ ಬಂದನು. 


ಸದಾಶಿವರಾಯನು ತನ್ನ ಆಳ್ಳಿಕೆಯ ಆರಂಭ ಸುಮಾರು ಏಳು ವರ್ಷಗಳ ಕಾಲ ಹೆಸರಿಗೆ 
ಮಾತ್ರ ದೊರೆಯಾಗಿದ್ದು ಅಧಿಕಾರವೆಲ್ಲವೂ ರಾಮರಾಯನ ಕೈವಶದಲ್ಲಿತ್ತು ಚನ್ನಪಟ್ಟಣ ತಾಲೂಕಿನ 
ಆಂಜನೆಯ ದೇವಾಲಯದಲ್ಲಿರುವ ಶಾಸನದಲ್ಲಿ ಅಳಿಯ ರಾಮರಾಯನು ಕ್ರಿಶ. ೧೫೫೩ರಿಂದ 
ಸದಾಶಿವರಾಯನನ್ನು ಹೆಸರಿಗೆ ಮಾತ್ರ ದೊರೆಯನ್ನಾಗಿ ಮಾಡಿ ಅಧಿಕಾರದ ಸೂತ್ರಗಳನ್ನೆಲ್ಲ ತನ್ನ 
ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಎಂಬುದು ಗಮನಕ್ಕೆ ಬರುತ್ತದೆ. ಮಾರ್ಚನಹಳ್ಳಿ ಗ್ರಾಮದ ಕ್ರಿಶ. 
೧೫೫೩ರ ತಾಮಶಾಸನದಲ್ಲಿ "ಕೋನೇಟಿರಾಜನ' ಮಗನಾದ "ಕೊಂಡರಾಜ' ಎಂಬುವನ 
ಕೋರಿಕೆಯ ಮೇರೆಗೆ ಸದಾಶಿವರಾಯನು ಚನ್ನಪಟ್ಟಣ ಸೀಮೆಯ  ಮಾಚೇನೆಹಳ್ಳಿಗೆ, 
ಕೊಂಡರಾಜಪುರ ಎಂಬ ಪ್ರತಿನಾಮವನ್ನಿಟ್ಟು ಅದನ್ನು ವೆಂಕಟಚಾರ್ಯ ಎಂಬುವನಿಗೆ 
ಸರ್ವಮಾನ್ಯವಾಗಿ ದತ್ತಿಕೊಟ್ಟ ವಿವರವಿದೆ. ಸಂಸ್ಕೃತ ಭಾಷೆಯ ದೇವನಾಗರೀ ಲಿಪಿಯಲ್ಲಿ ೧೮೯ 
ಸಾಲುಗಳಿರುವ ಈ ಶಾಸನ ಮೇಲಿನ ಉಲ್ಲೇಖವನ್ನು ಸುಧೀರ್ಪವಾದ ವಿವರವನ್ನು ದಾಖಲಿಸಿದೆ. 
ಇದರ ಕೊನೆಯಲ್ಲಿ "ಶೀ ವಿರೂಪಾಕ್ಷ' ಎಂಬ ಅಂಕಿತ ಮಾತ್ರ ಕನ್ನಡ ಭಾಷೆಯಲ್ಲಿರುವುದು 
ವಿಶೇಷವಾಗಿ ಗಮನಕ್ಕೆ ಬರುತ್ತದೆ. ರಾಮರಾಯನು ಕಾಲಕ್ರಮೇಣ ಪ್ರಭುತ್ನದ ಬಿರುದುಗಳನ್ನು ಧರಿಸಿ 
ಸದಾಶಿವರಾಯನನ್ನು ಮೂಲೆಗೊತ್ತಿ ವಿಜಯನಗರದ ಸಂಪೂರ್ಣ ಅಧಿಕಾರ ಪಡೆದುಕೊಂಡನು. 
ಆದರೆ ಬಹುಮನಿ ಸುಲ್ರಾನರೊಡನೆ ನಡೆದ ತಾಳಿಕೋಟೆ ಯುದ್ದದಲ್ಲಿ ರಾಮರಾಯ ಹತನಾದನು. 
ಇದರಿಂದ ಮಹಮ್ಮದಿಯ ಸೈನ್ಯ ನಿರಾಂತಕವಾಗಿ ವಿಜಯನಗರವನ್ನು ಪ್ರವೇಶಿಸಿತು. ಅಷ್ಟರಲ್ಲಿ 
ತಿರುಮಲರಾಯನು ಸಾಧ್ಯವಾದಷ್ಟು ಸಂಪತ್ತನ್ನು ಮತ್ತು ಸೆರೆಮನೆಯಲ್ಲಿದ್ದ ಸದಾಶಿವರಾಯನನ್ನು 
ಬಿಡಿಸಿಕೊಂಡು ಪೆನುಗೊಂಡೆಗೆ ಹೊರಟು ಹೋದನು. ಆಗ ವಿಜಯನಗರಕ್ಕೆ ಯಾರ ರಕ್ಷಣೆ 
ಇಲ್ಲವಾದ್ದರಿಂದ ಸೂರೆಗೆ ಒಳಗಾಯಿತು. ನಂತರದಲ್ಲಿ ರಾಮರಾಯನ ಸಹೋದರ ತಿರುಮಲ 
ರಾಜಧಾನಿಯನ್ನು ಹಂಪಿಯಿಂದ ಪೆನೆಗೊಂಡೆಗೆ ಬದಲಾಯಿಸಿಕೊಂಡು ಅಲ್ಲಿಂದಲೇ ಆಳ್ಲಿಕ 
ಮಾಡಲು ಪ್ರಾರಂಭಿಸಿದನು. 

ತಿರುಮಲರಾಯನ ಆಳ್ಗಿಕೆ ಕಾಲದ ಒಂದು ಶಾಸನ ಮಳೂರು ಗ್ರಾಮದಲ್ಲಿ ದೊರೆತಿದೆ. ಕ್ರಿ.ಶ. 
೧೫೭೨ರ ಈ ಶಾಸನದಲ್ಲಿ ದಣಾಯಕ 'ನರಸಪ್ರಯ್ಯನ' ಕಾರ್ಯಕರ್ತನಾದ "ಹಂಪರಸಯ್ಯ' 
ಎಂಬುವನು ಮಳೂರಿನ"ಅಪ್ಪಣ್ಣ ಹೆಬ್ಬಾರ, ತಿಮ್ಮಣ್ಣ ಹೆಬ್ಬಾರ' ಮೊದಲಾದ ಬ್ರಾಹ್ಮಣರಿಗೆ 
ಭೂಮಿಯನ್ನು ಸರ್ವಮಾನ್ಯವಾಗಿ ಬಿಟ್ಟ ವಿವರವಿದೆ ಇದರಲ್ಲಿ ತಿರುಮಲರಾಯನನ್ನು 


63 


ಮಹಾರಾಜಾಧಿರಾಜ ಶ್ರೀವೀರ ಪ್ರತಾಪ ಶ್ರೀಭುಜಬಲ ತಿರುಮರಾಯದೇವ ಮಹಾರಾಯ ಎಂಬ 
ಬಿರುದುಗಳಿಂದ ವರ್ಣಿಸಲಾಗಿದೆ. ಆದರೆ ಶತ ಅಧಿಕಾರಕ್ಕೆ ಬರುವ ವೇಳೆಗಾಗಲೇ ಈತನಿಗೆ 
ವಯಸ್ಸಾಗಿದ್ದರಿಂದ ಹೆಚ್ಚು ಕಾಲ ಆಳ್ಗಿಕೆ ಮಾಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅವನ 
ಉತ್ತರಾಧಿಕಾರಿಯಾಗಿ ಒಂದನೇ ಶ್ರೀರಂಗನು ಪಟ್ಟಕ್ಕೆ ಬಂದನು. ಈತನ ಆಳ್ಗಿಕೆ ಕಾಲದ ಯಾವುದೇ 
ಕುರುಹುಗಳು ಇಲ್ಲಿ ದೊರೆತಿಲ್ಲ. 


ಶ್ರೀರಂಗನ ನಂತರ ಒಂದನೆಯ ವೆಂಕಟಪತಿ ಅಧಿಕಾರಕ್ಕೆ ಬಂದನು. ಚನ್ನಪಟ್ಟಣ ತಾಲೂಕಿನ 
ಅಬ್ಲೂರಿನ ವ್ಯಾಸರಾಯ ಮಠದಲ್ಲಿರುವ ಕ್ರಿಶ. ೧೫೯೫ ಕಾಲಘಟ್ಟಕ್ಕೆ ಸೇರಿದ ತಾಮಶಾಸನವಿದೆ.5 
ಇದರಲ್ಲಿ ವೆಂಕಟಪತಿಯ  ಆಳ್ಗಿಕೆಯ ಕಾಲದಲ್ಲಿ ಸೋದೆ '"ಅರಸಪ್ಪುನಾಯಕ' ಎಂಬುವನು 
ವ್ಯಾಸತೀರ್ಥರು ಆರಾಧಿಸುವ ವೇಣುಗೋಪಾಲಕ್ಕೃಷ್ಣ ದೇವರಿಗೆ ೭೦೮ ವರಗಳ ಆದಾಯದ ಕೆಲವು 
ಗ್ರಾಮಗಳನ್ನು ದಾನ ನೀಡಿದ ವಿವರ ದಾಖಲಾಗಿದೆ. ಹೀಗೆ ಅಬ್ದೂರಿಗೆ ಕೃಷ್ಣದೇವರಾಯನ 
ಕಾಲದಿಂದಲೂ ಹೆಚ್ಚು ಪೋಷಣೆ ದೊರೆತಿದ್ದರಿಂದ ವೈಷ್ಣವ ಮತದ ಪ್ರಸಿದ್ಧ ಕೇಂದ್ರವಾಯಿತು 
ಹಾಗೂ ನಾಡಿನ ಕೆಲವು ಮಾಧ್ವ ಮಠಗಳಿಗೆ ಮೂಲ ಪ್ರದೇಶವಾಗಿ ರೂಪಗೊಂಡಿತು ಎನ್ನಬಹುದು. 
ವೆಂಕಟಪತಿಗೆ ಮಕ್ಕಳಿರಲಿಲ್ಲ ಹಾಗಾಗಿ ತನ 


ವಿ 
ಉತ್ತರಾಧಿಕಾರಿಯಾಗಿ ನೇಮಿಸಿನು. ಆದರೆ ಜಗರಾಯ ಎಂಬುವನ ಮೋಸದಿಂದ ಎರಡನೆಯ 


ತಮ್ಮನಾದ ಎರಡನೆಯ  ಶ್ರೀರಂಗನು 


ಶ್ರೀರಂಗನು ಸೆರೆಯಾಗಿ ಮರಣ ಹೊಂದಬೇಕಾಯಿತು. ಆಗ ಅವನ ನಿಷ್ಠಾವಂತ ಸಾಮಂತನಾದ 
ಎಚ್ಚಮನಾಯಕ ಜಗರಾಯನ ವಿರುದ್ದ ಹೋರಾಡಿ ಆತನನ್ನು ಸೋಲಿಸಿ ರಾಮದೇವನನ್ನು ರಾಜ್ಯದ 
ಉತ್ತರಾಧಿಕಾರಿಯಾಗಿ ಮಾಡಿದನು. ಹೀಗೆ ಅಧಿಕಾರಕ್ಕೆ ಬಂದ ರಾಮದೇವನು ಕ್ರಿಶ. ೧೬೧೭ರ 
ವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ಗಿಕೆ ಮಾಡಿದನು. ಕನ್ನಸಂದ್ರ ಗಾಮದ ಶಾಸನದಿಂದ 
ರಾಮದೇವರು, ರಂಗರಾಯನಿಗೆ ಕಟ್ಟುಕೊಡುಗೆಯಾಗಿ ಭೂದಾನ ನೀಡಿದ ಮಾಹಿತಿ 
ತಿಳಿದುಬರುತ್ತದೆ.” ಇದನ್ನು ಗಮನಿಸಿದರೆ ರಂಗರಾಯನು ಪ್ರಾಯಶಃ ಸಾರ್ವಜನಿಕ ಹಿತಕ್ಕಾಗಿ ಕೆರೆ 
ಅಥವಾ ಭಾವಿಯನ್ನು ಕಟ್ಟಿಸಿದ್ದು ಅದರ ಪ್ರತಿಫಲವಾಗಿ ಈ ಭೂಮಿಯನ್ನು ದಾನವಾಗಿ 
ಪಡೆದಿರಬಹುದು ಎನಿಸುತ್ತದೆ. 


ರಾಮದೇವನಿಗೆ ಮಕ್ಕಳಿರಲಿಲ್ಲವಾದ್ದರಿಂದ ಆತನ ನಂತರ ಎರಡನೇ ವೆಂಕಟಪತಿ 
ಯುವರಾಜನಾದನು. ಹೀಗೆ ಆಳ್ಗಿಕೆ ಮಾಡಿದ ಈ ಮನೆತನದ ಅರಸರು ರಾಜ್ಯದ ಶಕ್ತಿಯನ್ನು 
ವರ್ಧಿಸಲು ಸಾಧ್ಯವಾಗಲಿಲ್ಲ. ಅಲ್ಲದೆ ಇವರು ದಕ್ಷ ಆಡಳಿತಗಾರರಾಗಿರಲಿಲ್ಲ ಹಾಗಾಗಿ ಅವರ 
ಅಧೀನರಾಗಿ ಸ್ಥಳೀಯ ನಾಯಕರು ಸ್ವತಂತ್ರವಾಗಿ ಆಳಿಕೆ ನಡೆಸಲಾರಂಭಿಸಿದರು. ಚಿತ್ರದುರ್ಗ, 
ಮಧುಗಿರಿ, ಸಂತೆಬೆನ್ನೂರು, ಯಲಹಂಕ, ಚನ್ನಪಟ್ಟಣ ಮುಂತಾದ ಪ್ರದೇಶಗಳ ಪಾಳೆಯಗಾರರು 
ನಿರಾತಂಕವಾಗಿ ಆಳ್ಗಿಕೆ ಮಾಡಿದರು. ಕ್ರಿಶ ೧೫೩೦-೧೬೩೦ರವರೆಗೆ ಚನ್ನಪಟ್ಟಣವನ್ನು 


64 


ನೆಲೆವೀಡಾಗಿಸಿಕೊಂಡು ಜಗದೇವರಾಯ ಮತ್ತು ಅವನ ಸಂತತಿಯವರು ಆಳ್ಗಿಕೆ ಮಾಡಿದ್ದಾರೆ. 
ರಾಮದೇವರಾಯನ ಕಾಲದಲ್ಲಿ ಚನ್ನಪಟ್ಟಣವನ್ನು ಆಳ್ಗಿಕೆ ಮಾಡುತ್ತಿದ್ದ ಪಾಳೆಯಗಾರನ 
ಉಲ್ಲೇಖವಿರುವ ಶಾಸನವೊಂದು ದಶವಾರ ಗ್ರಾಮದಲ್ಲಿ ದೊರೆತಿದೆ. ಕ್ರಿಶ. ೧೬೨೩ರ ಈ ಶಾಸನ 
ತೆಲುಗು ಭಾಷೆಯಲ್ಲಿದ್ದು, ವಿಜಯನಗರ ದೊರೆ ರಾಮದೇವರಾಯನ  ಆಳ್ಸಿಕೆಯ ಕಾಲದಲ್ಲಿ 
ಚನ್ನಪಟ್ಟಣ ರಾಜ್ಯವನ್ನು ಕುಮಾರ ಇಮ್ಮಡಿ ಜಗದೇವರಾಯನು ಆಳ್ಗಿಕೆ ಮಾಡುತ್ತಿದ್ದ ಸಂಗತಿ 
ದಾಖಲಾಗಿದೆ. ಇದರಿಂದ ಚನ್ನಪಟ್ಟಣ ಆ ವೇಳೆಗಾಗಲೇ ರಾಜ್ಯವಾಗಿ ಪ್ರಾಮುಖ್ಯತೆ ಪಡೆದುಕೊಂಡಿತ್ತು 
ಎಂಬ ವಿಷಯ ತಿಳಿದುಬರುತ್ತದೆ. 


ರಾಜ್ಯಕ್ಷಾಗಿ ಎರಡನೆಯ ವೆಂಕಟಪತಿಗೂ ತಿಮ್ಮರಾಜನಿಗೂ ನಡೆದ ಹೋರಾಟದಲ್ಲಿ 
ಚನ್ನವೆಂಕಟನ ಮಗ ಮೂರನೆಯ ಶ್ರೀರಂಗನು ಎರಡನೆಯ ವೆಂಕಟಪತಿಯ ಪರ ಹೋರಾಡಿ, 
ರಾಜ್ಯ ಆತನಿಗೆ ಉಳಿಯುವಂತೆ ಮಾಡಿ. ಕ್ರಿಶ. ೧೬೪೨ ಎರಡನೆಯ ವೆಂಕಟನನ್ನು ರಾಜ್ಯದಿಂದ 
ಓಡಿಸಿ ತಾನೇ ರಾಜನಾದನು. ಆದರೆ ಆ ವೇಳೆಗಾಗಲೇ ಬಿಜಾಪುರ ಮತ್ತು ಗೋಲ್ಕಂಡದ ಸುಲ್ತಾನರು 
ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಾಗ, ಈತ ತನ್ನ ಪಾಳೆಯಗಾರನಾಗಿದ್ದ ಕೆಳದಿಯ 
ಶಿವಪ್ಪ ನಾಯಕನ ನೆರವನ್ನು ಪಡೆದನು. ಹೀಗೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸರು 
ಅದಕ್ಷರು, ದುರ್ಬಲರು ಆಗಿದ್ದರಿಂದ ಸಾಮಂತರ ಮತ್ತು ಪಾಳೆಯಗಾರರ ಆಶ್ರಯವನ್ನು ಪಡೆದರು. 
ಈ ಅವಕಾಶವನ್ನು ಬಳಸಿಕೊಂಡ ಕೆಳದಿಯ ಅರಸರು, ಮೈಸೂರು ಒಡೆಯರು, ಚಿತ್ರದುರ್ಗದ 
ಪಾಳೇಯಗಾರರು ಸ್ಪತಂತ್ರಗೊಂಡರು. ಅಲ್ಲದೆ ಆ ವೇಳೆಗೆ ಕರ್ನಾಟಕದಲ್ಲಿ ಪ್ರಬಲವಾದ ಅರಸು 
ಮನೆತನಗಳಿಲ್ಲವಾಗಿದ್ದರಿಂದ ಸ್ಥಳೀಯವಾಗಿ ಪ್ರಬಲಗೊಂಡ ಮೈಸೂರು ಒಡೆಯರು ವಿಜಯನಗರ 
ಅರಸರ ನಂತರ ಮೈಸೂರು ಒಡೆಯರಿಗೂ ಪೂರ್ವದಲ್ಲಿ ವಿಜಯನಗರ ಅರಸರ ಅಧೀನರಾಗಿ ಈ 
ತಾಲೂಕನ್ನು ಚನ್ನಪಟ್ಟಣ ಪಾಳಗಾರರು ಆಳ್ಲಿಕೆ ಮಾಡಿದರು. 


ಚನ್ನಪಟ್ಟಣದ ಪಾಳೆಯಗಾರರು 


ಒಂದು ಪ್ರದೇಶದ ಇತಿಹಾಸವನ್ನು ತಿಳಿದುಕೊಳ್ಳಬೇಕಾದರೆ, ಆ ಪ್ರದೇಶವನ್ನು ತಮ್ಮ 
ವ್ಯಾಪ್ತಿಗೊಳಪಡಿಸಿಕೊಂಡು ಆಳ್ಲಿಕೆ ಮಾಡಿರುವ ದೊಡ್ಡ ದೊಡ್ಡ ರಾಜಮನೆತನಗಳ ಜೊತೆ ಸ್ಥಳೀಯ 
ಸಂಸ್ಥಾನಗಳ ಆಡಳಿತದ ನೆಲೆಗಳನ್ನು ಸಮಗವಾಗಿ ಅಧ್ಯಯನಕ್ಕೆ ಒಳಪಡಿಸಬೇಕಾಗುತ್ತದೆ. ಇಂತಹ 
ಸಣ್ಣ ಪುಟ್ಟ ಸ್ಥಳೀಯ ಆಡಳಿತದ ಘಟಕಗಳು ಸಾಮ್ರಾಜ್ಯ ಅಂಗಗಳಾಗಿದ್ದವು. ವಿಜಯನಗರದ 
ಅರಸರು ತಮ್ಮ ವಿಶಾಲವಾದ ಸಾಮ್ರಾಜ್ಯವನ್ನು ಆಡಳಿತದ ಹಿತದೃಷ್ಟಿಯಿಂದ ವಿಭಾಗಿಸಿ, ಅವುಗಳನ್ನು 
ನೋಡಿಕೊಳ್ಳುವುದಕ್ಕಾಗಿ ತಮಗೆ ನಿಷ್ಠ್ಟವಾದ ಪಾಳೆಯಗಾರರನ್ನು ನೇಮಿಸುತ್ತಿದ್ದರು. ಹೀಗಾಗಿ 
ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಅನಂತರ ನೂರಾರು ಪಾಳೆಯಗಾರರು ತಲೆಯೆತ್ತಿದ್ದವು. 
ಅವುಗಳಲ್ಲಿ ಚನ್ನಪಟ್ಟಣದ ಪಾಳೆಯಗಾರ ವಂಶವು ಒಂದಾಗಿದೆ. ಇವರು ಆರಂಭದಲ್ಲಿ ವಿಜಯನಗರ 


65 


ಅರಸರ ಕೈಕೆಳಗೆ ಸಣ್ಣ-ಪುಟ್ಟ ಹುದ್ದೆಯಲ್ಲಿದ್ದು ನಂತರ ಚನ್ನಪಟ್ಟಣದಲ್ಲಿ ತಮ್ಮದೇ ಆದ 
ಪಾಳೆಯಪಟ್ಟನ್ನು ಸ್ಥಾಪಿಸಿಕೊಂಡು ಅದನ್ನು ಚನ್ನಪಟ್ಟಣ ರಾಜ್ಯವೆಂದು ಕರೆದು ಆಡಳಿತ ನಡೆಸಿದರು. 

ವಿಜಯನಗರ ಅರಸರ ಸಾಮಂತರಾಗಿ ಸುಮಾರು ಕ್ರಿ.ಶ.೧೫೭೦ ರಿಂದ ೧೬೩೦ರವರೆಗೆ 
ಚನ್ನಪಟ್ಟಣ ಸೀಮೆಯನ್ನು ಜಗದೇವರಾಯ ಮತ್ತು ಅವನ ಮನೆತನದವರು ಆಳ್ಗಿಕೆ ಮಾಡಿದ್ದಾರೆ. 
ಈಗಿನ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ, ರಾಮನಗರ ಮತ್ತು ಕನಕಪುರ ತಾಲೂಕುಗಳು, ಮಂಡ್ಯ 
ಜಿಲ್ಲೆಯ ನಾಗಮಂಗಲ ಮತ್ತು ಮದ್ದೂರು ತಾಲೂಕಿನ ಹಲವು ಭಾಗಗಳು ಅಂದಿನ ಚನ್ನಪಟ್ಟಣ 
ರಾಜ್ಯಕ್ಕೆ ಸೇರಿದ್ದವು. ಚನ್ನಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಪ್ರದೇಶಗಳನ್ನು 
ಆಳ್ಲಿಕೆ ಮಾಡಿದ್ದರಿಂದ ಇವರು ಚನ್ನಪಟ್ಟಣ ಪಾಳೆಯಗಾರರು ಎಂದು ಪ್ರಸಿದ್ದಿ ಪಡೆದುಕೊಂಡರು. ಈ 
ಪಾಳೆಯಗಾರರು ಬಾರ್‌ ಮಹಲ್‌ ಪ್ರದೇಶಕ್ಕೆ ಸೇರಿದ "ತೆಲುಗು ಬಣಜಿಗ' ವಂಶಸ್ಥರಾಗಿದ್ದಾರೆ. 
'ರಾಣೋಜಿರಾಯ' ಎಂಬುವನು ಚನ್ನಪಟ್ಟಣ ಪಾಳೆಯಗಾರರ ವಂಶದ ಮೂಲಪುರುಷ.” 
ಈತನಿಗೆ ಸಂಬಂಧಿಸಿದ ಯಾವುದೇ ಶಾಸನಗಳು ದೊರೆತಿಲ್ಲವಾದರೂ ಕೆಲವು ಕೃತಿಗಳಲ್ಲಿ ಈತನನ್ನು 
ಚನ್ನಪಟ್ಟಣದ ಪಾಳೆಯಗಾರರ ಮೂಲ ಪುರುಷ ಎಂದು ಉಲ್ಲೇಖಿಸಲಾಗಿದೆ. ಈ ಪಾಳೆಗಾರರ 
ಪೂರ್ವಿಕರು ವಿಜಯನಗರ ಅರಸರಲ್ಲಿ ಗಣ್ಯ ಅಧಿಕಾರಿಗಳಾಗಿದ್ದು. ಮೊದಲಿಗೆ ಭಂಡಾರ ತಿಮ್ಮಪ್ಪ 
ಎಂಬುವನ ಅಧಿಕಾರದ ಮಾಹಿತಿ ಶಾಸನ ಉಲ್ಲೇಖದಿಂದ ದೊರೆಯುತ್ತದೆ. ಈತ ಅಚ್ಯುತರಾಯನ 
ಅಧಿಕಾರಾವಧಿಯಲ್ಲಿ ಚನ್ನಪಟ್ಟಣ ರಾಜ್ಯದ ನಾಯಕತ್ವ ಹೊಂದಿದ್ದ ಎಂದು ಈ ತಾಲೂಕಿನ ಕೆಲವು 
ಶಾಸನಗಳಿಂದ ತಿಳಿದುಬರುತ್ತದೆ. 


ಕೃಷ್ಣಾಪುರದ ಕ್ರಿಶ. ೧೪೩೮ರ ಶಾಸನದಲ್ಲಿ ಈ ಪಾಳೆಗಾರರ ಉಲ್ಲೇಖ ಮೊದಲಿಗೆ 
ದೊರೆಯುತ್ತದೆ. ಇದರ ಒಡೆಯನಾಗಿ ತಿಮ್ಮಪನಾಯಕನು ನೇಮಕವಾಗಿದ್ದ ವಿಷಯವನ್ನು 
ರಾಮನಗರ ತಾಲೂಕಿನ ಕೂಟಗಲ್ಲು ಗ್ರಾಮದ ಶಾಸನವೊಂದರಲ್ಲಿ ಉಲ್ಲೇಖವಿದೆ. ಇದರಿಂದ 
ಕ್ರಿಶ. ೧೪೩೮ರ ವೇಳೆಗಾಗಲೇ ಚನ್ನಪಟ್ಟಣ ರಾಜ್ಯವಾಗಿ ಮಾನ್ಯತೆ ಪಡೆದುಕೊಂಡಿತ್ತು ಎಂಬುದನ್ನು 
ಗುರುತಿಸಬಹುದು. ಇದೇ ಶಾಸನದಲ್ಲಿ "ರಾಜಾಧಿಪತಿ'ಯಾದ ತಿಮ್ಮಪ್ಪನಾಯಕನು ಕೆಳಲೆನಾಡ 
"ಯಿಬ್ನೆಳಕಿಹಳ್ಳಿಯ'(ರಾಮನಗರ ಜಿಲ್ಲೆಯ ಈಗಿನ ಅರಳಿ ಮರದೊಡ್ಡಿ) ಶೀ ಸೋಮೇಶ್ವರ ದೇವರ 
ಅಮೃತಪಡಿಗೆ ಪಿಳೇನಹಳ್ಳಿ ಗ್ರಾಮವನ್ನು ದಾನ ಕೊಟ್ಟ ವಿಷಯ ಕೂಡ ದಾಖಲಾಗಿದೆ. ಹೀಗಾಗಿ ಈ 
ಶಾಸನದ ಆಧಾರದಿಂದ ಕ್ರಿಶ ೧೫೩೦ರ ವೇಳೆಗಾಗಲೇ ಚನ್ನಪಟ್ಟಣ ರಾಜ್ಯ ಅಸ್ತಿತ್ವ 
ಪಡೆದುಕೊಂಡಿತ್ತು ಎಂಬುದು ತಿಳಿಯುತ್ತದೆ. ಇದರ ಅಧಿಪತಿಯಾಗಿ ತಿಮ್ಮಪ್ಪನಾಯಕ 
ನೇಮಕಗೊಂಡಿದ್ದ ಎಂಬುದು ಸ್ಪಷ್ಟವಾಗುತ್ತದೆ. ಕೋಡಂಬಳ್ಳಿ ಗ್ರಾಮದ ಕ್ರಿಶ. ೧೫೩೪ರ ಶಾಸನ 
ವಿಜಯನಗರದ ದೊರೆ ಅಚ್ಯುತರಾಯನ ಅಧಿಕಾರಾವಧಿಯಲ್ಲಿ ಶಾಸನೋಕ್ತ ತಿಮ್ಮಪ್ಪುನಾಯಕನು 
ಭಂಡಾರದ ಮುಖ್ಯಸ್ಥನಾಗಿದ್ದ ಎಂಬ ಚನ್ನಪಟ್ಟಣದ ಪಾಳೆಯಗಾರರಿಗೆ ಸಂಬಂಧಿಸಿದ ಮಹತ್ವದ 
ವಿಷಯವನ್ನು ಇದು ತಿಳಿಸುತ್ತದೆ. 


66 


ಇದರಲ್ಲಿ ತಿಮ್ಮಪುನಾಯಕನ ನಾಯಕತನಕ್ಕೆ ಸಲ್ಲುವ ಚನ್ನಪಟ್ಟಣ ರಾಜ್ಯ ಎಂದು 
ದಾಖಲಿಸಲಾಗಿದೆ. ಕ್ರಿಶ. ೧೫೩೪ರ ಕಾಲದ ಮತ್ತೊಂದು ಶಾಸನ ಮಳೂರುಪಬ್ರಣದಲ್ಲಿ 
ದೊರೆತಿದೆ.” ಅದರಲ್ಲಿ ಅಚ್ಛುತರಾಯನ ಭಂಡಾರಕ್ಕೆ ಸೇರಿದ ತಿಮ್ಮಪ್ಪಯ್ಯ ಎಂಬ ಮಾಹಿತಿ 
ದೊರೆಯುತ್ತದೆ. ಚಕ್ಕೆರೆ ಗ್ರಾಮದ ಶಾಸನವೊಂದರಲ್ಲಿ ಅಚ್ಛುತರಾಯನ ಭಂಡಾರದ ತಿಮ್ಮಪ್ಪಯ್ಯನವರ 
ನಿರೂಪದಂತೆ ಇದೇ ಗ್ರಾಮದ ತಿರುಮಲ ದೇವರನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಪೂಜಾ ಕೈಂಕರ್ಯಕ್ಕೆ 
ಅಲ್ಲಿನ ತೆರಿಗೆಗಳನ್ನು ಸರ್ವಸಾಮಾನ್ಯವಾಗಿ ಬಿಟ್ಟ ವಿಷಯ ದಾಖಲಾಗಿದೆ.” ಇದರ ಆಧಾರದಿಂದ 
ಕ್ರಿಶ. ೧೫೩೪ರ ಕಾಲಘಟ್ಟದಲ್ಲಿ ಚಕ್ಕೆರೆ ಗ್ರಾಮದ ತಿರುಮಲ ದೇವಾಲಯ ನಿರ್ಮಾಣವಾಗಿದೆ 
ಎಂಬುದು ಗಮನಕ್ಕೆ ಬರುತ್ತದೆ. ಮಾಗೇನಹಳ್ಳಿಯ ಕ್ರಿಶ. ೧೫೩೫ರ ಶಾಸನ ಅಚ್ಯುತರಾಯನ 
ಕಾಲದಲ್ಲಿ ಆತನ ಭಂಡಾರಕ್ಕೆ ಹಿರಿಯ ತಿಮ್ಮಪ್ಪಯ್ಯ ಎಂಬುವನು ಅಧಿಕಾರಿಯಾಗಿದ್ದ ಎಂಬ ಸಂಗತಿ 
ತಿಳಿದುಬರುತ್ತದೆ. ತಿಮ್ಮನಾಯಕನ ನಂತರ ಆತನ ಮಗ ಒಂದನೆಯ ಜಗದೇವರಾಯ 
ಚನ್ನಪಟ್ಟಣ ಸೀಮೆಯ ಒಡೆಯನಾದನು. ಇವನು ಕೂಡ ತನ್ನ ಪೂರ್ನಿಕರಂತೆ ವಿಜಯನಗರ 
ಅರಸರ ಅಧೀನ ಅಧಿಕಾರಿಯಾಗಿದ್ದನು. ಹೀಗೆ ಸ್ಥಳೀಯ ಆಡಳಿತದ ಹಲವಾರು ವಿಷಯಗಳನ್ನು 
ತಿಳಿಸುವಲ್ಲಿ ಈ ಶಾಸನ ಮಹತ್ವದ್ದಾಗಿದೆ. 


ಚನ್ನಪಟ್ಟಣದ ಪಾಳಯಗಾರರು ಚಾಮರಾಜನಗರ ಜಿಲ್ಲೆಯವರೆಗೂ ಕೂಡ ತಮ್ಮ 
ಆಡಳಿತಾತ್ಮಕ ಸಂಬಂಧ ಹೊಂದಿದ್ದರು. ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮದ ಕ್ರಿಶ. 
೧೫೬೩ರ ಶಾಸನದಲ್ಲಿ ಜಗದೇವರಾಯ ಯಳಂದೂರು ಪ್ರದೇಶದ ಒಡೆಯನಾಗಿದ್ದ ಎಂಬ 
ಮಹತ್ವದ ಮಾಹಿತಿ ತಿಳಿದುಬರುತ್ತದೆ. ಜೊತೆಗೆ ವಿಜಯನಗರದ ದೊರೆ ಸದಾಶಿವರಾಯನ 
ಆಳ್ಲಿಕೆಯ ಅವಧಿಯಲ್ಲಿ ಈತನ ಕಾರ್ಯಕರ್ತನಾದ ಪಾಮರಸವೊಡೆಯ ಎಂಬುವನು 
"ಮೃತ್ಯುಂಜಯ ಮಲ್ಲಯ್ಯ' ಎಂಬುವನಿಗೆ ಗ್ರಾಮವೊಂದನ್ನು ದಾನವಾಗಿ ಕೊಟ್ಟ ವಿವರ ಮೇಲಿನ 
ಶಾಸನದಿಂದ ತಿಳಿಯುತ್ತದೆ. ಶಾಸನಗಳ ಆಧಾರದಿಂದ ಒಂದನೆಯ ಜಗದೇವರಾಯ ವಿಜಯನಗರದ 
ಅರಸರ ಅಧಿಕಾರಿಯಾಗಿ ನಾಗಮಂಗಲ ಹಾಗೂ ಯಳಂದೂರು ಪ್ರದೇಶಗಳನ್ನು ನೋಡಿಕೊಳ್ಳುತ್ತಿದ್ದ 
ಮಾಹಿತಿ ಗಮನಕ್ಕೆ ಬರುತ್ತದೆ. ಯಳಂದೂರು ತಾಲೂಕಿನ "ಗಣಿಗನೂರು' ಗ್ರಾಮದ ಕ್ರಿಶ. ೧೫೬೪ರ 
ಶಾಸನದಲ್ಲಿ ವಿಜಯನಗರದ ದೊರೆ ಸದಾಶಿವರಾಯನ ಆಳ್ಲಿಕೆಯ ಅವಧಿಯಲ್ಲಿ ಜಗದೇವರಾಯ 
ಹದಿನಾಡು ಸೀಮೆಯನ್ನು ಪಾಲಿಸುತ್ತಿದ್ದ ಎಂಬ ವಿವರ ದಾಖಲಾಗಿದೆ" ಇದರಲ್ಲಿ 
"ರಾಯದೊರೆಯ'” ಎಂಬುವನು ಚಾಮರಸವೊಡೆಯ ಎಂಬುವನಿಗೆ ಒಂದನೆಯ ಜಗದೇವರಾಯ 
ನಾಯಕತನಕ್ಕೆ ಸಲ್ಲುವ ಹದಿನಾಡು ಸೀಮೆಯೊಳಗಣ ಆರು ಗ್ರಾಮಗಳನ್ನು ಒಳಗೊಂಡ ಗಣಿಗನೂರು 
ಸ್ಥಳವನ್ನು ನೆತ್ತರು ಕೊಡುಗೆಯಾಗಿ ನೀಡಿರುವ ಮಾಹಿತಿ ದೊರೆಯುತ್ತದೆ. 


ಜಗದೇವರಾಯನ ನಂತರ ಆತನ ಹಿರಿಯ ಮಗ ರಾಣಾಪೆದ್ದ ಜಗದೇವರಾಯ ಚನ್ನಪಟ್ಟಣ 
ಸೀಮೆಯ ಅಧಿಕಾರಿಯಾಗಿ ಕ್ರಿ.ಶ. ೧೫೭೦ರಲ್ಲಿ ನೇಮಕಗೊಂಡನು. ಈತ ಮಂಡ್ಯ ಜಿಲ್ಲೆಯ ಕೆಲವು 


67 


ಭಾಗಗಳನ್ನು ಸಹ ಚನ್ನಪಟ್ಟಣ ರಾಜ್ಯದ ವ್ಯಾಪಿಗೆ ಒಳಪಡಿಸಿಕೊಂಡು ಆಳ್ಳಿಕೆ ನಡೆಸಿದನು. ಈ 
ಸಂಗತಿಯ ವಿವರ ಮಂಡ್ಯ ತಾಲೂಕಿನ ಮುತ್ತಗೆರೆ ಗ್ರಾಮದ ಶಾಸನದಲ್ಲಿ ದೊರೆಯುತ್ತದೆ. ತೆಲುಗು 
ಭಾಷೆಯಲ್ಲಿ ರಚನೆಯಾಗಿರುವ ಕ್ರಿಶ. ೧೫೭೩ರ ಈ ಶಾಸನ ವಿಜಯನಗರದ ಅರಸ 
ರಾಮದೇವರಾಯನು ಹೊಯ್ದಳನಾಡಿನ ನಾಗಮಂಗಲ ಪ್ರದೇಶವನ್ನು ರಾಣಾಪೆದ್ದ 
ಜಗದೇವರಾಯನ ಅಮರನಾಯಕತನಕ್ಕೆ ನೀಡಿದ ವಿಷಯವನ್ನು ತಿಳಿಸುತ್ತದೆ. ಇದರಲ್ಲಿ 
ರಾಣಾಪೆದ್ದ ಜಗದೇವರಾಯನನ್ನು "ವಿಷ್ಣುವರ್ಧನ ಗೋತ್ರದ ಶೀಮದ್ರಾಜಾಧಿರಾಜ ರಾಜೇಶ್ರೀ” ಎಂಬ 
ಬಿರುದಿನಿಂದ ವರ್ಣಿಸಿದೆ. ಜೊತೆಗೆ ನಳಮಾರ ಮತ್ತು ಹುಚ್ಛಮಾರ ಎನ್ನುವರಿಗೆ ಜಗದೇವರಾಯ 
ಭೂದಾನ ನೀಡಿದ ವಿಷಯ ತಿಳಿದುಬರುತ್ತದೆ. ಇವೆಲ್ಲವನ್ನು ಗಮನಿಸಿದರೆ ಚನ್ನಪಟ್ಟಣದ 
ಪಾಳೆಯಗಾರರು ವಿಜಯನಗರ ಅರಸರ ಅಧೀನರಾಗಿದ್ದರೂ, ಅರಸರಂತೆ ಬಿರುದುಗಳನ್ನು ತಮ್ಮ 
ಹೆಸರಿನೊಂದಿಗೆ ಸೇರಿಸಿಕೊಳ್ಳುವಷ್ಟು ಸ್ವತಂತ್ರರಾಗಿದ್ದರು ಎಂಬ ವಿಶೇಷವಾದ ಅಂಶ ಗಮನಕ್ಕೆ 
ಬರುತ್ತದೆ. 


ರಾಣಾಪೆದ್ದ ಜಗದೇವರಾಯನ ನಂತರ ಆತನ ತಮ್ಮನಾದ ಇಮ್ಮಡಿ ಜಗದೇವರಾಯ ಕ್ರಿ.ಶ. 
೧೫೫೭ರಲ್ಲಿ ಅಧಿಕಾರಕ್ಕೆ ಬಂದನು. ಇವನು ಚನ್ನಪಟ್ಟಣ ಪಾಳೆಯಗಾರರಲ್ಲಿ ಅತ್ಯಂತ ಪ್ರಮುಖ 
ಮತ್ತು ಸಮರ್ಥ ಆಡಳಿತಗಾರನಾಗಿದ್ದು, ಚನ್ನಪಟ್ಟಣವನ್ನು ರಾಜ್ಯವನ್ನಾಗಿ ಕಟ್ಟುವ ಮೂಲಕ 
ಕರ್ನಾಟಕ ಇತಿಹಾಸದ ಪುಟಗಳಲ್ಲಿ ಚನ್ನಪಟ್ಟಣ ಗುರುತಿಕೊಳ್ಳುವಂತೆ ಮಾಡಿದ್ದಾನೆ. ವಿಶೇಷವೆಂದರೆ 
ಇಮ್ಮಡಿ ಜಗದೇವರಾಯ ಈ ಪಾಳೆಯಗಾರರಲ್ಲಿ ದಕ್ಷ ಮತ್ತು ಸಮರ್ಥ ಆಡಳಿತಗಾರನಾಗಿದ್ದರೂ 
ಕೂಡ ಅವನ ಅಧಿಕಾರಾವಧಿಯ ಸಂಗತಿಯನ್ನು ತಿಳಿಯಲು ಲಭ್ಯವಿರುವ ಶಾಸನಾಧಾರಗಳು 
ಬೆರಳಣಿಕೆಯಷ್ಟು ಮಾತ್ರ ದೊರೆತಿವೆ. ಆದರೆ ಈತನ ಜೀವನ ಸಾಧನೆಯನ್ನು ತಿಳಿಸುವಲ್ಲಿ ಅಂದಿನ 
ಸಮಕಾಲೀನ ಸಾಹಿತ್ಯದ ಕೆಲವು ಕೃತಿಗಳು ಸಹಾಯಕವಾಗಿವೆ. ಪೆನುಗೊಂಡೆಯಲ್ಲಿ ಆಳಿಕೆ 
ಮಾಡುತ್ತಿದ್ದ ವಿಜಯನಗರದ ದೊರೆ ತಿರುಮಲನ ಮಾವ ಇಮ್ಮಡಿ ಜಗದೇವರಾಯ ಎಂದು 
ವಿದ್ವಾಂಸರ ಅಭಿಪ್ರಾಯವಾಗಿದೆ." ವಿಜಯನಗರದ ಅರಸರಿಗಿದ್ದಂತೆ ಚನ್ನಪಟ್ಟಣ ಪಾಳೆಯಗಾರರು 
ಸಹ ಬಿರುದುಗಳನ್ನು ಹೊಂದಿದ್ದರು ಎಂಬುದನ್ನು ಗಮನಿಸಿದರೆ ವಿದ್ವಾಂಸರು ನೀಡಿರುವ ಮೇಲಿನ 


ಅಭಿಪ್ರಾಯವನ್ನು ಒಪ್ಪಬಹುದಾಗಿದೆ. 


ವಿಜಯನಗರದ ಅರಸರ ಸಮಕಾಲೀನರಾದ ಬಹುಮನಿ ಸುಲ್ತಾನರು ತಮ್ಮ ಅಧಿಕಾರ 
ವಿಸ್ತರಣೆಗೆ ಹೆಚ್ಚು ಗಮನಕೊಟ್ಟರು. ಹೀಗಾಗಿ ವಿಜಯನಗರದ ಮೇಲೆ ಬಹುಮನಿ ಸುಲ್ತಾನರ 
ನಿರಂತರ ದಾಳಿಗಳು ನಡೆದವು. ಕ್ರಿಶ. ೧೫೭೮ರಲ್ಲಿ ವಿಜಾಪುರ ಸುಲ್ತಾನರು ಮತ್ತು ಅಹಮ್ಮದನಗರದ 
ಸುಲ್ತಾನರು ಪೆನುಗೊಂಡೆಯ ಮೇಲೆ ದಾಳಿ ಮಾಡಿದರು" ಆ ಸಂದರ್ಭದಲ್ಲಿ ಇಮ್ಮಡಿ 
ಜಗದೇವರಾಯನ ನಾಯಕತ್ವದ ಪಾಳೆಗಾರರ ಸೈನ್ಯ ಬಹುಮನಿ ಸುಲ್ತಾನರ ಮೇಲೆ ದಾಳಿ ಮಾಡಿ 
ಕುತುಬ್ದಾಹಿ ಸೈನ್ಯವನ್ನು ಸೋಲಿಸಿ ಹಿಮ್ಮೆಟ್ಟಿಸುವಲ್ಲಿ ಯಶಸ್ಸಿಯಾಯಿತು. ಇಷ್ಟೇ ಅಲ್ಲದೆ 


68 


ಮುರ್ತುಜಾಖಾನ್‌, ನೂರಾನ್‌ ಮೊದಲಾದ ದಳಪತಿಗಳನ್ನು ಸೋಲಿಸಿ ಓಡಿಸುವ ಮೂಲಕ 
ಜಗದೇವರಾಯ ಪೆನುಗೊಂಡೆಯನ್ನು ರಕ್ಷಿಸಿದನು. ಈ ಸಾಹಸವನ್ನು ಮೆಚ್ಚಿ ದೊರೆ ತಿರುಮಲ 
ಜಗದೇವರಾಯನಿಗೆ "ಘನಗಿರಿಶಿಕ್ಷಕ' ಎಂಬ ಬಿರುದಿನೊಂದಿಗೆ ಒಂಬತ್ತು ಲಕ್ಷ ಪಗೋಡಗಳ 
ವರಮಾನವಿರುವ ಒಂದು ದೊಡ್ಡ ಸೀಮೆಯನ್ನು ಬಳುವಳಿಯಾಗಿ ಕೊಟ್ಟನು. ಅದು 
ಬಾರಮಹಲಿನಿಂದ ಪಶ್ಚಿಮಘಟ್ಟಗಳವರೆಗೆ ವ್ಯಾಪಿಸಿತ್ತು ಮುಳುಬಾಗಿಲು, ಪಿರಿಯಾಪಟ್ಟಣ, 
ಕಾನಕಾನಹಳ್ಳಿ(ಈಗಿನ ಕನಕಪುರ), ನಾಗಮಂಗಲ ಮೊದಲಾದ ಪ್ರದೇಶಗಳನ್ನು ಅದು 
ಒಳಗೊಂಡಿತ್ತು. ಈ ಮೂಲಕ ಚನ್ನಪಟ್ಟಣ ರಾಜ್ಯದ ವ್ಯಾಪ್ತಿ ವಿಸ್ತಾರಗೊಂಡಿತು. ಇಮ್ಮಡಿ 
ಜಗದೇವರಾಯನು ತನ್ನ ಪೂರ್ವಿಕರ ಕಾಲದಿಂದಲೂ ನಾಯಕತನದ ಸ್ಥಾನವೇ ಆಗಿದ್ದ 
ಚನ್ನಪಟ್ಟಣವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂಬತ್ತು ಲಕ್ಷ ಪಗೋಡ ವರಮಾನವಿರುವ 
ಪ್ರದೇಶವನ್ನು ಆಳಿಕೆ ಮಾಡಿದನು. 


ಕ್ರಿಶ. ೧೫೮೦ರಲ್ಲಿ ಜಗದೇರಾಯನು ಚನ್ನಪಟ್ಟಣದಲ್ಲಿ ಕೋಟೆಯನ್ನು ನಿರ್ಮಿಸಿ ಅದನ್ನು 
ತಮ್ಮ ಆಡಳಿತದ ಕೇಂದವನ್ನಾಗಿ ಮಾಡಿಕೊಂಡು ಚನ್ನಪಟ್ಟಣ ಸೀಮೆಯನ್ನು ಆಳ್ಸಿಕೆ ಮಾಡಿದನು.” 
ಈತನು ತನ್ನ ಆಳ್ಗಿಕೆಯ ಸಂದರ್ಭದಲ್ಲಿ ಕನಕಪುರ ಮತ್ತು ನಾಗಮಂಗಲದಲ್ಲಿ ಸಹ ಕೋಟೆಗಳ 
ನಿರ್ಮಾಣ ಮಾಡಿದ್ದನ್ನು. ಟಿ.ವಿ.ವೆಂಕಟಾಚೆಲಶಾಸ್ತ್ರೀ ಅವರ ಕನಕಪುರ ಎಂಬ ಕಾನಕಾನಹಳ್ಳಿ 
ಎನ್ನುವ ಕೃತಿಯಲ್ಲಿ ಇಮ್ಮಡಿ ಜಗದೇವರಾಯನು ಕನಕಪುರದ ರಂಗನಾಥಸ್ವಾಮಿ ದೇವಾಲಯವನ್ನು 
ನಿರ್ಮಾಣ ಮಾಡಿದ ಮತ್ತು ಅರವೀಡು ಸಂತತಿಯ ದೊರೆಗಳೊಂದಿಗೆ ವೈವಾಹಿಕ ಸಂಬಂಧ 
ಹೊಂದಿದ್ದ ಎಂದು ಉಲ್ಲೇಖವಿದೆ.” ಹೀಗಾಗಿ ಇಮ್ಮಡಿ ಜಗದೇವರಾಯನು ಕನಕಪುರ 
ಪ್ರದೇಶವನ್ನು ಚನ್ನಪಟ್ಟಣ ಸೀಮೆಯ ವ್ಯಾಪ್ತಿಯಲ್ಲಿ ಅಂತರ್ಗತ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಈ 
ದೇವಾಲಯದ ಜೀರ್ಣೋದ್ಧಾರ ಮಾಡಲಾಗಿದೆ. 


ಚನ್ನಪಟ್ಟಣ ಪಾಳೆಯಗಾರರ ಸಮಕಾಲೀನನಾಗಿ ಯಲಹಂಕ ನಾಡಪ್ರಭು ಮನೆತನದ 
ಒಂದನೆಯ ಕೆಂಪೇಗೌಡನು ಮಾಗಡಿ ಮತ್ತು ಬೆಂಗಳೂರು ಪ್ರದೇಶವನ್ನು ಆಳುತ್ತಿದ್ದನು. ಅವನ 
ಏಳಿಗೆಯನ್ನು ಸಹಿಸಲಾಗದೆ ಇಮ್ಮಡಿ ಜಗದೇವರಾಯ ಆತನ ಪದಚ್ಚುತಗೊಳಿಸುವಂತೆ 
ವಿಜಯನಗರ ಅರಸರೊಂದಿಗೆ ಷಡ್ಯಂತ್ರ ಮಾಡಿದನೆಂಬ ಆಪಾದನೆಯಿದೆ. ೨” ಆದರೆ ಈ 
ಆಪಾದನೆಯನ್ನು ದೃಢಪಡಿಸುವ ಯಾವುದೇ ದಾಖಲೆಗಳಿಲ್ಲ. ಜಗದೇವರಾಯನು ವಿಜಯನಗರ 
ಅರಸರಿಗೆ ಆತ್ಮೀಯ ಸಂಬಂಧಿಯಾಗಿದ್ದ ಎಂಬುವುದೇ ಈತನ ಮೇಲಿನ ಆರೋಪಕ್ಕೆ 
ಕಾರಣವಾಗಿರಬಹುದು. ಅರಸರು ಒಂದು ವೇಳೆ ಕೆಂಪೇಗೌಡನನ್ನು ಬಂಧಿಸಿದ್ದರೂ ಕೂಡ 
ಆಡಳಿತಾತ್ಮಕ ಕಾರಣಗಳಿಂದ ಇರಬಹುದು. ಹೀಗಾಗಿ ಜಗದೇವರಾಯನ ಪಿತೂರಿಯಿಂದ 


ಕೆಂಪೇಗೌಡನ ಬಂಧನವಾಯಿತು ಎಂದು ಹೇಳಲು ಐತಿಹಾಸಿಕವಾದ ಯಾವುದೇ ದಾಖಲೆಗಳು 


69 


ಈವರೆಗೆ ಲಭ್ಯವಾಗಿಲ್ಲ. ಇದರಿಂದ ಜಗದೇವರಾಯನ ಮೇಲಿನ ಈ ಪಿತೂರಿ ಕಥೆಯನ್ನು 
ಗಮನಿಸಿದರೆ ಪ್ರಾಯಶಃ ಪೂರ್ವಾಗ್ರಹದಿಂದ ಕೂಡಿರುವಂತೆ ಕಾಣುತ್ತದೆ. 


ಇಮ್ಮಡಿ ಜಗದೇವರಾಯನು ವೀರಯೋಧನು ಮಾತ್ರವಾಗಿರದೆ ಸಂಗೀತ ಹಾಗೂ ಸಾಹಿತ್ಯದ 
ಹೋಷಕನು ಸ್ವತಃ ವಿದ್ಧಾಂಸರು ಆಗಿದ್ದನು. ಈತ ಸಂಸ್ಕೃತದಲ್ಲಿ "ಉತ್ತರ ನಿಸಾದ್ಧ' ಎಂಬ ಕೃತಿಯನ್ನು 
"ಗೀತ ಪ್ರಬಂಧಮು' ಎಂಬ ಸಂಗೀತ ಗ್ರಂಥವನ್ನು "ಚಂಡಿಕಾ ನವರತ್ನಯು' ಹಾಗೂ "ಆಧ್ಯಾತ್ಮ 
ರಾಮಾಯಣ” ಎಂಬ ಗ್ರಂಥವನ್ನು ತೆಲುಗು ಭಾಷೆಯಲ್ಲಿ ರಚಿಸಿದ್ದಾನೆ.” ಇಮ್ಮಡಿ 
ಜಗದೇವರಾಯನು ಸಾಹಿತ್ಯದ ಪೋಷಕನಾಗಿದ್ದರಿಂದ ಪೊನ್ನಕೋಟ ಓಬಳ ಕವಿಗೆ ಆಶ್ರಯ 
ನೀಡಿದ್ದನು. ಆ ಕವಿ ತೆಲುಗಿನಲ್ಲಿ "ವಾಮನ ಪುರಾಣಮು' ಎಂಬ ಕೃತಿಯನ್ನು ರಚಿಸಿದ್ದಾನೆ.” ಹೀಗೆ 
ಆಡಳಿತ ಚತುರನು, ಸಾಹಿತ್ಯ ವಿದ್ಧಾಂಸನು ಆಗಿದ್ದ ಜಗದೇವರಾಯ ಚನ್ನಪಟ್ಟಣದ 
ಪಾಳೆಯಗಾರರಲ್ಲೇ ಅತ್ಯಂತ ಪ್ರಸಿದ್ದಿ ಪಡೆದಿರುವ ಆಡಳಿತಗಾರನಾಗಿದ್ದಾನೆ. ಈತ ದಕ್ಷ ಹಾಗೂ 
ಪ್ರಾಮಾಣಿಕ ಆಡಳಿತಗಾರನಾಗಿದ್ದರಿಂದ ಚನ್ನಪಟ್ಟಣ ರಾಜ್ಯದ ಆಡಳಿತಕ್ಕೆ ಒಂದು ವ್ಯವಸ್ಥಿತ ಸ್ವರೂಪ 
ತಂದುಕೊಟ್ಟನು. ದೇವಾಲಯಗಳ ನಿರ್ಮಾಪಕ ಮತ್ತು ಪೋಷಕನು ಆಗಿದ್ದನು. ಮಳೂರಿನ 
ಅಪ್ರಮೇಯಸ್ವಾಮಿ ದೇವಾಲಯದ ಪ್ರಾಕಾರ ಗೋಡೆ ಹಾಗೂ ಚನ್ನಪಟ್ಟಣದ ಕೋದಂಡರಾಮ 
ದೇವಾಲಯ ಈತನ ಆಳ್ವಿಕೆಯಲ್ಲೆ ನಿರ್ಮಾಣಗೊಂಡಿವೆ. ಹೀಗೆ ಚನ್ನಪಟ್ಟಣ ತಾಲೂಕಿಗೆ ಇಮ್ಮಡಿ 
ಜಗದೇವರಾಯನು ತನ್ನದೇ ಆದ ಅಪಾರವಾದ ಕೊಡುಗೆಯನ್ನು ನೀಡಿರುವುದು ಗಮನಕ್ಕೆ 


ಬರುತ್ತದೆ. 


ಮೈಸೂರು ಜಿಲ್ಲೆ ತಿ.ನರಸೀಪುರ ತಾಲೂಕಿನ ಮುಡುಕುತೊರೆ(ಮುಡಕನಪುರ) ಗ್ರಾಮದಲ್ಲಿ 
ಇಮ್ಮಡಿ ಜಗದೇವರಾಯನ ಶಾಸನವೊಂದು ದೊರೆತಿದೆ.” ಇದು ಚನ್ನಪಟ್ಟಣ ಪಾಳೆಯಗಾರರ 
ವಂಶಾವಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒದಗಿಸುವುದರಿಂದ ಮಹತ್ವದ ಶಾಸನವಾಗಿದೆ 
ಎನ್ನಬಹುದು. ಇದರಲ್ಲಿ ಇಮ್ಮಡಿ ಜಗದೇವರಾಯನನ್ನು "ರಾಜಶ್ರಿ' ಎಂಬ ಬಿರುದಿನಿಂದ 
ವರ್ಣಿಸಲಾಗಿದ್ದು, ಆತನಿಗೆ "ದೇವರಾಯ' ಎನ್ನುವ ಮಗನಿದ್ದ ಎಂಬ ಮಾಹಿತಿ ತಿಳಿದುಬರುತ್ತದೆ. 
ಶಾಸನೋಕ್ತ ದೇವರಾಯನು ಜಗದೇವರಾಯನ  ಆಳ್ಗಿಕೆಯ ಕಾಲದಲ್ಲಿ ತಿ.ನರಸೀಪುರದ 
ಅಧಿಕಾರಿಯಾಗಿ ಆಳ್ಗಿಕೆ ಮಾಡುತ್ತಿದ್ದನು ಎಂಬುದು ಶಾಸನದ ಉಲ್ಲೇಖದಿಂದ ತಿಳಿದುಬರುತ್ತದೆ. 


ಇಮ್ಮಡಿ ಜಗದೇವರಾಯನ ನಂತರ ಅಂಕುಶರಾಯನು ಅಧಿಕಾರಕ್ಕೆ ಬಂದನು. ಮದ್ದೂರು 
ಮತ್ತು ನಾಗಮಂಗಲ ತಾಲೂಕಿನ ಕೆಲವು ಶಾಸನಗಳಲ್ಲಿ ಈತ ಅಧಿಕಾರಕ್ಕೆ ಬರುವ ಮುನ್ನ ಸ್ಥಳೀಯ 
ಅಧಿಕಾರಿಯಾಗಿ ನೇಮಕಗೊಂಡು ಆಡಳಿತ ಅನುಭವ ಪಡೆದಿದ್ದನು. ಈ ತಾಲೂಕಿನ ಶಾಸನಗಳ 
ಸಹಾಯದಿಂದ ಮದ್ದೂರು ಮತ್ತು ನಾಗಮಂಗಲ ಪ್ರದೇಶವನ್ನು ಚನ್ನಪಟ್ಟಣದ ಪಾಳೆಯಗಾರರು 
ತಮ್ಮ ವ್ಯಾಪ್ತಿಗೆ ಒಳಪಡಿಸಿಕೊಂಡು ಆಳ್ಸಿಕೆ ನಡೆಸಿದರು ಎಂಬುದು ಗಮನಕ್ಕೆ ಬರುತ್ತದೆ. 


70 


"ಏಕಾಮನಾಥನ', "ಜಾಂಬವತಿ ಕಲ್ಯಾಣ” ಎಂಬ ಕೃತಿಯಿಂದ ಒಂದನೆಯ ಜಗದೇವರಾಯನಿಂದ 
ಇಮ್ಮಡಿ ಅಂಕುಶರಾಯನವರೆಗಿನ ಇವರ ವಂಶಾವಳಿ ತಿಳಿದುಬರುತ್ತದೆ. ಈ ಕೃತಿಯಲ್ಲಿ 
ಉಲ್ಲೇಖಿಸಿರುವ ಮುಡುಕುತೊರೆಯ ಶಾಸನದಲ್ಲಿ ಉಲ್ಲೇಖಗೊಂಡಿರುವ ದೇವರಾಯನೇ 
ಜಗತಾಪರಾಯ ಎಂಬ ಇಬ್ಬರು ಮಕ್ಕಳಲ್ಲಿ ಒಬ್ಬನಾಗಿರಬಹುದು. ಹಾಗಾಗಿ ಈ ಶಾಸನ ಮತ್ತು 
ಕೃತಿಯ ಆಧಾರದಿಂದ ಇಮ್ಮಡಿ ಜಗದೇವರಾಯನ ಮಕ್ಕಳನ್ನು "ಜಗತಾಪರಾಯ' “"ಅಂಕುಶರಾಯ' 
ಕುಮಾರ ಇಮ್ಮಡಿ, ಎರಡನೆಯ ಜಗದೇವರಾಯ ಎಂದು ಹೆಸರಿಸಲಾಗಿದೆ. ಅಂಕುಶರಾಯ, 
ಕುಮಾರ ಇಮ್ಮಡಿ, ಜಗದೇವರಾಯ ತಮ್ಮ ತಂದೆಯ ನಂತರ ಚನ್ನಪಟ್ಟಣದ ಪಾಳೆಯಗಾರರಾಗಿ 
ಆಳ್ಲಿಕೆ ಮಾಡಿದರು. 


ವಿಜಯನಗರದ ಕೊನೆಯ ಅರಸರು ಅಸಮರ್ಥರಾಗಿದ್ದರಿಂದ ಚನ್ನಪಟ್ಟಣ ಪಾಳೆಯಗಾರರು 
ಪ್ರಬಲರಾಗಿ ಬೆಳೆದರು. ಈಗಿನ ಮಂಡ್ಯ ಜಿಲ್ಲೆಯವರೆಗೂ ಇವರ ಆಡಳಿತ ವ್ಯಾಪ್ತಿ ವಿಸ್ತರಿಸಿತ್ತು. 
ಅಂಕುಶರಾಯನ ಆಳ್ಗಿಕೆ ವೇಳೆಗೆ ಸ್ವತಂತ್ರರಾಗಿ ಆಡಳಿತ ನಡೆಸಿದಂತೆ ನಾಗಮಂಗಲದ ಕ್ರಿಶ. 
೧೬೧೭ರ ಶಾಸನದಲ್ಲಿ ಚನ್ನಪಟ್ಟಣದ ಪಾಳೆಯಗಾರ ಅಂಕುಶರಾಯನನ್ನು "ರಾಜಾಧಿರಾಜ 
ಮಹಾರಾಜ” ಎಂದು ಸಂಬೋಧಿಸಲಾಗಿದೆ. ಇದರಿಂದ ವಿಜಯನಗರದ ಕೊನೆಯ ಅರಸರ 
ದೌರ್ಬಲ್ಯದ ಪ್ರಯೋಜನವನ್ನು ಪಡೆದುಕೊಂಡ ಚನ್ನಪಟ್ಟಣ ಪಾಳೆಯಗಾರರು ಸ್ವತಂತ್ರ ಚನ್ನಪಟ್ಟಣ 
ರಾಜ್ಯವನ್ನು ಆಳ್ಲಿಕೆ ಮಾಡಿದ್ದಾರೆ ಎಂಬುದು ತಿಳಿಯುತ್ತದೆ. 


ಅಂಕುಶರಾಯನ ನಂತರ ಅವನ ತಮ್ಮ ಕುಮಾರ ಇಮ್ಮಡಿ ಜಗದೇವರಾಯ ಅಧಿಕಾರಕ್ಕೆ 
ಬಂದನು. ವಿಜಯನಗರ ಅರಸರ ಅಧಿಕಾರಾವಧಿಯ ಕೊನೆಯಲ್ಲಿ ಸ್ಪತಂತರಾದ ಚನ್ನಪಟ್ಟಣದ 
ಪಾಳೆಯಗಾರರು ಚನ್ನಪಟ್ಟಣ ರಾಜ್ಯದ ಅಧಿಕಾರವನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಏಕೆಂದರೆ ಈ 
ವೇಳೆಗಾಗಲೇ ಮೈಸೂರಿನ ಒಡೆಯರು ದಕ್ಷಿಣ ಕರ್ನಾಟಕದ ಬಹುಭಾಗವನ್ನು ತಮ್ಮ ಆಡಳಿತದ 
ವ್ಯಾಪ್ತಿಗೆ ಒಳಪಡಿಸಿಕೊಂಡು ಪ್ರಬಲರಾಗಿದ್ದರು. ಕ್ರಿಶ. ೧೬೩೦ರಲ್ಲಿ ಮೈಸೂರಿನ ದೊರೆ ಚಾಮರಾಜ 
ಒಡೆಯರ ದಳಪತಿ ವಿಕ್ರಮರಾಯನು ಚನ್ನಪಟ್ಟಣ ರಾಜ್ಯದ ಮೇಲೆ ಮುತ್ತಿಗೆ ಹಾಕಿ ಚನ್ನಪಟ್ಟಣದ 
ಕೋಟೆಯನ್ನು ವಶಪಡಿಸಿಕೊಂಡನು.” ಇದರಿಂದಾಗಿ ಚನ್ನಪಟ್ಟಣ ರಾಜ್ಯ ಮೈಸೂರು ಸಂಸ್ಥಾನದಲ್ಲಿ 
ವಿಲೀನಗೊಂಡಿತ್ತು. ಹೀಗೆ ಚನ್ನಪಟ್ಟಣವನ್ನು ರಾಜ್ಯವಾಗಿಸಿಕೊಂಡು ಸುಮಾರು ಒಂದು ಶತಮಾನಗಳ 
ಕಾಲ ಆಳ್ಗಿಕೆ ಮಾಡಿದ ಈ ಪಾಳೆಯಗಾರರ ಅಧಿಕಾರ ಕೊನೆಗೊಂಡಿತು. 


ಮೈಸೂರು ಒಡೆಯರು 


ಕ್ರಿಶ. ೧೫ನೆಯ ಶತಮಾನದ ಪ್ರಾರಂಭದಲ್ಲಿ ಮೈಸೂರಿನ ಒಡೆಯರ ಸಂತತಿಯ 
ಪೂರ್ವಿಕರು, ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಒಂದು 
ಚಿಕ್ಕಪಾಳೆಪಟ್ಟನ್ನು ಸ್ಥಾಪಿಸಿದರು. ರಕ್ಕಸತಂಗಡಗಿ ಯುದ್ಧವಾದ ನಂತರ ಅದು ಕಮೇಣವಾಗಿ 


71 


ವಿಸ್ತಾರವಾಗಿ ರಾಜಒಡೆಯನ ಕಾಲದಿಂದ ಸ್ವತಂತ್ರವಾಗಿ ಮುಂದುವರೆಯಿತು. ಈಗಿನ ಶ್ರೀರಂಗಪಟ್ಟಣ 
ಮತ್ತು ಮೈಸೂರು ನಗರಗಳು ಈ ಸಂತತಿಯ ರಾಜಧಾನಿಗಳಾಗಿದ್ದವು. ಹೈದರಾಲಿ ಮತ್ತು ಟಿಪ್ಪು 
ಸುಲ್ತಾನ್‌ ಕಾಲದಲ್ಲಿ ಕೆಲಕಾಲ ಮೈಸೂರು ಒಡೆಯರ ಆಡಳಿತವು ಕೆಲಕಾಲ ಅವರಿಂದ ಕೈಬಿಟ್ಟು 
ಹೋಯಿತಾದರೂ ಮೈಸೂರು ಸೀಮೆಯು ಒಂದು ಪ್ರಮುಖ ರಾಜ್ಯವಾಗಿತ್ತು, ಅನಂತರ ಮೈಸೂರು 
ಬ್ರಿಟಿಷ್‌ ಸಾಮ್ರಾಜ್ಯದ ಆಶ್ರಿತ ಸಂಸ್ಥಾನಗಳಲ್ಲೂಂದಾಗಿ ೧೯೪೮ರ ವರೆಗೂ ಆಳ್ವಿಕೆ ನಡೆಸಿರುವುದನ್ನು 
ಕಾಣಬಹುದು. 


ಕ್ರಿಶ. ೧೬೩೦ರಲ್ಲಿ ಐದನೆಯ ಚಾಮರಾಜ ಒಡೆಯರು ಚನ್ನಪಟ್ಟಣ ಪಾಳೆಗಾರರೊಂದಿಗೆ 
ಹೋರಾಡಿ ಚನ್ನಪಟ್ಟಣದ ಕೋಟೆಯ ಆಕ್ರಮಣದಿಂದಾಗಿ ಈ ಪ್ರದೇಶವು ಮೈಸೂರು ಸಂಸ್ಥಾನದಲ್ಲಿ 
ಅಂತರ್ಗತವಾಯಿತು. ಇದರೊಂದಿಗೆ ಚನ್ನಪಟ್ಟಣ ತಾಲೂಕು ಪ್ರದೇಶದಲ್ಲಿ ಮೈಸೂರು ಒಡೆಯರ 
ಅಧಿಕಾರ ಪ್ರಾರಂಭವಾಯಿತು. ಕ್ರಿಶ. ೧೬೩೦ ರಿಂದಲೇ ಚನ್ನಪಟ್ಟಣ ತಾಲೂಕು ಪ್ರದೇಶದಲ್ಲಿ ಈ 
ಮನೆತನದ ಅರಸರ ಆಳ್ಗಿಕೆ ಆರಂಭವಾದರೂ ಕ್ರಿಶ. ೧೬೪೭ರ ನಂತರದಲ್ಲಿನ ಇವರಿಗೆ 
ಸಂಬಂಧಿಸಿದ ಶಾಸನಗಳು ದೊರೆಯುತ್ತವೆ. 


ಎರಡನೆಯ ರಾಜ ಒಡೆಯರ ನಂತರ ಐದನೆಯ ಚಾಮರಾಜ ಒಡೆಯರು ಅಧಿಕಾರಕ್ಕೆ 
ಬಂದರು. ನಂತರ ಕಂಠೀರವ ನರಸರಾಜ ಒಡೆಯರು ಅರಸರಾಗಿ ಈ ಸಂಸ್ಥಾನವನ್ನು ಆಳ್ಳಿಕೆ 
ಮಾಡಿದರು. ಬ್ಯಾಲಕುಳಿ ಗ್ರಾಮದ ಕ್ರಿಶ. ೧೬೪೭ರ ಶಾಸನ ಮೈಸೂರು ಒಡೆಯರಾದ ಕಂಠೀರವ 
ನರಸರಾಜ ಒಡೆಯರು ಚನ್ನಪಟ್ಟಣ ಸೀಮೆಯ ಮಳೂರು ಅಪ್ರಮೇಯಸ್ವಾಮಿ ದೇವರ ಸನ್ನಿಧಿಯಲ್ಲಿ 
ಬ್ರಾಹ್ಮಣರಿಗೆ ಬಲಕುಳಿ(ಈಗಿನ ಬ್ಯಾಲಕುಳಿ) ಗ್ರಾಮವನ್ನು ದಾನವಾಗಿ ನೀಡಿದ್ದನ್ನು ದಾಖಲಿಸಿದೆ."* 
ಇದರಿಂದ ಚನ್ನಪಟ್ಟಣ ಪ್ರದೇಶದಲ್ಲಿ ಮೈಸೂರು ಒಡೆಯರ ಕಾಲದ ಬ್ರಾಹ್ಮಣರಿಗೆ ಹೆಚ್ಚಿನ 
ದಾನದತ್ತಿಗಳು ದೊರೆಯುತ್ತಿದ್ದವು ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣ ತಾಲೂಕಿನ ಕಲುಕೋಟಿನಾಯಕನ ದೊಡ್ಡಿ ಶಾಸನ ದೇವರಾಜ ಒಡೆಯರು 
'ಬೆಟ್ಟ' ಎಂಬುವವನಿಗೆ ಇದೇ ಗಾಮದಲ್ಲಿ ಎರಡು ಖಂಡುಗ ಹೊಲವನ್ನು ಉಂಬಳಿಯಾಗಿ 
ನೀಡಿದ್ದನ್ನು ತಿಳಿಸುತ್ತದೆ." ಶಾಸನೋಕ್ತ ಗ್ರಾಮವೇ ಈಗಿನ ಕಲ್ಲಾಪುರ ಗ್ರಾಮವಾಗಿದ್ದು, ಈ ಗ್ರಾಮಕ್ಕೆ 
ಪ್ರಾಚೀನ ಕಾಲದಲ್ಲಿ ಕಲ್ಲುಕೋಟಿನಾಯಕನದೊಡ್ಡಿ ಎಂಬ ಹೆಸರಿತ್ತು ಎಂದು ತಿಳಿಯುತ್ತದೆ. 
ಶಾಸನದಲ್ಲಿ ಉಲ್ಲೇಖದಿಂದ ಈ ಗ್ರಾಮದಲ್ಲಿ ಚನ್ನಪಟ್ಟಣದ ಪಾಳೆಯಗಾರರ ಅಧಿಕಾರವಧಿಯಲ್ಲಿ 
ಕೋಟೆಯಿತ್ತು ಎಂಬುದು ಗಮನಕ್ಕೆ ಬರುತ್ತದೆ. ಕಲ್ಲಿನ ಕೋಟೆಯಿತ್ತು ಎಂದು ಹೇಳಲು ಯಾವುದೇ 
ಅವಶೇಷಗಳಿಲ್ಲ. ಆದರೆ ಇಲ್ಲಿನ ಶಿಲಾಬಂಡೆಗಳಿಂದ ಕೂಡಿರುವ ಬೆಟ್ಟಗುಡ್ಡಗಳು ಈ ಗ್ರಾಮವನ್ನು 
ಸುತ್ತುವರೆದು ರಕ್ಷಣಾತ್ಮವಾಗಿರುವುದನ್ನು ನೋಡಿದರೆ ಇಲ್ಲಿ ಕೋಟೆ ನಿರ್ಮಾಣವಾಗಿತ್ತು ಎಂಬುದು 
ಸಷ್ಟವಾಗುತ್ತದೆ. ಈ ಹಿನ್ನೆಲೆಯಿಂದ ಕಲುಕೋಟೆ ಎಂಬ ಹೆಸರು ಬಂದಿರಬಹುದು. ಜೊತೆಗೆ 


72 


ಮೈಸೂರು ಒಡೆಯರ ಕೊನೆಯ ಕಾಲಘಟ್ಟದಲ್ಲಿ ಕಲ್ಲಾಪುರ ಎಂಬ ಅಗ್ರಹಾರವಾಗಿರಬಹುದು 
ಎನಿಸುತ್ತದೆ. ಗರಕಹಳ್ಳಿಯ ಕ್ರಿಶ. ೧೬೬೬ರ ಶಾಸನವು ಚಾಮರಾಜ ಒಡೆಯರ ಮೊಮ್ಮಗ, 
ದೇವರಾಜ ಒಡೆಯರ ಮಗನಾದ ಮಹೀಪಾಲನು ಶ್ರೀರಂಗಪಟ್ಟಣದಲ್ಲಿ ಸಿಂಹಾಸನರೂಢನಾಗಿ ಆಳ್ಳಿಕೆ 
ನಡೆಸುವಾಗ ಈ ಗ್ರಾಮವನ್ನು ಅಗ್ರಹಾರವನ್ನಾಗಿ ನಿರ್ಮಿಸಿ, ಈ ಗ್ರಾಮಕ್ಕೆ ತಮ್ಮ ತಂದೆಯ ಹೆಸರಿನಲ್ಲಿ 
"'ದೇವರಾಜಪುರ' ಎಂಬ ಪ್ರತಿನಾಮವನ್ನಿಟ್ಟು ಇಲ್ಲಿನ ಬ್ರಾಹ್ಮಣರಿಗೆ ದಾನಕೊಟ್ಟ ವಿವರವಿದೆ. ಈ 
ಶಾಸನದಲ್ಲಿ ದೇವರಾಜ ಒಡೆಯರನ್ನು "ರಾಜಾಧಿರಾಜ ರಾಜಪರಮೇಶ್ವರ, ಧರಣೀಪತಿ' ಎಂಬ 
ಬಿರುದುಗಳಿಂದ ವರ್ಣಿಸಿರುವುದನ್ನು ಕಾಣಬಹುದು. 


ದೇವರಾಜ ಒಡೆಯರ ನಂತರದಲ್ಲಿ ಒಂದನೆಯ ಹಾಗೂ ಆರನೆಯ ಚಾಮರಾಜ ಒಡೆಯರು, 
ಚಿಕ್ಕದೇವರಾಜ ಒಡೆಯರು, ಎರಡನೆಯ ಕಂಠೀರವ ನರಸರಾಜ ದೊಡ್ಡ ಕೃಷ್ಣರಾಜ ಒಡೆಯರು 
ಆಳ್ಲಿಕೆ ನಡೆಸಿದರೂ ಚನ್ನಪಟ್ಟಣ ತಾಲೂಕಿನಲ್ಲಿ ಇವರಿಗೆ ಸಂಬಂಧಿಸಿದ ಶಾಸನಗಳು 
ದೊರೆಯುವುದಿಲ್ಲ. ಮೈಸೂರಿನ ಇತಿಹಾಸದಲ್ಲಿ ಚಿಕ್ಕದೇವರಾಯನ ಅನಂತರ ಕಾಲವನ್ನು 
ದಳವಾಯಿಗಳ ಕಾಲ ಎಂದೇ ಕರೆಯಬಹುದು. ಒಂದನೆಯ ಕೃಷ್ಣರಾಜ ಒಡೆಯರ ಕಾಲದಲ್ಲಿ 
ಮುಸಲ್ಮಾನರು ಮತ್ತು ಮರಾಠರ ದಾಳಿಗಳಿಂದ ಮೈಸೂರು ರಾಜ್ಯದ ಸ್ಥಿತಿ ಹದಗೆಟ್ಟಿತ್ತು ಅನಂತರ 
ಸಿಂಹಾಸನವೇರಿದ ಅವರ ದತ್ತು ಪುತ್ರ ಆರನೇ ಚಾಮರಾಜ ಒಡೆಯರು, ದಳವಾಯಿ ರಾಜಯ್ಯನ 
ದ್ರೋಹದಿಂದ ಕಬ್ಬಾಳು ದುರ್ಗದ ಸೆರೆಯಲ್ಲೇ ತನ್ನ ಜೀವಿತವನ್ನು ಕಳೆಯಬೇಕಾಯಿತು.” ನಂತರ 
ನಾಲ್ಕು ವರ್ಷ ವಯಸ್ಸಿನ ಬಾಲಕನಿಗೆ ಪಟ್ಟಕಟ್ಟಿ ದಳವಾಯಿಗಳು ರಾಜ ನಿರೂಪಕರಾಗಿ ಲಳ್ಳಿಕೆ 
ನಡೆಸಿದರು. ಅದರಲ್ಲೂ ಒಂದನೆಯ ಕೃಷ್ಣರಾಜರು ಹಾಗೂ ಅವರ ನಂತರ ಆಳ್ಗಿಕೆಗೆ ಬಂದ 
ಆರನೆಯ ಚಾಮರಾಜ ಒಡೆಯರು ಅಸಮರ್ಥರಾಗಿದ್ದರಿಂದ ಇವರ ಆಳ್ಸಿಕೆಯಲ್ಲಿ ದಳವಾಯಿಗಳೇ 
ಪ್ರಬಲರಾಗಿ ಅಧಿಕಾರ ಚಲಾಯಿಸಿದರು. ಅದರಿಂದಾಗಿ ಮೈಸೂರು ಸಂಸ್ಥಾನದ ಅಂದಿನ ಅಧಿಕಾರವು 
ಸಹೋದರರಾದ ದೊರೆಯ ದಳವಾಯಿ ದೇವರಾಜಯ್ಯ ಮತ್ತು ಸರ್ವಾಧಿಕಾರಿ ನಂಜರಾಜಯ್ಯನ 


ಪರವಾಗಿ ಆಳ್ಳಿಕೆ ಮಾಡಿದರು. 


ಕ್ರಿಶ. ೧೬೩೪ರಲ್ಲಿ ಅಧಿಕಾರಕ್ಕೆ ಬಂದ ಇಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ಗಿಕೆಯ ಕಾಲದಲ್ಲಿ 
ದಳವಾಯಿ ದೇವರಾಜಯ್ಯನು ಆರ್ಕಾಟಿನ ನವಾಬನೊಡನೆ ಯುದ್ದ ಮಾಡಬೇಕಾಯಿತು. ನವಾಬನ 
ಸೈನ್ಯವು ಕ್ರಿಶ. ೧೭೩೭ರಲ್ಲಿ ಚಿಕ್ಕಬಳ್ಳಾಪುರ, ಹೊಸಕೋಟೆ ಮತ್ತು ಬೆಂಗಳೂರನ್ನು ಲೂಟಿ 
ಮಾಡಿದ್ದರಿಂದ ದಳವಾಯಿ ದೇವರಾಜನ ಸೈನ್ಯವು ನವಾಬನ ಸೇನೆಯನ್ನು ಚನ್ನಪಬ್ಟಣಕ್ಕೆ 
ಸಮೀಪದಲ್ಲಿರುವ ಕೈಲಾಂಚ ಗ್ರಾಮದ ಬಳಿ ನಡೆದ ನಿರ್ಣಾಯಕ ಯುದ್ದದಲ್ಲಿ ಸೋಲಿಸಿತು. ಈ 
ಮೂಲಕ ಮೈಸೂರು ಒಡೆಯರ ಕಾಲದಲ್ಲಿ ಚನ್ನಪಟ್ಟಣ ಮತ್ತು ಸುತ್ತಮುತ್ತಲ ಪ್ರದೇಶಗಳು ಯದ್ದದ 
ಸ್ಥಳೆಗಳಾಗಿ ಗುರತಿಸಿಕೊಂಡಿದ್ದವು ಎನ್ನಬಹುದು. 


73 


ಚನ್ನಪಟ್ಟಣದ ಕ್ರಿಶ. ೧೭೫೬ರ ಶಾಸನದಲ್ಲಿ ಮೈಸೂರು ದಳವಾಯಿ ದೊಡ್ಡಯ್ಯನ ಮೊಮ್ಮಗ, 
ಕೆಳಲೆ ವೀರರಾಜ ಅರಸನ ಮಗನಾದ, ನಂಜರಾಜ ಅರಸನ ಮನೆಯ ಗುರಿಕಾರ ವೀರಯ್ಕನವರು 
ಕೆರೆಯನ್ನು ಕಟ್ಟಿಸಿ, ಅದರ ಕೆಳಗೆ ಕಟ್ಟು ಕೊಡಿಗೆಯಾಗಿ ಬಂದ ಗದ್ದೆಯನ್ನು ಅಪ್ರಮೇಯಸ್ವಾಮಿ 
ದೇವಾಲಯಕ್ಕೆ ಹಾಗೂ ಬ್ರಾಹ್ಮಣರಿಗೆ ದಾನ ಮಾಡಿದ್ದನ್ನು ತಿಳಿಸುತ್ತದೆ.” ಅಂದರೆ ಈ ವೇಳಗೆ 
ಮೈಸೂರು ಪ್ರಾಂತ್ಯದಲ್ಲಿ ಅರಸು ಜನಾಂಗದವರು ಸ್ಥಳೀಯ ಆಡಳಿತ ನೋಡಿಕೊಳ್ಳುತ್ತಿದ್ದರು ಎಂದು 
ತಿಳಿಯುತ್ತದೆ. 


ಚಿಕ್ಕಕೃಷ್ಟರಾಜ ಒಡೆಯರ ಅಥವಾ ಇಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಎರಡು 
ಶಾಸನಗಳು ಈ ತಾಲೂಕಿನಲ್ಲಿ ದೊರೆಯುತ್ತಿವೆ. ಚನ್ನಪಟ್ಟಣದ ಅಖಿಲ್‌ ಶಾ ಖಾದ್ರಿ ದರ್ಗಾದಲ್ಲಿರುವ 
ಕ್ರಿಶ. ೧೭೫೯ರ ಶಾಸನ ಮತ್ತು ಸಂತೇಮೊಗೇನಹಳ್ಳಿ ಶಾಸನದಲ್ಲಿ” “ಮೈಸೂರಿನ ಶೀ ಕೃಷ್ಣರಾಜ 
ಒಡೆಯರ್‌ ಅಖಲ್‌-ಶಾ-ಖಾದಿಗೆ ಬರೆಸಿಕೊಟ್ಟ ತಾಮ್ರ ಶಾಸನದ ಕ್ರಯವೆಂದರೆ, ನೀನು ಮಾಡುವ 
ಫಕೀರ ಧರ್ಮಕ್ಕೆ ಚನ್ನಪಟ್ಟಣದ ಮೊಗೆಹಳ್ಳಿ (ಈಗಿನ ಮೋಗೆನಹಳ್ಳಿ) ಗ್ರಾಮದ ಹುಟ್ಟುವಳಿ ಕಂಗು 
ಆರುನೂರು ವರಹಕ್ಕೆ ಕ್ರಯಕಂಗು ಆರು ಸಾವಿರ ವರಹವನ್ನು ಹೈದರಾಲಿ ಬಹದೂರನು ಬೊಕ್ಕಸಕ್ಕೆ 
ವಪಿಸ್ತನಾದ ಕಾರಣ ಈ ಗ್ರಾಮವನ್ನು ನಿರೂಪಾಧಿಕ ಸರ್ವಮಾನ್ಯವಾಗಿ ಅನುಭವಿಸಿಕೊಂಡು 
ಬರುವುದು” ಎಂಬ ವಿವರ ದಾಖಲಾಗಿದೆ. ಈ ಶಾಸನದ ಕೊನೆಯ ಭಾಗದಲ್ಲಿ ಇದನ್ನು 
ಹಿಂದೂಗಳು ಹಾಳು ಮಾಡಿದರೆ ಕಾಶಿಯಲ್ಲಿ ಗೋಹತ್ಯೆ ಮಾಡಿದ ಪಾಪಕ್ಕೆ, ಮುಸಲ್ಲಾನರು ಹಾಳು 
ಮಾಡಿದರೆ ಯಾರಾದರೂ ಮಕ್ಕಾದಲ್ಲಿ ಹಂದಿ ಮಾಂಸ ಭಕ್ಷಣೆ ಮಾಡಿದ ದೋಷಕ್ಕೆ ಪಾತ್ರರಾಗುತ್ತಾರೆ 
ಎಂಬ ಶಾಪಾಶಯವಿದೆ. ಈ ಶಾಸನದಲ್ಲಿ ಚಿಕ್ಕಕೃಷ್ಟರಾಜ ಒಡೆಯರನ್ನು 'ಶ್ರೀಮದ್ರಾಜಾಧಿರಾಜ 
ರಾಜಪರಮೇಶ್ವರ ಅಪ್ರತಿಮ ಪೌಢಪ್ರತಾಪ ವೀರನರಪತಿ' ಎಂದು ವರ್ಣಿಸಿದೆ. ಜೊತೆಗೆ ಕೃಷ್ಣರಾಜ 
ಒಡೆಯನು ಹೈದರಾಲಿಯಿಂದ ಹಣವನ್ನು ಸ್ವೀಕರಿಸಿ ಅಖಲ್‌-ಶಾ-ಖಾದಿಗೆ ಎಂಬುವನಿಗೆ ಚನ್ನಪಟ್ಟಣ 
ಸ್ಥಳದ ಮೊಗೆಹಳ್ಳಿ ಗ್ರಾಮವನ್ನು ಕ್ರಯಕ್ಕೆ ಬರೆದುಕೊಟ್ಟ ವಿವರ ತಿಳಿದುಬರುತ್ತದೆ. ರಾಜನು ಹಿಂದೂ 
ಧರ್ಮೀಯನಾಗಿದ್ದರೂ, ಇಸ್ಲಾಂ ಧರ್ಮಕ್ಕೆ ಹೋಷಣೆ ನೀಡಿರುವುದು ವಿಶೇಷವಾಗಿದೆ. ಇದಕ್ಕೆ 
ಸಂಗಹಿಸಿ ಯಾವುದೇ 


ಮುಖ್ಯ ಕಾರಣವೆಂದರೆ ಹೈದರಾಲಿಯು ಇಲ್ಲಿನ ವರಮಾನವನ್ನು 


ಮೋಸವಿಲ್ಲದೆ ತನ್ನ ಒಡೆಯನಿಗೆ ಸಲ್ಲಿಸಿದ ನಿಷ್ಠಾವಂತಿಕೆ ಕಾರಣವಾಗಿರಬಹುದು. 

ಈ ಪ್ರದೇಶದ ಅಗಹಾರಗಳಿಗೆ ಹಾಗೂ ಧಾರ್ಮಿಕ ಕೇಂದಗಳಿಗೆ ಮೈಸೂರು ಒಡೆಯರ 
ಕಾಲದಲ್ಲೂ ಹೆಚ್ಚಿನ ದಾನದತ್ತಿಗಳು ದೊರೆತವು. ಬ್ರಹ್ಮಣಿಪುರದ ವ್ಯಾಸರಾಯ ಮಠದಲ್ಲಿನ ಕ್ರಿ.ಶ. 
೧೭೫೮ರ ತಾಮ್ರ ಶಾಸನದಲ್ಲಿ ಚಿಕ್ಕಕೃಷ್ಟ್ಣರಾಜ ಒಡೆಯರು ವ್ಯಾಸರಾಯ ಮಠದ 
ಶ್ರೀಲಕ್ಷ್ಮೀಧರತೀರ್ಥರಿಗೆ ಹಸ್ತಗಿರಿ ದುರ್ಗದ ತಳಿಕುಂಟಿ ಹೋಬಳಿಯ ಬೂದಿನೆತ್ತ ಗ್ರಾಮವನ್ನು 
ಧಾರಾಪೂರ್ವಕವಾಗಿ ನೀಡಿದ್ದನ್ನು ವಿವರಿಸಲಾಗಿದೆ.” ಇದರಲ್ಲಿ ವಿಜಯನಗರ ದೊರೆಯಾದ 


74 


"ವೀರಪ್ರತಾಪ ಶ್ರೀರಂಗರಾಯ ಮಹಾರಾಯನವರು ಪೃಥ್ವೀ ಸಾಮ್ರಾಜ್ಯಂಗೈಯುತ್ತಿರಲು' ಎಂಬ 
ಉಲ್ಲೇಖವಿದೆ. ಕ್ರಿಶ. ೧೬೮೧ರನೆಯ ವರ್ಷದಲ್ಲಿ ಶ್ರೀರಂಗರಾಯನು ಮರಣ ಹೊಂದಿದ್ದರಿಂದ 
ಇದರಲ್ಲಿ ಉಲ್ಲೇಖಿತ ಕಾಲ ಆತನ ಕಾಲಕ್ಕೆ ಹೊಂದಾಣಿಕೆಯಾಗುವುದಿಲ್ಲ. ಹೀಗಾಗಿ ಇದು ಕೂಟ 
ಶಾಸನವಾಗಿದೆ ಎಂದು ಪರಿಗಣಿಸಬಹುದು. 


ಇಮ್ಮಡಿ ಕೃಷ್ಣರಾಜ ಒಡೆಯರ ನಂತರ ನಂಜರಾಜ ಒಡೆಯ ಅಧಿಕಾರಕ್ಕೆ ಬಂದರು. ಇವರು 
ಹೆಸರಿಗೆ ಮಾತ್ರ ರಾಜನಾಗಿದ್ದು, ಹೈದರಾಲಿಯು ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡನು. ಈತ 
ಮೊದಲು ಅಧಿಕಾರಿಯಾಗಿ ನೇಮಕಗೊಂಡು ನಂತರದಲ್ಲಿ ಮೈಸೂರು ಸಂಸ್ಥಾನದ ರಾಜನಾಗಿ ಕ್ರಿಶ. 
೧೭೨೨-೮೨ರ ವರೆಗೆ ಆಳ್ಳಿಕೆ ಮಾಡಿದನು. ಕ್ರಿ. ಶ೧೭೮೨೯೯ರ ವರೆಗೆ ಮಗ ಟಿಪ್ಪು ಸುಲ್ತಾನ್‌ 
ಮೈಸೂರು ರಾಜ್ಯವಾಳಿನು. 

೧೮ನೆಯ ಶತಮಾನದ ಉತ್ತರಾರ್ಧದಲ್ಲಿ ಕರ್ನಾಟಕ ಇತಿಹಾಸವು ರಾಜಕೀಯವಾಗಿ ತನ್ನದೇ 
ಆದ ಕೆಲವು ವಿಶೀಷ್ಟ ಲಕ್ಷಣಗಳಿಂದ ಮಹತ್ವದ್ದಾಗಿ ನಿಲ್ಲುತ್ತದೆ. ಅಂದಿನ ರಾಜಕಾರಣದ ಹೈದರಾಲಿ 
ಖಾನ್‌ ಮತ್ತು ಟಿಪ್ಪು ಸುಲ್ತಾನ್‌ ವಹಿಸಿದ ಪಾತ್ರ ಅಪಾರವಾದುದಾಗಿದೆ. ಹೈದರಲಿ ಮೈಸೂರು 
ರಾಜ್ಯವನ್ನು ಬಲಿಷ್ಠವಾಗಿಸಿದರೆ ಟಿಪ್ಪು ಸುಲ್ತಾನ್‌ ಅದನ್ನು ಆಧುನಿಕಗೊಳಿಸಿದನು ಎಂದರೆ 
ತಪ್ಪಾಗಲಾರದು. ಇವರು ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟದಿಂದ ಕರ್ನಾಟಕದ ಇತಿಹಾಸದಲ್ಲಿ 
ಮಹತ್ವದ ಸ್ಥಾನವನ್ನು ಪಡೆದಿದ್ದಾರೆ. ಮೈಸೂರು ಸಂಸ್ಥಾನದ ದಳವಾಯಿ ನಂಜರಾಜನ ಸೇನೆಯಲ್ಲಿ 
ಸಾಧಾರಣ ಸೇನಾನಿಯಾಗಿದ್ದ ಹೈದರಾಲಿ ಕ್ರಿಶ. ೧೭೪೯ರಲ್ಲಿ ದೇವನಹಳ್ಳಿಯನ್ನು ಗೆಲ್ಲುವಲ್ಲಿ ತನ್ನ 
ಪರಾಕ್ರಮ ಶೌರ್ಯದಿಂದ ಖ್ಯಾತಿಗೆ ಬಂದನು. ನಂತರದಲ್ಲಿ ದಿಂಡಿಗಲ್ಲಿನ ಫೌಜ್ಞಾರನಾಗಿ 
ನೇಮಕಗೊಂಡನು. ಅದು ಇವನ ಸಾಮರ್ಥ್ಯಕ್ಕೆ ದೊರೆತ ಸಂದರ್ಭ ಮಾತ್ರವಲ್ಲದೆ ಮೈಸೂರು 
ರಾಜ್ಯದ ವ್ಯಾಪ್ತಿಯನ್ನು ಸೂಕ್ಷ್ಮವಾಗಿಸಿದ್ದು, ಪ್ರದೇಶವನ್ನು ವಿಸ್ತರಿಸುವ ಅವಕಾಶವು ಅದರಿಂದ 
ದೊರೆಯಿತು. ಬೆಂಗಳೂರನ್ನು ಮರಾಠರು ಆಕ್ರಮಿಸಿದಾಗ ಅವರೊಂದಿಗೆ ಹೋರಾಡಿ 
ಜಯಗಳಿಸುವುದರೊಂದಿಗೆ ರಾಜನಿಂದ ಅಪೂರ್ವ ಗೌರವಕ್ಕೆ ಪಾತ್ರನಾದನು. ಹೀಗೆ ತನ್ನ ಶಕ್ತಿ 
ಸಾಮರ್ಥ್ಯದಿಂದ ಹೈದರಾಲಿ ದಳವಾಯಿ ನಂಜರಾಜನನ್ನು ಮೂಲೆಗುಂಪು ಮಾಡಿ ತಾನೇ 
ದಳವಾಯಿಯಾಗಿ ನೇಮಕಗೊಂಡನು. ಆ ಸಂದರ್ಭದಲ್ಲಿ ಗೋಪಾಲ್‌ ಹರಿ ನೇತೃತ್ವ್ಸದ ಮರಾಠರ 
ಸೈನ್ಯವು ಕ್ರಿಶ. ೧೭೫೯ರಲ್ಲಿ ಚನ್ನಪಟ್ಟಣದ ಕೋಟೆಯನ್ನು ಸ್ಹಾಧೀನಪಡಿಸಿಕೊಂಡಾಗ ಹೈದರಾಲಿ 
ಶೀಘ್ರದಲ್ಲೇ ಮರಾಠರಿಂದ ಚನ್ನಪಟ್ಟಣ ಕೋಟೆಯನ್ನು ಮರಳಿ ವಶಕ್ಕೆ ಪಡೆದನು.” ಹೀಗೆ 
ಅಧಿಕಾರಕ್ಕೆ ಬಂದ ಹೈದರಾಲಿ ರಾಜ್ಯದ ಬೆಳವಣಿಗೆಗಾಗಿ ಸಮರ್ಪಕವಾಗಿ ಶ್ರಮಿಸಿ ಬಲಿಷ್ಠವಾದ 
ಮೈಸೂರು ರಾಜ್ಯವನ್ನು ಕಟ್ಟುವಲ್ಲಿ ಫಲಕಾರಿಯಾಗಿ ಬ್ರಿಟೀಷರ ವಿರುದ್ಧ ತನ್ನ ಕೊನೆಯವರೆಗೂ 


75 


ಹೋರಾಡಿದನು. ಕಾಲಾನಂತರದಲ್ಲಿ ಹೈದರಾಲಿಯು ರಾಜನನ್ನೇ ಬದಿಗೊತ್ತಿ ಮೈಸೂರು ಸಂಸ್ಥಾನದ 
ಅಧಿಕಾರದ ಚುಕ್ಕಾಣಿ ಹಿಡಿದನು. 


ಸಂತೆಮೊಗೇನಹಳ್ಳಿ ಕ್ರಿಶ. ೧೭೫೯ರ ಶಾಸನದಿಂದ ಇಮ್ಮಡಿ ಕೃಷ್ಣರಾಜನ ಆಳ್ಗಿಕೆಯ ಕಾಲದಲ್ಲಿ 
ಹೈದರಾಲಿ ಈ ಪ್ರದೇಶದ ಅಧಿಕಾರಿಯಾಗಿ ನೇಮಕಗೊಂಡಿದ್ದ ಎಂಬ ಅಂಶ ತಿಳಿಯುತ್ತದೆ.” 
ಗೌಡಗೆರೆಯ ಶಾಸನದಲ್ಲಿ ಹೈದರಾಲಿ ಖಾನ್‌ ಬಹುದ್ದೂರನು ಅಖಿಲ್‌ ಶಾ ಖಾದ್ರಿ ಸಾಹೇಬನ 
ಮಠದ ಧರ್ಮಕ್ಕೆ ಇದೇ ಗ್ರಾಮವನ್ನು ದಾನ ಕೊಟ್ಟ ವಿವರ ದಾಖಲಾಗಿದೆ.” ಈ ಶಾಸನದಲ್ಲಿ 
ಮುಸ್ಲಿಮರ ಮಸೀದಿಯನ್ನು ಮಠವೆಂದು ಕರೆದಿರುವುದನ್ನು ಕಾಣಬಹುದು. ಕ್ರಿಶ. ೧೭೬೩ರ 
ಮಳೂರುಪಟ್ಟಣ ಶಾಸನದಲ್ಲಿ "ರಾಜಪರಮೇಶ್ವರ ನವಾಬ್‌ ಹೈದರಾಲಿ ಬಹದ್ದೂರನು ಸೈದು 
ಮಹಮ್ಮದು ಅಕಲ ಶಾ ಖಾದ್ರಿ ಅವರಿಗೆ ಕೊಟ್ಟ ದಾನ ಶಾಸನದ ಪ್ರಕಾರ ಆತನು ಮಾಡುವ ಫಕೀರ 
ಧರ್ಮಕ್ಕೆ ಚನ್ನಪಟ್ಟಣ ಸ್ಥಳದ ಮಳೂರುಪಟ್ಟಣವನ್ನು ಇನಾಮಾಗಿ ಕೊಟ್ಟ ವಿವರವಿದೆ. 


ಬನ್ನಿಕುಪ್ಪೆ ಗ್ರಾಮದ ಕ್ರಿಶ. ೧೭೬೭ರ" ಮತ್ತು ಕೂಡ್ಲೂರು ಗ್ರಾಮದ ಕ್ರಿಶ. ೧೭೬೭ರ 
ಶಾಸನಗಳಲ್ಲಿ ಹೈದರಾಲಿ ಖಾನ್‌ ಸೈದು ಅಹಮ್ಮದ ಅಕಿಲ್‌ ಶಾ ಖಾದಿಯು ಮಾಡುವ ಫಕೀರ 
ಧರ್ಮಕ್ಕೆ ಈ ಎರಡೂ ಗ್ರಾಮಗಳನ್ನು ದಾನಕೊಟ್ಟ ವಿಷಯ ದಾಖಲಾಗಿದೆ. ಇವುಗಳಿಂದ ಮೈಸೂರು 
ಒಡೆಯರ ಕಾಲದಲ್ಲಿ ಇಲ್ಲಿನ ದರ್ಗಾಗಳಿಗೆ ದಾನದತ್ತಿಗಳನ್ನು ನೀಡುವ ಮೂಲಕ ಇಸ್ಲಾಂ 
ಧರ್ಮವನ್ನು ಹೋಷಿಸಿರುವುದು ವಿಶೇಷವಾಗಿದೆ. ಹೀಗೆ ಧರ್ಮಸಮನ್ಸ್ವಯ ಹೊಂದಿದ್ದ 
ಚನ್ನಪಟ್ಟಣದ ಜನರಲ್ಲಿ ಇತ್ತೀಚಿನ ವೈಷಮ್ಯಗಳು ಉಂಟಾಗಿರುವುದನ್ನು ಗಮನಿಸಬಹುದು. ಇದು 
ಧಾರ್ಮಿಕ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತಿರುವುದು ನಿಜಕ್ಕೂ ಅಪಾಯವೇ ಆಗಿದೆ ಎನ್ನಬಹುದು. 


ಇಮ್ಮಡಿ ಕೃಷ್ಣರಾಜನ ನಂತರ ಅಧಿಕಾರಕ್ಕೆ ಬಂದ ನಂಜರಾಜನು್ರಿಶ. ೧೭೬೬-೭೦) 
ಹೆಸರಿಗೆ ಮಾತ್ರ ರಾಜನಾಗಿದ್ದ, ಅಧಿಕಾರವೆಲ್ಲವೂ ಹೈದರಾಲಿಯ  ಕೈಯಲ್ಲಿದ್ದಿದ್ದರಿಂದ 
ಕಾಲಾಂತರದಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದನು. ಅಲ್ಲದೇ ಮೈಸೂರು ಒಡೆಯರ ಬಿರುದುಗಳನ್ನು 
ಸಹ ತಾನು ಹೊಂದಿದನು. ಈ ಶಾಸನಗಳಲ್ಲಿ ಕೃಷ್ಣರಾಜ ಒಡೆಯನಿಗಿದ್ದ ಬಿರುದುಗಳಾದ 
ರಾಜಾಧಿರಾಜ, ರಾಜಪರಮೇಶ್ವರ, ಅಪ್ರತಿಮ ವೀರನರಪತಿ ಎಂಬ ಬಿರುದುಗಳನ್ನು ಹೈದರಾಲಿಯು 
ತನ್ನ ಹೆಸರಿನೊಂದಿಗೆ ಸೇರಿಸಿ ಕರೆದುಕೊಂಡಿರುವುದನ್ನು ಶಾಸನಗಳಲ್ಲಿ ಕಾಣಬಹುದು. ಮುಂದೆ 
ಬಿಟಿಷರಿಗೂ-ಮೈಸೂರು ಸಂಸ್ಥಾನಕ್ಕೂ ನಡೆದ ಎರಡನೆಯ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಕ್ರಿಶ. 
೧೭೮೨ರಲ್ಲಿ ಹೈದರಾಲಿ ಮರಣ ಹೊಂದಿದಾಗ ಆತನ ಮಗ ಟಿಪ್ಪು ಸುಲ್ತಾನ ಮೈಸೂರು ಸಂಸ್ಥಾನಕ್ಕೆ 
ಒಡೆಯನಾದ. ಅಧಿಕಾರಾವಧಿಯಲ್ಲಿ ಚನ್ನಪಟ್ಟಣ ಸೈನಿಕ ನೆಲೆಯಾಗಿತ್ತು. ಹೀಗೆ ಟಿಪ್ಪು ಸುಲ್ತಾನ್‌ 
ಅಧಿಕಾರಕ್ಕೆ ಬರುವ ಪೂರ್ವದಿಂದ ಹಾಗೂ ಅಧಿಕಾರಕ್ಕೆ ಬಂದ ನಂತರವೂ ಮರಾಠರು 
ಹೈದರಾಬಾದ್‌ ನಿಜಾಮರು ಹಾಗೂ ಬ್ರಿಟೀಷರ ವಿರುದ್ಧ ನಿರಂತರವಾಗಿ ಹೋರಾಡಬೇಕಾಯಿತು. 


76 


ನಾಲ್ಕನೆಯ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಕ್ರಿಶ. ೧೭೯೯ರ ಮೇ ೪ರಂದು ಶ್ರೀರಂಗಪಟ್ಟಣದಲ್ಲಿ 
ನಡೆದ ನಾಲ್ಕನೆಯ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿದನು. ಭಾರತದಲ್ಲಿ 
ವಸಾಹತು ಸ್ಥಾಪಿಸುವಲ್ಲಿ ಟಿಪ್ಪು ಸುಲ್ತಾನ್‌ ತಡೆಯೊಡ್ಡಿ ವ್ಯಾಪಾರ ಮತ್ತು ರಾಜಕೀಯ 
ಕಾರಣಗಳಿಗಾಗಿ ಅವರ ವಿರುದ್ಧ ಹೋರಾಡಿರುವ ಈತನ ಹೋರಾಟ ಭಾರತದ ಇತಿಹಾಸದಲ್ಲಿ 
ಚಿರಸ್ಮರಣೀಯವಾದುದಾಗಿದೆ. ಇವನು ತನ್ನ ಆಡಳಿತ ಕಾಲದಲ್ಲಿ ರಾಜಕೀಯ ಚಟುವಟಿಕೆಗಳ 
ಜೊತೆಗೆ ವಾಣಿಜ್ಯ, ಕೈಗಾರಿಕೆ ಮತ್ತು ವ್ಯವಸಾಯ ಕ್ಷೇತ್ರಗಳನ್ನು ಸಹ ಅಭಿವೃದ್ಧ್ದಿಪಡಿಸಿದನು. ಹೀಗೆ 
ರಾಜ್ಯವನ್ನು ಸಮೃದ್ಧಿಗೊಳಿಸಲು ತಂದ ಸುಧಾರಣೆಗಳಿಂದ ಚನ್ನಪಟ್ಟಣ ತಾಲೂಕು ಹೊರತಾಗಿರಲಿಲ್ಲ. 
ಚನ್ನಪಟ್ಟಣ ತಾಲೂಕಿನ ವಂದಾರಗುಪೆಯಲ್ಲಿ ಮೊದಲಿಗೆ ರೇಷ್ಟೇ ಸಂಶೋಧನಾ ಕೇಂದವನ್ನು 


ಸ್ಥಾಪಿಸಿದ್ದನ್ನು ಇಲ್ಲಿನ ಜನರು ಇಂದಿಗೂ ಸ್ಮರಿಸುತ್ತಾರೆ. 


ಟಿಪ್ಪು ಸುಲ್ತಾನನ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶ ಆರ್ಥಿಕ ಪ್ರಗತಿಯನ್ನು ಕಂಡಿತು. 
ಬಂಗಾಳದಿಂದ ಹಿಪ್ಪುನೇರಳೆ ಬೆಳೆಯುವ ತಂತ್ರಜ್ಞಾನವನ್ನು ತಂದು ತನ್ನ ರಾಜ್ಯದ ೨೧ ಕೇಂದಗಳಲ್ಲಿ 
ಹಿಪ್ಪು ನೇರಳೆ ಬೆಳೆ, ರೇಷ್ಮೆ ವ್ಯವಸಾಯವನ್ನು ಸರಕಾರದ ಉಸ್ತುವಾರಿಯಲ್ಲಿ ನಡೆಸಲು ಪ್ರಯತ್ನ 
ಮಾಡಿದ್ದು, ಟಿಪ್ಪುವಿನ ಸಾಧನೆಗಳಲ್ಲಿ ಒಂದಾಗಿದೆ. ಇದು ಚನ್ನಪಟ್ಟಣ, ರಾಮನಗರ, ಕೊಳ್ಳೆಗಾಲ 
ಪ್ರದೇಶಗಳಲ್ಲಿ ಇಂದಿಗೂ ಯಶಸ್ವಿಯಾಗಿ ಉಳಿದುಕೊಂಡು ಬಂದಿತು. ಇಲ್ಲಿನ ರೈತರ ಪ್ರಮುಖ 
ಮೂಲಾಧಾರಗಳಲ್ಲೊಂದಾಗಿದೆ. ಪ್ರಸ್ತುತದಲ್ಲಿ ಚನ್ನಪಟ್ಟಣ ತಾಲೂಕಿನ ಬಹುತೇಕ ಜನರು 
ರೇಷ್ಮೆಯನ್ನು ತಮ್ಮ ಜೀವನವನ್ನು ನಡೆಸಲು ಆಧಾರವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ಕೆ 
ಕಾರಣಕರ್ತನೇ ಟಿಪ್ಪು ಎಂದರೆ ತಪ್ಪಾಗಲಾರದು. ಹಿಷ್ಟುನೇರಳೆ ಬೆಳೆಯುವುದು, ರೇಷ್ಮೆ ಹುಳು 
ಸಾಕಾಣಿಕೆ, ರೇಷ್ಮೆಗೂಡು ಬೆಳೆದು ಮಾರಾಟ ಮಾಡುವುದು ಇಲ್ಲಿನ ರೈತರ ವೃತ್ತಿಯಾದರೆ, 
ರೇಷ್ಠೆಗೂಡನ್ನು ಬಿಡಿಸುವುದು. ಅದರಿಂದ ಬಟ್ಟೆ ತಯಾರಿಸುವ ಗೃಹ ಕೈಗಾರಿಕೆಗಳಲ್ಲಿ ಜನರು ತಮ್ಮ 
ಜೀವನ ಸಾಗಿಸಿಕೊಳ್ಳುತ್ತಿದ್ದಾರೆ. 

ಚನ್ನಪಟ್ಟಣದಲ್ಲಿ ಬೊಂಬೆ ಮತ್ತು ಆಟಿಕೆ ತಯಾರಿಕೆಗಳ ತಯಾರಿಕೆಗೆ ಮನ್ನಣೆ ನೀಡಿದೆ. 
ಚನ್ನಪಟ್ಟಣ ತಾಲೂಕಿನ ಅರಣ್ಯ ಪ್ರದೇಶಗಳಲ್ಲಿ ದೊರೆಯುತ್ತಿದ್ದ ಆಲೆ, ಹೊನ್ನೆ ಶ್ರೀಗಂಧ ಮೊದಲಾದ 
ಮರಗಳಿಂದ ಬೊಂಬೆಗಳನ್ನು ತಯಾರಿಸುವ ವೃತ್ತಿಯನ್ನು ಇಲ್ಲಿನ ಜನ ಆಶ್ರಯಿಸಿದ್ದರು. ಇವರಲ್ಲಿ 
ಮುಸ್ಲಿಂ ಜನಾಂಗದವರು ಹೆಚ್ಚು ಆದ ಕಾರಣ ಟಿಪ್ಪು ಈ ಜನಾಂಗದವರ ಳಿಗೆಗಾಗಿ 
ಚನ್ನಪಟ್ಟಣದಲ್ಲಿ ಬೊಂಬೆ ಉದ್ಯಮವನ್ನು ಪ್ರೋತ್ಸಾಹಿಸಿ, ಅಭಿವೃದ್ದಿ ಹೊಂದುವಂತೆ ಮಾಡಿದ. ಇಲ್ಲಿ 
ತಯಾರಾಗುವ ಬೊಂಬೆಗಳ ಮೂಲಕ ಬೊಂಬೆಗಳ ನಗರ ಎಂದು ಪಸಿದ್ಧಿ ಪಡೆಯಲು 
ಕಾರಣಕರ್ತನೇ ಟಿಪ್ಪು ಸುಲ್ತಾನ್‌ ಎಂಬುದು ಇಲ್ಲಿನ ಜನರಲ್ಲಿ ಮನೆ ಮಾತಾಗಿದೆ. ಇಂದಿಗೂ 
ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ಮಂದಿ ಈ ವೃತ್ತಿಯನ್ನು ತಮ್ಮ ಕಸುಬನ್ನಾಗಿಸಿಕೊಂಡು 
ಅದನ್ನೇ ಮುಂದುವರೆಸಿಕೊಂಡು ಬಂದಿರುವುದನ್ನು ಕಾಣಬಹುದು. 


77 


ವಸಾಹತುಶಾಹಿ ಆಡಳಿತ 


ನಾಲ್ಕನೆಯ ಆಂಗ್ಲೋ-ಮೈಸೂರು ಯುದ್ದದಲ್ಲಿ ಟಿಪ್ಪು ಸುಲ್ತಾನ್ನನ್ನು ಅಂತ್ಯಗೊಳಿಸುವ 
ಮೂಲಕ ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು ವಶಪಡಿಸಿಕೊಂಡು ಮರಳಿ ಮೈಸೂರು ಅರಸರಿಗೆ 
ನೀಡಿದರು. ಆದರೆ ಅಧಿಕಾರ ಮಾತ್ರ ಬ್ರಿಟಿಷರ ಕೈಯಲ್ಲಿ ಇತ್ತು ಹೀಗಾಗಿ ಟಿಪ್ಪು ನಂತರದ 
ಮೈಸೂರಿನ ದೊರೆಗಳು ಬ್ರಿಟಿಷರ ಪರವಾಗಿ ಆಡಳಿತ ಮಾಡಿದ್ದರಿಂದ ಆ ಕಾಲವನ್ನು ಬ್ರಿಟಿಷರ 
ಅಧಿಕಾರಾವಧಿ ಎಂತಲೇ ಹೇಳಬಹುದು. ಕ್ರಿಶ. ೧೭೯೯ರಲ್ಲಿ ಮುಮ್ಮಡಿ ಕೃಷ್ಣ ಒಡೆಯರ ಅಧಿಕಾರಕ್ಕೆ 
ಬಂದರು. ಆಗಿನ್ನೂ ಅವರು ಐದು ವರ್ಷದ ಬಾಲಕನಾಗಿದ್ದರಿಂದ ದಿವಾನ್‌ ಪೂರ್ಣಯ್ಯ ಮತ್ತು 
ಬ್ರಿಟಿಷ್‌ ರೆಸಿಡೆಂಟರ ಮೇಲ್ವಿಚಾರಣೆಯಲ್ಲಿ ಪೂರ್ಣಯ್ಯನವರು ಮೈಸೂರು ಸಂಸ್ಥಾನದ ಆಡಳಿತ 
ಮುಂದುವರೆಸಿದರು. ಆ ಸಂದರ್ಭದಲ್ಲಿ ಪೂರ್ಣಯ್ಯನವರು ಚನ್ನಪಟ್ಟಣದ ಕೋಟೆಯನ್ನು 
ಜೀರ್ಣೋದ್ದಾರಗೊಳಿಸಿದರು.” ಆದರೆ ಕೋಟಿ ಪ್ರಸ್ತುತ ಅಸಿತ್ವದಲ್ಲಿಲ್ಲ ದಿವಾನ್‌ 
ಪೂರ್ಣಯ್ಯನವರು ದಾನದತ್ತಿಗಳನ್ನು ನೀಡುವ ಸ್ಥಾತಂತ್ರವನ್ನು ಹೊಂದಿದ್ದರು. ಇದನ್ನು ಗಮನಿಸಿದರೆ 
ಪೂರ್ಣಯ್ಯನವರಿಗೆ ದಿವಾನರಾಗಿ ಮಾತ್ರವಲ್ಲದೇ ರಾಜ್ಯದ ಆಡಳಿತದಲ್ಲಿ ಸ್ಹಾತಂತ್ರವಿತ್ತು ಎಂಬುದು 
ಗಮನಕ್ಕೆ ಬರುತ್ತದೆ. ಮೂರನೆಯ ಕೃಷ್ಣರಾಜ ಒಡೆಯರ ಅಧಿಕಾರಾವಧಿಯಲ್ಲಿ ಅವರ 
ಫೌಜುದಾರನಾಗಿ ಸೋದರಮಾವನಾದ ತಿಮ್ಮರಾಜ ಅರಸು ಚನ್ನಪಟ್ಟಣ ಪ್ರದೇಶದಲ್ಲಿ ಆಳ್ಳಿಕೆ 
ನಡೆಸುತ್ತಿದ್ದನು.” 

ಈತನ ಆಳ್ಳಿಕೆ ಸಂದರ್ಭದಲ್ಲಿ ಚನ್ನಪಟ್ಟಣದ ಕೇಂದ್ರ ಭಾಗದಲ್ಲಿ ಮೂರು ಮಹಡಿಗಳಿಂದ 
ಕೂಡಿದ್ದ ಅರಮನೆಯೊಂದನ್ನು ನಿರ್ಮಿಸಿದನು. ಜಯಚಾಮರಾಜೇಂದ್ರ ರಸ್ತೆಯಲ್ಲಿರುವ ಅರಮನೆ 
ಕಾಲಾಂತರದಲ್ಲಿ ಪೋಷಣೆ ಇಲ್ಲದೆ ದುಸ್ಥಿತಿ ತಲುಪಿದ್ದರಿಂದ ಪ್ರಸ್ತುತ ಅದು ಅಸ್ತಿತ್ವದಲ್ಲಿಲ್ಲ. 
ಅವಶೇಷಗಳು ಮಾತ್ರ ದೊರೆಯುತ್ತವೆ. ಶಿಥಿಲಗೊಂಡು ಅಳಿದುಳಿದ ಅದರ ಅವಶೇಷಗಳನ್ನು 
ಜಾನಪದ ಲೋಕದ ವಸ್ತುಸಂಗಹಾಲಯದಲ್ಲಿ ಇಡಲಾಗಿದೆ. ಹೀಗೆ ಅರಮನೆಯೊಂದನ್ನು 
ನಿರ್ಮಿಸಿಕೊಂಡು ಚನ್ನಪಟ್ಟಣದಲ್ಲಿ ಫೌಜುದಾರನಾಗಿ ಆಳ್ಳಿಕೆ ಮಾಡಿದ ತಿಮ್ಮಪುರಾಜ ಅರಸನಿಗೆ 
ಸಂಬಂಧಿಸಿದ ಲಿಖಿತ ಆಧಾರ ಕನ್ನಮಂಗಲದ ಶಾಸನವನ್ನು ಹೊರತುಪಡಿಸಿ ಬೇರಾವುದೇ 
ದಾಖಲೆಗಳಿಲ್ಲ. ಆದರೆ ಈತನ ಆಡಳಿತದ ಕುರಿತು ಸ್ಥಳೀಯರಲ್ಲಿ ಕಥೆಗಳು ಪ್ರಚಲಿತದಲ್ಲಿವೆ. ಆ 
ಕಥೆಗಳಿಂದ ತಿಮ್ಮಪ್ಪರಾಜ ಅರಸು ಕ್ರೂರಿಯಾಗಿದ್ದ, ಸಾಮಾನ್ಯ ಜನರು ಈತನ ಅರಮನೆ ಮುಂದೆ 
ಹೋಗಬೇಕಾದರೆ ತಮ್ಮ ಚಪ್ಪಲಿಯನ್ನು ಕಳಚಿ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕಾಗಿತ್ತು ಎಂಬ 
ಮಾಹಿತಿ ಇಲ್ಲಿ ಪ್ರಚಲಿತದಲ್ಲಿರುವ ಕಥೆಗಳಿಂದ ತಿಳಿದುಬರುತ್ತದೆ. ಕ್ರಿಶ. ೧೮೩೦ರಲ್ಲಿ ಬಂದ ಕ್ಷಾಮ 
ಎದುರಿಸುವಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ದಂಗೆಗಳು ಪ್ರಾರಂಭವಾದವು. ಆಗ ಮೈಸೂರು ಸಂಸ್ಥಾನದ 
ಆಡಳಿತವನ್ನು ನೋಡಿಕೊಳ್ಳಲು ಈಸ್ಟ್‌ ಇಂಡಿಯಾ ಕಂಪನಿಯು ಕಮಿಷನರ್‌ಗಳ ನೇಮಕ ಮಾಡಿತು. 
ಕ್ರಿಶ. ೧೮೩೧ ರಿಂದ ಕ್ರಿಶ. ೧೮೮೧ರವರೆಗೆ ಮಾರ್ಕ್‌ ಕಬ್ಬನ್‌ ಮತ್ತು ಲ್ಯುವಿನ್‌ ಬೌರಿಂಗ್‌ 


78 


ಕಮಿಷನರ್‌ಗಳು ಮೈಸೂರು ಸಂಸ್ಥಾನದ ಆಡಳಿತ ನಡೆಸಿ ಮೈಸೂರಿನ ಸ್ಥಿತಿಯನ್ನು ಸಂಪೂರ್ಣವಾಗಿ 
ಸುಧಾರಿಸಿದರು. ನಂತರ ಅಧಿಕಾರಕ್ಕೆ ಬಂದ ಚಾಮರಾಜ ಒಡೆಯ ಹಾಗೂ ನಾಲ್ಪಡಿ ಕೃಷ್ಣರಾಜ 
ಒಡೆಯರು ಬ್ರೀಟಿಷರ ಅಧೀನರಾಗಿ ರಾಜ್ಯಭಾರ ಮಾಡಿದರು. ಹೀಗಾಗಿ ಈ ಸಂದರ್ಭದಲ್ಲಿ 
ದಿವಾನರಿಗೆ ಆಡಳಿತದಲ್ಲಿ ತಲೆದೂರಿಸಲು ಹೆಚ್ಚಿನ ಅಧಿಕಾರವಿತ್ತು. ರಂಗಚಾರ್ಲು, ಶೇಷಾದ್ರಿ ಅಯ್ಯರ್‌, 


ಸರ್‌.ಎಂ.ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ನಾಯಿಲ್‌ ದಿವಾನರಾಗಿ ಅಧಿಕಾರ ನಿರ್ವಹಿಸಿದ್ದಾರೆ. 


ಕಮಿಷನರ್‌ಗಳು ಅಧಿಕಾರವಧಿಯಲ್ಲಿ ಇಲ್ಲಿನ ಸ್ಥಳೀಯ ಆಡಳಿತದಲ್ಲಿ ಬದಲಾವಣೆಗಳಾದವು. 
ಕ್ರಿಶ. ೧೮೮೪ರಲ್ಲಿ ತಾಲೂಕು ಬೋರ್ಡ್‌ಗಳು ರಚನೆಯಾಯಿತು. ಆದರೆ ಕ್ರಿಶ. ೧೮೮೩ರಲ್ಲಿ 
ಚನ್ನಪಟ್ಟಣವನ್ನು ಕ್ಲೋಸ್‌ಪೇಟಿಯ(ರಾಮನಗರ)  ಉಪತಾಲೂಕಾಗಿ ಮಾಡಲಾಗಿತ್ತು. ಕ್ರಿಶ. 
೧೮೯೨ರಲ್ಲಿ ಚನ್ನಪಟ್ಟಣವನ್ನು ತಾಲೂಕನ್ನಾಗಿ ಮಾಡಲಾಯಿತು. ಆಗ ೪೨೭ ಕಿ.ಮೀ. ವಿಸ್ತೀರ್ಣ 
ಹೊಂದಿದ ಮಳೂರು, ಮಾಕಳಿ, ಮುದಿಗೆರೆ ಕುಣಿಗಲ್‌, ವಿರುಪಾಕ್ಷಪುರ, ಹೊಂಗನೂರು, 
ಚನ್ನಪಟ್ಟಣ. ಕ್ಲೋಸ್ಟೇಟೆ, ಬಿಡದಿ, ಬೈರಮಂಗಲ ಹೋಬಳಿಗಳು, ೨೩೬ ಗ್ರಾಮಗಳನ್ನು ಹಾಗೂ 
೩೧೫ ಸಣ್ಣ ಹಳ್ಳಿಗಳು ಸೇರಿದ್ದವು.” ಹೀಗೆ ತಾಲೂಕಾಗಿ ಗುರುತಿಸಿಕೊಂಡ ಚನ್ನಪಟ್ಟಣ ಈ ಪ್ರದೇಶ 
ಮೊದಲು ಬೆಂಗಳೂರು ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಳಪಟ್ಟಿದ್ದ ತಾಲೂಕಾಗಿತ್ತು. 
ಪ್ರಸ್ತುತ ರಾಮನಗರ ಜಿಲ್ಲೆಯ ತಾಲೂಕುಗಳಲ್ಲಿ ಒಂದಾಗಿದೆ. 


ಫ್ರಾನ್ಸಿಸ್‌ ಬುಕನನ್‌ ಕಂಡ ಚನ್ನಪಟ್ಟಣ 


ಲ 


[9] po) 


ಟಿಷು ಸುಲಾನನ ಪತನದ ನಂತರ ಸ್ಥಳೀಯ ವಿದ್ಯಮಾನಗಳ ಅಧ್ಯಯನಕ್ಕೆ ಈಸ್ಟ್‌ ಇಂಡಿಯಾ 
ಕಂಪನಿಯು ಫ್ರಾನ್ಸಿಸ್‌ ಬುಕನನ್‌ ಎಂಬ ಅಧಿಕಾರಿಯನ್ನು ನೇಮಿಸಿತು. ಸಸ್ಯಶಾಸ್ತಜ್ಞ ಬಹುಭಾಷಾ 
ಪರಿಣಿತನಾಗಿದ್ದ ಈತನು ಕಂಪನಿಯ ವಶಕ್ಕೆ ಬಂದಿದ್ದ ಪ್ರದೇಶಗಳ ವಸ್ತುಸ್ಥಿತಿಯನ್ನು ಪರಿಶೀಲಿಸಿ 
ವರದಿ ಮಾಡಲು ಕ್ರಿಶ. ೧೮೦೦-೦೧ರಲ್ಲಿ ಮೈಸೂರು ಸಂಸ್ಥಾನ, ದಕ್ಷಿಣ ಮತ್ತು ಉತ್ತರ ಕನ್ನಡ 


ಕರಾವಳಿ ಪ್ರದೇಶಗಳು ಮತ್ತು ಮಲಬಾರ್‌ ಪ್ರಾಂತಗಳಲ್ಲಿ ಸಂಚಾರವನ್ನು ಕೈಗೊಂಡನು. 


ಈ ಪ್ರದೇಶಗಳ ಕೃಷಿ, ಕಲೆಗಳು, ವಾಣಿಜ್ಯ, ಧರ್ಮ, ಸ್ವಭಾವ ಮತ್ತು ಆಚಾರಗಳು, 
ಭೌಗೋಳಿಕ, ಸಾಮಾಜಿಕ, ಇತಿಹಾಸ, ಪುರಾತತ್ವ ವಿಷಯಗಳು ಮೊದಲಾದವುಗಳನ್ನು ಮೈಸೂರು 
ಅರಸರ ಆಳ್ಗಿಕೆಯ ಪ್ರದೇಶಗಳಲ್ಲಿಯೂ, ಈಸ್ಟ್‌ ಇಂಡಿಯಾ ಕಂಪನಿ ಟಿಪುುವಿನೊಂದಿಗೆ ಯುದ್ದಮಾಡಿ 
ಸ್ಪಾಧೀನಪಡಿಸಿಕೊಂಡ ಪ್ರದೇಶಗಳಲ್ಲಿಯೂ, ಸಂಚರಿಸಿ ಮಾಹಿತಿ ಸಂಗಹಿಸುವುದು ಈತನ 
ಉದ್ದೇಶವಾಗಿತ್ತು. ಅದೇ ಪ್ರಕಾರ ಫ್ರಾಸ್ಸಿಸ್‌ ಬುಕನನ್‌ ಮಾಹಿತಿಗಳನ್ನು ಸಂಗಹಿಸಿದ. ನಂತರದಲ್ಲಿ ಈ 
ಮಾಹಿತಿಗಳು ಸಂಗಹ ರೂಪವಾಗಿ "A Journey From Madras Through The Countries 
Of Mysure, Canara And Malabar’ ಎ೦ಬ ಮೂರು ಸಂಪುಟಗಳಲ್ಲಿ ಪ್ರಕಟವಾದವು. 


ಅವುಗಳಲ್ಲಿ ಮೊದಲನೆಯ ಸಂಪುಟದಲ್ಲಿ ಚನ್ನಪಟ್ಟಣಕ್ಕೆ ಸಂಬಂಧಿಸಿದ ಅಂದಿನ ಸಮಕಾಲೀನ 


79 


ಅಂಶಗಳನ್ನು ದಾಖಲಿಸಿದ್ದಾನೆ. ಹೀಗಾಗಿ ಇದು ಚನ್ನಪಟ್ಟಣ ತಾಲೂಕಿನ ನೂರಾರು ವರ್ಷಗಳ 
ಮಾಹಿತಿ ತಿಳಿಯುವಲ್ಲಿ ಉಪಯುಕ್ತವಾದ ಸಾಹಿತ್ಯ ಆಕರವಾಗಿದೆ. 


ಎರಡು ಶತಮಾನಗಳಿಗೆ ಹಿಂದಿನ ಚನ್ನಪಟ್ಟಣ ಸಮಕಾಲೀನ ವಿದ್ಯಮಾನಗಳನ್ನು 
ತಿಳಿದುಕೊಳ್ಳಲು ಇದೊಂದು ಉಪಯುಕ್ತ ದಾಖಲೆ. ಕ್ರಿಶ ೧೮೦೦ರ ಜೂನ್‌ ೪ರಂದು 
ಶ್ರೀರಂಗಪಟ್ಟಣದಿಂದ ಹೊರಟು ಪ್ರವಾಸದ ಅನುಭವಗಳನ್ನು ದಾಖಲಿಸಿಕೊಂಡು ಮಂಡ್ಯ-ಮದ್ದೂರು 
ಮಾರ್ಗವಾಗಿ ಅದೇ ಜೂನ್‌ ೯ ರಂದು ಫ್ರಾಸ್ಸಿಸ್‌ ಬುಕನನ್‌ ಚನ್ನಪಟ್ಟಣಕ್ಕೆ ಬಂದು ಬಿಡಾರ 
ಹೂಡಿದನು. ಇಲ್ಲಿ ಮೂರು ದಿನಗಳ ಕಾಲ ಅಂದರೆ ಜೂನ್‌ ೧೧ರ ವರೆಗೆ ಆತ ಇಲ್ಲಿಯೇ 
ಉಳಿದುಕೊಂಡು, ಈ ಪ್ರದೇಶವನ್ನು ಪರಿಶೀಲಿಸಿ ಇಲ್ಲಿನ ಇತಿಹಾಸದ ಜೊತೆಗೆ ಕೃಷಿ ಮೊದಲಾದ 
ಸ್ಥಳೀಯವಾದ ಅನೇಕ ವಿವರಗಳನು 


್ಸಿ ಸಂಗಹಿಸಿದಾನೆ. ಆ ವರದಿಯ ಕುರಿತ ವಿವರ 
ಮುಂದಿನಂತಿದೆ. 


[8) 


ಈ ಕೃತಿಯಲ್ಲಿ ಫ್ರಾನ್ಸಿಸ್‌ ಬುಕನನ್‌ ಚನ್ನಪಟ್ಟಣವನ್ನು "A Very Beautiful Country’ 
ಎಂದು ವರ್ಣಿಸಿ, "ಚಿನ್ನಪಟಣಂ ತೆಂಗು, ಅಡಿಕೆ, ಕಬ್ಬು ಬಾಳೆ, ವೀಳ್ಯದೆಲೆ, ತಾಳೆ ಮರಗಳ 
ತೋಟಗಳಿಂದ ಇಲ್ಲಿನ ಹಸಿರು ಗದ್ದೆಗಳಿಂದ ಕಂಗೊಳಿಸುತ್ತದೆ. ಇಲ್ಲಿ ಬಿದಿರು ಸಾಮಾನ್ಯ, ಸಾವಿರಾರು 
ಮನೆಗಳಿದ್ದು, ಗ್ಲಾಸು, ಬಳೆ, ಸ್ಟೀಲ್‌, ವೈರ್‌. ಬಿಳಿಸಕ್ಕರೆ, ಬೆಲ್ಲ ತಯಾರಿಸುವ ಕಾರ್ಬಾನೆಗಳಿವೆ.್‌ 
ಇಲ್ಲಿ ಬುಕನನ್‌ ಚನ್ನಪಟ್ಟಣವನ್ನು "ಒಂದು ಸುಂದರವಾದ ರಾಜ್ಯ' ಎಂದಿರುವುದರಿಂದ ವಿಜಯನಗರ 
ಅರಸರ ಕಾಲದಿಂದ ಕ್ರಿಶ. ೧೮ನೆಯ ಶತಮಾನದವರೆಗೆ ಚನ್ನಪಟ್ಟಣ ರಾಜ್ಯವಾಗಿ ಅಸ್ತಿತ್ವದಲ್ಲಿತ್ತು 


ಎಂದು ತಿಳಿಯುತ್ತದೆ. 


ಚನ್ನಪಟ್ಟಣವು ೧೮ನೆಯ ಶತಮಾನದಲ್ಲಿ ಗಾಜು ತಯಾರಿಸುತ್ತಿದ್ದರು. ಈ ತಯಾರಿಕೆಗೆ 


ಬಳಸುತ್ತಿದ್ದ ಪದಾರ್ಥಗಳು, ತಯಾರು ಮಾಡುವ ವಿಧಾನ, ಮಹಿಳೆಯರು ಉಪಯೋಗಿಸುವ 
ಗಾಜಿನ ಕೈ ಬಳೆಗಳು, ಸಂಗೀತ ವಾದ್ಯಗಳಿಗೆ ಬಳಸುವ ಸಣ್ಣ ತಂತಿ ತಯಾರಿಕೆ, ಬಿಳಿಸಕ್ಕರೆ, ಬೆಲ್ಲ 
ತಯಾರಿಸುವ ವಿವಿಧ ಹಂತಗಳನ್ನು ವಿಶ್ಲೇಷಣಾತ್ಮಕವಾಗಿ ಚಿತ್ರಿಸಿದ್ದಾನೆ. ಇವಲ್ಲದೆ ತೆಂಗು, ಅಡಿಕೆ. 
ಕಬ್ಬು, ಬಾಳೆ, ವೀಳ್ಯದೆಲೆಯಂತಹ ವಾಣಿಜ್ಯ ಬೆಳೆಗಳನ್ನು ಜನರು ಬೆಳೆಯುತ್ತಿದ್ದರು. ಮದ್ಯ 
ತಯಾರಿಕೆಯನ್ನು ಚನ್ನಪಟ್ಟಣದಲ್ಲಿ ಮಾಡಲಾಗುತ್ತಿತ್ತು. ಈ ಮೇಲಿನ ಕೈಗಾರಿಕೆಗಳನ್ನು ವಿವರಿಸುವಾಗ 
ವಸ್ತುಗಳ ತಯಾರಿಕೆಯಲ್ಲಿ ಬಳಸುವ ಕಚ್ಚಾವಸ್ತುಗಳು, ಅವುಗಳನ್ನು ಬಳಸುವ ಪ್ರಮಾಣದ 
ಜೊತೆಯಲ್ಲಿ, ತಯಾರಿಕೆಯಲ್ಲಿ ಬಳಸುವ ಯಂತ್ರಗಳ ರೇಖಾಚಿತ್ರದ ಮೂಲಕ ದಾಖಲಿಸಿದ್ದಾರೆ. ಈ 
ಮೇಲಿನ ಕೈಗಾರಿಕೆ ಹಾಗೂ ಕೃಷಿ ಬೆಳೆಗಳಿಂದಾಗಿ ಇಲ್ಲಿನ ಜನರ ಆರ್ಥಿಕ ಸ್ಥಿತಿಯು ಉತ್ತಮವಾಗಿತ್ತು 


ಎನ್ನುತ್ತಾನೆ. 


ಕೊನೆ ಟಿಪ್ಪಣಿಗಳು 


80 


eS 


ರಾಮನಗರ ಜಿಲ್ಲೆಯ ಅಂಕಿ-ಅಂಶ ನೋಟ, ೨೦೧೦-೧೧, ಷು. ೪೧-೪೨. 

ಭೈರೇಗೌಡ ಎಂ, ಮತ್ತು ತಿಮ್ಮಯ್ಯ ತಾ.ಸಿ. (ಸಂ), ಅರ್ಕಾವತಿ (ಸ್ಥರಣ ಸಂಚಿಕೆ), ಪು. 
೨೭೫. 

ರಾಮನಗರ ಜಿಲ್ಲೆಯ ಅಂಕಿ-ಅಂಶ ನೋಟ, ೨೦೧೦-೧೧, ಷು. ೪೨. 

Suryanatha U. Kamath, Bengalore Rural District Gazetteer, P-31 

ರೈಸ್‌ ಬಿ.ಎಲ್‌. (ಸಂ), ಮೈಸೂರು ಗ್ಯಾಸೆಟಿಯರ್‌, ಸಂ-೨, ಹು. ೧೦. 

ರಾಮನಗರ ಜಿಲ್ಲೆಯ ಅಂಕಿ-ಅಂಶ ನೋಟ, ೨೦೧೦-೧೧, ಷು. ೫೮. 

ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಪು. ೧೦-೧೧. 

ಅಬ್ದುಲ್‌ ಬಷೀರ್‌ ಜಿ. ಗೋಪಾಲ ರಾವ್‌ ಎಚ್‌.ಎಸ್‌.(ಸಂ.), ಕನಕಸಿರಿ (ಸರಣ ಸಂಚಿಕೆ). 
ಹು. ೮೪ 

ಶಿವತಾರಕ್‌ ಕೆ.ಬಿ. ಕರ್ನಾಟಕದ ಪುರಾತತ್ವ ನೆಲೆಗಳು, ಹು. ೧೨-೧೩. 


ಭೈರೇಗೌಡ ಎಂ., ತಿಮ್ಮಯ್ಯ ತಾ.ಸಿ.(ಸಂ), ಅರ್ಕಾವತಿ (ಸ್ಮರಣ ಸಂಚಿಕೆ), ಪು. ೧೦. 


. ಇರ್ಫಾನ್‌ ಹಬೀಬ್‌(ಮೂಲ), ಪ್ರದೀಪ್‌ ಬೆಳಗಲ್‌(ಅ.ನು), ಪೂರ್ವೇತಿಹಾಸ, ಷು. ೪೦. 


ನಾಗರಾಜ್‌ ಎಂ. ಜಿ. ಕೃಷ್ಣಮೂರ್ತಿ ಪಿ.ವಿ.(ಸಂ), ಇತಿಹಾಸ ದರ್ಶನ, ಸಂ-೨೬, ಪು. ೧೧. 


ಶಿವತಾರಕ್‌ ಕೆ.ಬಿ. ಪೂರ್ಮೋಕ್ತ, ಪು. ೧೫. 


s ಚಿಕ್ಕಪುಟ್ಟೇಗೌಡ ಬಿ.ಟಿ.(ಪ್ರ.ಸಂ), ಕಟ್ಟಾಣಿ (ಸರಣ ಸಂಚಿಕೆ) ಪು. ೧೩. 


. ಅದೇ, ಪು. ೧೩ 


ಮಂಜುನಾಥ ಎಂ.ಕೆ. ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, ಹು. ೨೦೩. 
ಮಂಜುನಾಥ ಎಂ.ಕೆ. ಚನ್ನಪಟ್ಟಣ ತಾಲೂಕು : ಸಾಂಸ್ಕೃತಿಕ ಅಧ್ಯಯನ, ಷು. ೨೩. 
ಅದೇ, ಹು. ೨೩. 

ಗಾಯತ್ರಿ ಮಾಗಡಿ ಇತಿಹಾಸ ಶಾಸನಗಳ ಹಿನ್ನೆಲೆಯಲ್ಲಿ, ಪು. ೧೯. 

ಮಂಜುನಾಥ ಎಂ.ಕೆ. ಪೂರ್ವೋಕ್ತ, ಪು. ೨೦೩. 


ಹಯವದನರಾವ್‌ ಸಿ., ಮೈಸೂರು ಗೆಸೆಟಿಯರ್‌, ಸಂ-೫, ಭಾಗ-೧, ಪು. ೩೭. 
ಚಿಕ್ಕಪುಟ್ಟೇಗೌಡ ಬಿ.ಟಿ.(ಪ್ರ.ಸಂ), ಕಟ್ಟಾಣಿ (ಸರಣ ಸಂಚಿಕೆ) ಪು. ೧೩. 

ಅದೇ, ಪು. ೧೩. 

ಅದೇ, ಪು. ೧೩-೧೪. 


ಅಂಬಳಿಕೆ ಹಿರಿಯಣ್ಣ. ಕನ್ನಡ ವಿಷಯ ವಿಶ್ವಕೋಶ, ಇತಿಹಾಸ ಮತ್ತು ಪುರಾತತ್ತ್ವ, ಹಮ. 
೩೦೨. 


ಹಯವದನರಾವ್‌ ಸಿ. ಪೂರ್ವೋಕ್ತ ಸಂ-ಹ೩, ಭಾಗ-೧, ಷು. ೩೭. 


81 


೨೭ 
೨೪, 


ಖರ್‌, 
೩೦. 
೩೧. 
೩೨. 
ಪಿಪಿ. 
೩೪. 
೩೫. 
೩೬. 
೩೭. 
೩೮. 
೩೯. 
೪೦. 
೪೧. 
೪, 
೪೩. 
ಅಲ್ಲ, 
೪ಜಿ. 


೪೬. 


೪೭. 


ಸಲ; 


೪೯, 


೫೦. 


೫೧. 


೫೨. 


೫ಷಿ. 


೫೪. 


೫೫. 


೫೬. 


೫೭. 


ರೈಸ್‌ ಬಿ.ಎಲ್‌.(ಸಂ), ಶಾ.ಸಂ-೦೯, ಚನ್ನಪಟ್ಟಣ-೨೨೮, ಐಜೂರು, ಪು. ೫೪. 

ಅಂಬಳಿಕೆ ಹಿರಿಯಣ್ಣ (ಪ್ರಸಂ), ಕನ್ನಡ ವಿಷಯ ವಿಶ್ವಕೋಶ ಇತಿಹಾಸ ಮತ್ತು ಪುರಾತತ್ವ, 
ಹು.೩೦೫. 

ರೈಸ್‌ ಬಿ.ಎಲ್‌., ಪೂರ್ವೋಕ್ತ, ಶಾ.ಸಂ-೧೫೯, (ಚ) ಹೊನ್ನಾಯಕನಹಳ್ಳಿ, ಪು. ೩೧೪. 
ದಿವಾಕರ್‌ ಆರ್‌.ಆರ್‌., ಕರ್ನಾಟಕ ಪರಂಪರೆ, ಸಂ-೧, ಹು. ೧೪೭. 

ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೫೨, (ಕ), ಕುಂತೂರು, ಹು. ೨೭೭. 
ಚಿಕ್ಕಪುಟ್ಟೇಗೌಡ ಬಿ.ಟಿ.(ಪ್ರ.ಸ೦), ಕಟ್ಟಾಣಿ (ಸರಣ ಸಂಚಿಕೆ) ಪು. ೧೩. 

ಗೋಪಾಲ್‌ ಬಾ.ರಾ.(ಸಂ), ಎ.ಕೆ-೭, ಮದ್ದೂರು-೪೨, ಆತಕೂರು, ಪು. ೨೨೭. 

ಅದಟ, ಪು ೨೭೭ಿ. 

ದಿವಾಕರ್‌ ಆರ್‌.ಆರ್‌. ಪೂರ್ವೋಕ್ತ, ಸಂ-೧, ಪು. ೧೪೮. 

ಗೋಪಾಲ್‌ ಬಾ.ರಾ. ಎ.ಕ-೫, ತಿ.ನರಸೀಪುರ-೨೨೦, ಕಲಿಯೂರು, ಪು. ೬೦೨. 

ರೈಸ್‌ ಬಿ. ಎಲ್‌. ಎರ್‌, ಶಾ.ಸಂ-೧೨೮-೧೩೨, (ಚ), ಮಳೂರುಪಟ್ಟಣ 
ಹು.೧೫೯-೧೬೧ 

ಅದೇ, ಶಾ.ಸಂ-೧೨೮, (ಚ), ಮಳೂರುಪಟ್ರಣ, ಪು. ೧೫೯. 

ಅದೇ, ಶಾ.ಸಂ-೪೨, (ಚ), ಹೊಂಗನೂರು, ಪು. ೧೪೧. 

ಅದೇ, ಶಾ.ಸಂ-೪೭, (ಚ), ಸಂತೆಮೊಗೇನಹಳ್ಳಿ, ಷು. ೩೧೩. 

ಗೋಪಾಲ್‌ ಬಾ.ರ., ಪೂರ್ವೋಕ್ತ, ಶಾ.ಸಂ-೨೨೦, (ತಿ.ನ). ಕಲಿಯೂರ, ಪು. ೬೦೨. 
ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೯೨, (ಚ), ಮಳೂರು, ಪು. ೧೫೩. 

ಅದೇ, ಶಾ.ಸಂ-೧೩೨, (ಚ), ಮಳೂರುಪಟ್ಟಣ, ಪು. ೧೬೧. 

ಅದೇ, ಶಾ.ಸಂ-೮ಲ ಮತ್ತು ೧೨೬೭, (ಚ). ಮಳೂರು, ಮಳೂರುಪಟ್ಟಣಿ, ಹು.೧೫೧-೧೫೯ 


ಅದೇ, ಶಾ.ಸಂ-೧೩೯, (ಚ), ಮಳೂರುಪಟ್ಟಣ, ಪು. ೧೬೨. 

ಅದೇ, ಶಾ.ಸಂ-೧೩೯, (ಚ), ಮಳೂರು, ಹು. ೧೬೨. 

ಅದೇ, ಶಾ.ಸಂ-೪೨,೮೨,೮೪,೧೩೩, (ಚ) ಹೊಂಗನೂರು, ಪು. ೧೪೧-೧೬೨. 
ಅಂಬಳಿಕೆ ಹಿರಿಯಣ್ಣ, ಪೂರ್ವೋಕ್ತ ಪು. ೪೨೨. 

ಎಂ.ಎ.ಆರ್‌, ಶಾ.ಸಂ-೨೪, ೧೯೪೨, ಮ. ೧೨೪. 

ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೧೩೩, (ಚ), ಮಳೂರುಪಟ್ಟಣ, ಪು. ೧೬೧. 
ಅದೇ, ಶಾ.ಸಂ-೭೭, (ಚ), ಮಳೂರು, ಹು. ೧೪೭. 

ದಿವಾಕರ್‌ ಆರ್‌.ಆರ್‌. ಪೂರ್ವೋಕ್ತ, ಸಂ-೧, ಪು. ೩೩೭. 

ರೈಸ್‌ ಬಿ.ಎಲ್‌., ಎಕ್‌, ಶಾ.ಸಂ-೨೨೫, (ಚೆ), ಕೃಷ್ಣಾಪುರ, ಷು. ೫೪. 
ಎಂ.ಎ.ಆರ್‌ ಶಾ.ಸಂ-೧೪, ೧೯೨೪, ಪು. ೧೨೪. 

ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೨೩, (ಕ), ಬಾಳೇಪುರ, ಪು. ೧೬೪. 


ಅದೇ, ಶಾ.ಸಂ-೪೬, (ಚ), ಹೊಂಗನೂರು, ಹು. ೩೧೩. 


82 


4 


ಲಪ 


ಅದೇ, ಶಾ.ಸಂ-೧೪೦, (ಚ), ಮಳೂರುಪಟ್ಟಣ, ಪು. ೧೬೩. 

ಅದೇ, ಶಾ.ಸಂ-೭೮, (ಚ). ಮಳೂರು, ಪು. ೧೪೮. 

ಅದೇ, ಶಾ.ಸಂ-೬೪, (ಚೆ), ಇಗ್ಗಲೂರು, ಪು. ೩೨೦. 

ಅದೇ. ಶಾ.ಸಂ-೧೫೯, (ಚ), ಹೊನ್ನಾಯಕನಹಳ್ಳಿ, ಷು. ೩೪೩. 

ಅದೇ, ಶಾ.ಸಂ-೧೬೭, (ಚಿ), ಬ್ಯಾಡರಹಳ್ಳಿ, ಪು. ೧೬೭. 

ಅದೇ, ಶಾ.ಸಂ-೧೨೪, (ಚ), ಕೂಡ್ಲೂರು, ಪು. ೧೫೮. 

ಅದೇ, ಶಾ.ಸಂ-೭೨, (ಚ). ಬೇವೂರು, ಹು. ೧೬೬. 

ಅದೇ, ಶಾ.ಸಂ-೧೧೨, (ಚ). ಕೂಡ್ಲೂರು, ಪು. ೧೫೬. 

ಅದೇ, ಶಾ.ಸಂ-೩೮, (ಚ). ಹರೂರ, ಹು. ೧೪೦. 

ನಾಗರಾಜ ಎಂ.ಜಿ, ಕೃಷ್ಣಮೂರ್ತಿ ಪಿ.ವಿ (ಸಂ). ಇತಿಹಾಸ ದರ್ಶನ, ಸಂ-೨೬, ಶಾ.ಸಂ-೨, 
ಹು.೧೮೭ 

ಎಂ.ಎ.ಆರ್‌, ಶಾ.ಸಂ-೨೬, ೧೯೪೨, ಹು. ೧೨೬. 

ರೈಸ್‌ ಬಿ. ಎಲ್‌. ಪೂರ್ವೋಕ್ತ, ಶಾ.ಸಂ-೮೦, (ಕ). ನಿಟ್ಟೂರು, ಪು. ೨೮೩. 
ವೆಂಕಟಾಚಲಶಾಸ್ತ್ರೀ ಟಿ.ವಿ. ಕನಕಪುರ ಎಂಬ ಕಾನಕಾನಹಳ್ಳಿ ಚರಿತ್ರೆ ಪು. ೩೦. 
ರೈ 
ಅದೇ, ಶಾ.ಸಂ-೧೦೮, (ಚ), ಅಮ್ಮಲ್ಲಿದೊಡ್ಡಿ, ಹು. ೨೬೪. 


ಸ್‌ ಬಿ. ಎಲ್‌. ಪೂರ್ವೋಕ್ತ, ಶಾ.ಸಂ-೬೫, (ಚ), ಯಲಿಯೂರು, ಷು. ೩೨೧. 


ಅದೇ, ಶಾ.ಸಂ-೭೬, (ಚ), ಮಳೂರು, ಹು. ೩೨೬. 

ನಾಗರಾಜ ಎಂ.ಜಿ. ಪು. ೧೮೭. 

ರೈಸ್‌ ಬಿ. ಎಲ್‌. ಪೂರ್ಮೋಕ್ತ, ಶಾ.ಸಂ-ಹ೩೬, (ಚ), ಹರೂರು, ಪು. ೩೧೦. 
ಅದೇ, ಶಾ.ಸಂ-೬೮, (ಕ), ಎಡಮಾರನಹಳ್ಳಿ, ಪು. ೨೯. 

ಅದೇ, ಶಾ.ಸಂ-೧೫೦, (ಚ), ಮಳೂರುಪಟ್ಟಣ, ಪು. ೨೯. 

ಅದೇ, ಶಾ.ಸಂ-೧೨೪, (ಕ). ಸಾತನೂರು, ಹು. ೬೧. 

ಅದೇ, ಶಾ.ಸಂ-೫೫, (ಚ). ಕೋಡಂಬಳ್ಳಿ, ಹು. ೩೧೮. 

ದಿವಾಕರ್‌ ಆರ್‌.ಆರ್‌. ಪೂರ್ವೋಕ್ತ, ಸಂ-೧, ಪು. ೨೧. 

ರೈಸ್‌ ಬಿ. ಎಲ್‌. ಪೂರ್ವೋಕ್ತ, ಶಾ.ಸಂ-೬೩, (ಚ), ಇಗ್ಗಲೂರು, ಷು. ೩೨೦. 
ಅದೇ, ಶಾ.ಸಂ-೩೭, (ಚ). ಹರೂರ, ಪು. ೩೧೧. 


ಅದೇ, ಶಾ.ಸಂ—೯೭, (ಕ), ಅರಳಾಳು, ಹು. ೨೯೨. 


83 


೮೪, 


೦೫. 


ಬ್ರಹ 


ಕಟಿ 


೮೮. 


BE: 


೯೪. 


€; 


ಠಿ 


೯೩. 


ಮ 


೯೫. 


೯೬. 


FE 


ಛಿ, 


ಥ್‌ 


೧೦೦. 


೧೦೧. 


೧೦೨. 


೧೦೩. 


೧೦೪, 


೧೦೫. 


೧೦೬. 


[0 


೧೦೮. 


OE, 


೧೧೦. 


ಅದೇ, ಶಾ.ಸಂ-೨, (ಕ), ಹಳೇಅಗಹಾರ ದೊಡ್ಡಿ, ಪು. ೨೫೮. 

ಅದೇ, ಶಾ.ಸಂ-೧೪೮, (ಚ), ಮಳೂರುಪಟ್ಟಣ, ಪು. ೩೩೫. 

ಅದೇ, ಶಾ.ಸಂ-೧೯೨, (ಚ), ಕುಕ್ಕೂರು, ಪು. ಹಿ೪ಳಿ. 

ಅದೇ, ಶಾ.ಸಂ-೧೪೯, (ಚ), ಮಳೂರುಪಟ್ಟಣ, ಪು. ೩೩೬. 

ಅದೇ, ಶಾ.ಸಂ-೨೨೪, (ಚ), ಕೃಷ್ಣಾಪುರ, ಪು. ೫೨. 

ಅದೇ, ಶಾ.ಸಂ-೧೬೯, (ಚ). ಮಾಕಳಿ, ಪು. ೩೪೬. 

ಅದೇ, ಶಾ.ಸಂ-೬೭, (ಚ), ಬೇವೂರು, ಪು. ೩೨೨. 

ಅದೇ, ಶಾ.ಸಂ-೩೬, (ಕ), ಮರಳೇಬೇಕುಪ್ರೆ, ಪು. ೩೬೭. 

ಮಂಜುನಾಥ ಎಂ.ಕೆ. ಪೂರ್ವೋಕ್ತ, ಪು. ೫೭. 

ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೫೨, (ಚ), ಕೋಡಂಬಳ್ಳಿ, ಹು. ೩೧೬. 
ಅದೇ, ಶಾ.ಸಂ-೧೫೬, (ಚ), ಹೊಟ್ಟಿಗನಹೊಸಹಳ್ಳಿ, ಪು. ೩೪೧. 

ಅದೇ, ಶಾ.ಸಂ-೧೬೪, (ಚ), ಆಣಿಗೆರೆ, ಪು. ೩೪೪. 

ಗೋಪಾಲ್‌ ಆರ್‌., ವಿಜಯನಗರ ಕಾಲದ ಶಾಸನಗಳ ಅಧ್ಯಯನ, ಪು. ೩೦. 
ರೈ 
ಎಂ.ಎ.ಆರ್‌, ಶಾ.ಸಂ-ಜ, ೧೯೨೫, ಪು. ೧೪೦. 


ಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೧೫೩, (ಚ). ಅಬ್ಲೂರು. ಪು. ಹಿಪಿಷಿ. 


ರೈ 


ಅದೇ. ಶಾ.ಸಂ-೫೩, (ಚೆ), ಕೋಡಂಬಳ್ಳಿ, ಪು. ೩೧೬. 


ಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೧೫೨, (ಚ), ಮಳೂರುಪಟ್ಟಣ, ಪು. ೩೩೭. 


ಅದೇ, ಶಾ.ಸಂ-೬೧, (ಚಿ), ಬಾಣಂತಹಳ್ಳಿ, ಪು. ೩೨೦. 
ಅದೇ, ಶಾ.ಸಂ-೭೩, (ಕ), ಹರಿಹರ, ಪು. ೨೮೧. 

ಅದೇ, ಶಾ.ಸಂ-೧೮೬, (ಚ). ಮಾರ್ಚನಹಳ್ಳಿ, ಪು. ೩೫೧. 
ಅದೇ, ಶಾ. ಸರ್‌, (ಚ), ಮಳೂರು, ಪು. ೩೨೮. 
ಎಂ.ಎ.ಆರ್‌, ಶಾ.ಸಂ-೮, ೧೯೨೫, ಹು. ೯೮. 

ಅದೇ, ಶಾ.ಸಂ-೬, ಪು. ೧೪೧. 

6) 


ಲ 
ವಸು ಎಂ.ವಿ. (ಸಂ). ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, ಪು. ೬೦ 


ಸ್‌ ಬಿ.ಎಲ್‌. ಪೂರ್ಮೋಕ್ತ ಶಾ.ಸಂ-೧೮೨, (ಚ), ದಶಾವರ, ಪು. ೩೪೯. 


ರೈ 


ಅದೇ, ಶಾ.ಸಂ-೧೮೧, (ರಾ), ಕೂಟಗಲ್ಲು, ಪು. ೩೪ರ. 


ಸ್‌ ಬಿ.ಎಲ್‌. ಪೂರ್ವೋಕ್ತ ಶಾ.ಸಂ-೨೨೪, (ಚೆ), ಕೃಷ್ಣಾಪುರ, ಪು. ೫೨. 


84 


೧೧೧. 


೧೧೨. 


೧೧೩. 


೧೧೪. 


೧೧೫. 


೧೦೬, 


೧೧೭. 


WO; 


೧೧೯ 


೧೨೦. 


೧೨೧. 


೧೨೨. 


೧೨೩. 


ಫಟ 


೧೨೫. 


ಘಟ) 


WE, 


೧೨೮. 


HE, 


೧೩೦. 


೧೩೧. 


೧೩೨. 


೧೩ಪಿ. 


೧೩೪. 


೧೩೫. 


ಅದೇ, ಶಾ.ಸಂ-೧೫೨, (ಚ), ಮಳೂರುಪಟ್ಟಣ, ಪು. ೩೩೭. 

ಅದೇ, ಶಾ.ಸಂ-೧೫೫, (ಚ), ಚಕ್ಕೆರೆ, ಹು. ೩೪೧. 

ಅದೇ, ಶಾ.ಸಂ-೭೪, (ಚ), ಮೊಗೇನಹಳ್ಳಿ, ಪು. ೩೨೫. 

ಗೋಪಾಲ್‌ ಬಾ.ರ., ಎ.ಕ-೪, ಶಾ.ಸಂ-೨೦೮, (ಯ), ಅಂಬಳೆ, ಹು. ೨೦೮. 
Suryanatha U. Kamat, Bengalore Rural District Gazetteer, P-88 
ಗೋಪಾಲ ಬಾ.ರ., ಎ.ಕ-೭, ಶಾ.ಸಂ-೨೮, (ಮ), ಮತ್ತಗೆರೆ, ಪು. ೨೧೦. 
Ramasharma M.H., History Of Vijayanagar Empaire, Vol-2, P.205 
Venkataramanayya N.V. Further Source Of Vijayanagara History, 
Vol-2, P.311 

ರೈಸ್‌ ಬಿ.ಎಲ್‌. (ಸಂ), ಮೈಸೂರು ಗೆಜೆಟಿಯರ್‌, ಸಂ-೨, ಪು. ೨೬. 
ವೆಂಕಟಾಚಲಶಾಸ್ತ್ರೀ ಟಿ.ವಿ. ಕನಕಪುರ ಎಂಬ ಕಾನಕಾನಹಳ್ಳಿ ಚರಿತ್ರೆ ಪು. ೮೪. 
ಚೆ.ಮೂರ್ತಿ ಮ.ನ. ಕೆಂಪೇಗೌಡನ ವಂಶಸ್ಥರು, ಪು. ೭೨. 

ಮಂಜುನಾಥ ಎಂ.ಕೆ. ಚನ್ನಪಟ್ಟಣ ತಾಲೂಕು: ಸಾಂಸ್ಕೃತಿಕ ಅಧ್ಯಯನ, ಪು. ೬೩. 
ಅಹೆಟ್ಠ'ಪು;-೬ 8. 

ಗೋಪಾಲ ಬಾ.ರ. (ಸ), ಎ.ಕ-೭, ಶಾ.ಸಂ-೧೧, ನಾಗಮಂಗಲ, ಪು. ೧೦. 


ರೆ 


ೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೧೦೮, (ಕ), ಅರಳಾಳುಸಂದ್ರ ಪು. ೨೯೬. 


Suryanatha U. Kamat, Bengalore Rural District Gazetteer, P-86 
ರೈ 
ಅದೇ, ಶಾ.ಸಂ-೧೯೪, (ಚ). ಕಲುಕೋಟೆನಾಯಕನದೊಡ್ಡಿ, ಪು. ೪೬. 


ಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೨೩, (ಚ), ಬ್ಯಾಲಕುಳಿ ಪು. ೩೦೬. 


ಅದೇ, ಶಾ.ಸಂ-೫೬, (ಚ), ಗರಕಹಳ್ಳಿ, ಪು. ೩೧೮. 
ಷೇಕ್‌ ಅಲಿ ಬಿ. (ಸಂ), ಕರ್ನಾಟಕ ಚರಿತ್ರ, ಸಂ-೫, ಪು. ೫೩. 


Suryanatha U. Kamat, Bengalore Rural District Gazetteer, P-84 


ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೩೪, (ಚ), ಚನ್ನಪಟ್ಟಣ, ಪು. ೩೦೯. 
ಅದೇ, ಪು. ೩೦೯. 
ಅದೇ, ಶಾ.ಸಂ-೧೬೬, (ಚ), ಗೌಡಗೆರೆ, ಪು. ೩೪೫. 


Suryanatha U. Kamat, Bengalore Rural District Gazetteer, P-800 


ರೆ 


ೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-ಳ್ಭ೯, (ಚ). ಸಂತೆಮೊಗೇನಹಳ್ಳಿ, ಹು. ೩೧೪. 


85 


೧೩೬. 


೧೩೭. 


೧೩೮. 


೧೩೯. 


೧೪೦. 


೧೪೧. 


೪: 


೧೪೩. 


೧೪೪, 


ಅದೇ, ಶಾ.ಸಂ-೧೬೬, (ಚ). ಗೌಡಗೆರೆ, ಪು. ೩೪೫. 

ಅದೇ, ಶಾ.ಸಂ-೧೮, (ಚ), ಬನ್ನೀಕುಪ್ರೆ, ಪು. ೩೦೫. 

ಅದೇ, ಶಾ.ಸಂ-೧೧೪, (ಚ). ಕೂಡ್ಲೂರು, ಪು. ೩೩೧. 

Suryanatha U. Kamat, Bengalore Rural District Gazetteer, P-800 
ಅದೆಲ್ಮ:-ಹು.'೮0ಿ೦; 

ರೈಸ್‌ ಬಿ.ಎಲ್‌. (ಸಂ), ಮೈಸೂರು ಗೆಜೆಟಿಯರ್‌, ಸಂ-೨, ಪು. ೬೨. 

ಅದೇ, ಪು. ೫೯-೬೦. 

Francis Buchanan, “A Journey From Madras Through The Countries 


Of Mysure, Canara And Malabar’ Vo.-1, P.147-163. 
ಸೂರ್ಯನಾಥ ಯು. ಕಾಮಥ್‌ (ಪ್ರಸಂ)., ಬೆಂಗಳೂರು ಗ್ರಾಮಾಂತರ ಜಿಲ್ಲಾ 
ಗ್ಯಾಸೆಟಿಯರ್‌, ಪು.೧೦೦-೧೦೬. 


86 


ಅಧ್ಯಾಯ : ಮೂರು 
ಸ್ಥಳನಾಮ, ಸ್ಥಳಪುರಾಣ ಮತ್ತು ಐತಿಹ್ಯ 


ಒಂದು ಪ್ರದೇಶದ ಚರಿತ್ರೆಯನ್ನು ಕಟ್ಟಿಕೊಡಲು ಪುರಾತತ್ವ ಮತ್ತು ಸಾಹಿತ್ಯದ ಆಧಾರಗಳಷ್ಟೇ 
ಪ್ರಾಮುಖ್ಯತೆಯನ್ನು ಸ್ಥಳನಾಮ ಮತ್ತು ಸ್ಥಳಪುರಾಣಗಳು ಪಡೆದುಕೊಂಡಿವೆ. ಇವು ಸಹ ಪ್ರಮುಖ 
ಆಕರಗಳಾಗಿ ಸಹಾಯಕ್ಕೆ ಬರುತ್ತವೆ. ಈ ಆಕರಗಳು ಆಯಾ ಪ್ರದೇಶದ ಆಯಾಕಟ್ಟಿನ ಬಹುತ್ನದ 
ಅಧ್ಯಯನಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಸ್ಥಳನಾಮಗಳಿಂದ ಪ್ರತಿಯೊಂದು ಪ್ರದೇಶದ 
ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ವಿವರಗಳು ಗಮನಕ್ಕೆ ಬಂದರೆ, ಸ್ಥಳಪುರಾಣಗಳಿಗೂ 
ಒಂದು ನಿರ್ದಿಷ್ಟ ಪ್ರದೇಶದ ಇತಿಹಾಸಕ್ಕೆ ಪೂರಕವಾದ ಮಾಹಿತಿಯನ್ನು ಒಳಗೊಂಡಿರುತ್ತವೆ. 
ಹೀಗಾಗಿ ಸ್ಥಳನಾಮ ಮತ್ತು ಸ್ಥಳಪುರಾಣಗಳು ಆಯಾ ಪ್ರದೇಶದ ಪ್ರಾಚೀನತೆಯ ಮೇಲೆ 
ಮುಖ್ಯವಾಗಿ ಬೆಳಕು ಚೆಲ್ಲುತ್ತವೆ. ಹೀಗಾಗಿ ಸ್ಥಳೀಯ ಚರಿತ್ರೆಯ ಹಿನ್ನೆಲೆಯಲ್ಲಿ ನಡೆಯುವ 
ಅಧ್ಯಯನಗಳು ಸ್ಥಳನಾಮ ಮತ್ತು ಸ್ಥಳಪುರಾಣಗಳನ್ನು ಹೊರತುಪಡಿಸಿರುವುದಿಲ್ಲ. ಪ್ರಸ್ತುತ 
ಅಧ್ಯಯನವು ಸ್ಥಳೀಯ ಚರಿತ್ರೆಯ ಹಿನ್ನೆಲೆಯನ್ನು ಹೊಂದಿದೆ. ಹೀಗೆ ಹಲವಾರು ನೆಲೆಗಳಲ್ಲಿ 
ಮಹತ್ವವನ್ನು ಪಡೆದಿರುವ ಈ ತಾಲೂಕಿನ ಸ್ಥಳನಾಮ ಮತ್ತು ಸ್ಥಳಪುರಾಣಗಳ ಕುರಿತ 
ವಿವೇಚನೆಯನ್ನು ಪ್ರಸ್ತುತ ಅಧ್ಯಾಯದಲ್ಲಿ ಮಾಡಲಾಗಿದೆ. 


೩.೧. ಸ್ಥಳನಾಮಗಳು 


ಅಲೆಮಾರಿ ಜೀವನದಿಂದ ಆರಂಭವಾದ ಮಾನವನ ಬದುಕು ಕಮೇಣ ಒಂದೆಡೆ 
ನಿಲ್ಲುವಂತಾಯಿತು. ಆ ಕಾಲದ ಮಾನವ ಭೌಗೋಳಿಕ ಪರಿಸರದ ಗವಿ, ಕಲ್ಲಾಸರೆ. ಬೆಟ್ಟದ 
ಅಂಚಿನಲ್ಲಿ ತಂಗುತಿದ್ದ. ಈ ನೆಲೆಸುವಿಕೆಯು ಪ್ರಾಥಮಿಕವಾಗಿ ಒಂದೊಂದು ಗುಂಪಿನ 
ಮಾದರಿಯಲ್ಲಿತ್ತು. ಮುಂದೆ ಕೆಲವು ಗುಂಪುಗಳು ಒಟ್ಟಿಗೆ ಬದುಕುವುದನ್ನು ಆರಂಭಿಸಿದವು. ಇದನ್ನು 
ಗ್ರಾಮದ ಕಲ್ಲನೆಯ ಪೂರ್ವ ಸ್ಥಿತಿಯೆಂದು ತಿಳಿಯಬಹುದು. ಅದರಂತೆ ಆಯಾ ಭೌಗೋಳಿಕ 
ಪರಿಸರದಲ್ಲಿ ವಾಸಿಸುವ ಗುಂಪುಗಳ ನೆಲೆಗಳು ಆರಂಭವಾದವು. ಈ ನೆಲೆಗಳನ್ನು ಗುರುತಿಸುವ 
ಸಲುವಾಗಿ ಒಂದು ಹೆಸರಿನ ಅಗತ್ಯ ತೋರಿಬಂದಿತು. ಈ ಅಗತ್ಯವೇ ನೆಲೆಗಳನ್ನು ಹೆಸರಿಸುವ ಗ್ರಾಮ, 
ಸ್ಥಳನಾಮಗಳು ಆರಂಭವಾದುದರ ಕುರುಹು ಎನ್ನಬಹುದು. ಮೊದಲು ಪಶುಪಾಲನೆಯನ್ನು 
ಪ್ರಾರಂಭಿಸಿ, ನಂತರ ಕೃಷಿ ಚಟುವಟಿಕೆಗಳು ತನ್ನ ಜೀವನದ ಪ್ರಧಾನ ಕಸುಬನ್ನಾಗಿ ಮಾಡಿಕೊಂಡನು. 
ಮಾನವನು ಹೀಗೆ ಒಂದು ಕಡೆ ನೆಲೆನಿಂತು ಸುವ್ಯವಸ್ಥಿತವಾದ ಜೀವನವನ್ನಾಧರಿಸಿದ ಹಂತವನ್ನೇ 
ವಿದ್ವಾಂಸರು ಗ್ರಾಮ ಪರಿಕಲ್ಲನೆಯ ಪೂರ್ವ ಸ್ಥಿತಿಯೆಂದು ಕರೆದಿದ್ದಾರೆ. ಆಯಾ ಭೌಗೋಳಿಕ 
ಪರಿಸರದಲ್ಲಿ ವಾಸಿಸುವ ಮಾನವ ಗುಂಪುಗಳಿಗೆ ತಮ್ಮ ನೆಲೆಗಳಿಗೆ ಗುರುತನ್ನು ಹೇಳಿಕೊಳ್ಳುವ 


87 


ಸಲುವಾಗಿ ಒಂದು ಹೆಸರಿನ ಅಗತ್ಯ ತೋರಿಬಂದಿತು. ಆ ಅಗತ್ಯವೇ ತಾವು ವಾಸಿಸುವ ಸ್ಥಳಗಳಿಗೆ 
ಹೆಸರನ್ನು ಸೂಚಿಸಿಕೊಂಡಿದ್ದರಿಂದ ಸ್ಥಳನಾಮಗಳ ಉಗಮವಾಯಿತು. ಅದು ತಾವು ವಾಸಿಸುತ್ತಿದ್ದ 
ಪ್ರಾಕೃತಿಕ ಚಹರೆಯೊಂದಿಗೆ ತಮ್ಮ ನೆಲೆಗಳಿಗೆ ಹೆಸರುಗಳನ್ನು ಕರೆದುಕೊಂಡರು. ಪ್ರಾರಂಭದಲ್ಲಿ ಬೆಟ್ಟ. 
ಗುಡ್ಡ, ಗಿಡ, ಮರ, ಕಲ್ಲು ಮುಂತಾದವುಗಳು ಸ್ಥಳನಾಮಗಳನ್ನು ಸೂಚಿಸಲು ಪ್ರೇೇರಣೆಯಾದವು. 
ಪೂರ್ವದಲ್ಲಿ ಮಾನವ ಮರದ ಪೊಟರೆ ಮತ್ತು ಕಲ್ಲು ಗುಹೆಗಳಲ್ಲಿ ವಾಸಿಸುತ್ತಿದ್ದನು. ಆರಂಭದಲ್ಲಿ 
ಗೆಡ್ಡೆ ಗೆಣಸು, ಹಸಿಮಾಂಸವನ್ನು ತಿಂದು ಬದುಕು ನಡೆಸುತ್ತಿದ್ದ, ಕಾಲಘಟ್ಟ ಬದಲಾದಂತೆ ಪ್ರಕೃತಿಯ 
ಮಜಲುಗಳಾದ ಹಳ್ಳ-ಕೊಳ್ಳ, ನದಿ-ಕಾಲುವೆ, ಬೆಟ್ಟ-ಗುಡ್ಡ ಬಯಲು ಪ್ರದೇಶ ಹಾಗೂ ಭೂ 
ಫಲವತ್ತತೆ ಎಲ್ಲಿದೆಯೋ ಅಲ್ಲಲ್ಲಿ ನೆಲೆಗಳನ್ನು ಕಂಡುಕೊಂಡರು. ಕಾಲಸರಿದಂತೆ ಆ ನೆಲೆಗಳೇ ಹಟ್ಟಿ, 
ಊರು, ಹಳ್ಳಿ ಗಾಮ, ಪುರ, ಅಗ್ರಹಾರ, ನಾಡು, ರಾಷ್ಟ್ರ ಬೀಡು ಮಂಡಲಗಳಾಗಿ ಅಸ್ತಿತ್ತಕ್ಕೆ 


ಬಂದವು.” 


ಮಾನವನು ಪ್ರಾಥಮಿಕ ಸ್ಥಿತಿಯಲ್ಲಿ ಆಹಾರ ಸಂಗಹಕ್ಕಾಗಿ ಅಲೆಯಬೇಕಾಗಿತ್ತು. ಈ ಪ್ರಾಥಮಿಕ 
ಸ್ಥಿತಿಯಲ್ಲಿ ಎರಡು ಗುಂಪುಗಳಿದ್ದವು. ಒಂದನೆಯದು ದನಗಾರಿಕೆ, ಮತ್ತೊಂದು ಬೇಟೆಯಾಡಿ 
ಬದುಕುವುದು. ಹೀಗೆ ಬೇಟೆಯಾಡಿ ಬದುಕುವುದು ತೀರಾ ಆರಂಭ ಕಾಲದ ಸ್ಥಿತಿಯಾಗಿತ್ತು. 
ಮಾನವನಿಗೆ ತನ್ನ ಸುತ್ತಲಿನ ಪ್ರಾಣಿಗಳ ಪರಿಚಯ ಹೆಚ್ಚಾದಂತೆ ಅವುಗಳಲ್ಲಿ ತಮಗೆ ಬೇಕಾದ 
ಪ್ರಾಣಿಗಳನ್ನು ಸಾಕಲು ಕಲಿತನು. ಅಲ್ಲದೆ ತನ್ನ ಜೀವನ ಮತ್ತು ಪ್ರಾಣಿಗಳ ಆಹಾರಕ್ಕಾಗಿ ಗುಡ್ಡ, ನದಿ, 
ಹೊಳೆ, ಹಳ್ಳ ಮತ್ತು ಹುಲ್ಲುಗಾವಲುಗಳ ಕಡೆಗೆ ಹೋಗಿ ನೆಲೆಸಲು ನಿರ್ಧರಿಸಿದ ಇಂಥ 
ಸಂದರ್ಭದಲ್ಲಿ ಆರಂಭದ ವಸತಿ ಸೂಚಕಗಳಾದ ಹಟ್ಟಿ ಮನೆ, ಊರು, ಕೇರಿಗಳ 
ಉಗಮವಾಗಿರಬಹುದು. ಮಾನವ ಗುಂಪಾಗಿ ಒಟ್ಟಿಗೆ ಬುದುಕುವುದನ್ನು ಆರಂಭಿಸಿದ ಹಂತ ಮುಂದೆ 
ಸಮುದಾಯಗಳು ನೆಲೆಸುವ ಗ್ರಾಮದ ಕಲ್ಲನೆಯ ಪೂರ್ವತೆಯ ಸ್ಥಿತಿಯಾಯಿತು ಎನಿಸುತ್ತದೆ. 
ಬೀಡು, ಬೀಡಾರ ಎಂಬ ಹೆಸರಿನ ಸ್ಥಳನಾಮಗಳು ಆರಂಭ ಕಾಲದ ವಸತಿ ಸೂಚಕಗಳೆಂದು ಶಂಭಾ 
ಜೋಶಿಯವರು ಅಭಿಪ್ರಾಯಪಡುತ್ತಾರೆ.? ಸ್ಥಳನಾಮಗಳ ಕುರುಹುಗಳನ್ನು ತಿಳಿಯಲು ತಮ್ಮ ನೆಲೆಯ 
ಕೆರೆಕಟ್ಟೆ, ಬಾವಿ, ಗಿಡಮರಗಳು, ಪ್ರಾಣಿಗಳ ಸೂಚಕ ಸ್ಥಳೆಗಳನ್ನಾಗಿ ಗುರುತಿಸಬಹುದಾಗಿದೆ. 


ಸ್ಥಳನಾಮಗಳು ಕಾಲಾಂತರದಲ್ಲಿ ಭೌಗೋಳಿಕ ಚಹರೆಗಳಿಗಿಂತ ಭಿನ್ನವಾಗಿ ಜನಾಂಗದ 
ಸಮುದಾಯವಾಗಿ ಬದಲಾದವು. ಹೀಗಾಗಿ ಆರಂಭದಲ್ಲಿ ಮಾನವ ತಮ್ಮ ಜನಾಂಗ, ಜನಾಂಗದ 
ವ್ಯಕ್ತಿಗಳ ಹಾಗೂ ಧಾರ್ಮಿಕ ವ್ಯಕ್ತಿಗಳ ಮೂಲವಾದದ್ದು ಸ್ಥಳನಾಮಗಳ ಇತಿಹಾಸವನ್ನು ಕೆದಕಿದರೆ 
ಗೊತ್ತಾಗುತ್ತದೆ. ಸಮುದಾಯಗಳು ಮತ್ತು ಅದರ ಸಂಸ್ಕೃತಿ ವಿಕಾಸವಾದಂತೆ ಒಂದು ಸ್ಥಳಕ್ಕೆ 
ಹೆಸರಿಡುವ ಕ್ರಮದಲ್ಲಿ ಕೂಡ ಹಲವು ಬದಲಾವಣೆಗಳಾದವು. ಹೀಗಾಗಿ ಆಯಾ ಸ್ಥಳಗಳು 
ಪ್ರಾದೇಶಿಕವಾಗಿ ತನ್ನದೇ ಆದ ಸಂಸ್ಕೃತಿಯನ್ನು ತನ್ನೊಡಲಿನಲ್ಲಿ ಇಟ್ಟುಕೊಂಡಿರುತ್ತದೆ. ಇದರಿಂದಾಗಿ 


ಇತಿಹಾಸ ಮತ್ತು ಸಂಸ್ಕೃತಿಯ ಅಧ್ಯಯನಗಳಲ್ಲಿ ಸ್ಥಳನಾಮಗಳು ಪ್ರಮುಖ ಪಾತ್ರವಹಿಸುತ್ತವೆ. 


88 


ಮಾನವನಿಂದ ಹೊಸ ಹೊಸ ಅಆವಿಷ್ಕಾರವಾದಂತೆ ಸ್ಥಳನಾಮಗಳಲ್ಲಿ ಕೂಡ ಸಹಜವಾಗಿ 
ಬದಲಾವಣೆಗಳಾದವು. ಈ ಬದಲಾವಣೆಗಳು ಕಾಲಾಂತರದಲ್ಲಿ ಸಾಮಾಜಿಕ, ಧಾರ್ಮಿಕ, ಭಾಷಿಕ, 
ರಾಜಕೀಯ ಹಾಗೂ ಐತಿಹಾಸಿಕ ಸಂಗತಿಗಳು ಘಟಿಸಲು ಕಾರಣವಾಗಿರುವ ಅಂಶಗಳನ್ನು 
ತಿಳಿಯಬಹುದು. 


ಒಂದು ಗ್ರಾಮ ಅಥವಾ ಒಂದು ನಿರ್ದಿಷ್ಟ ಪ್ರದೇಶದ ಹೆಸರನ್ನು ಸ್ಥಳನಾಮ ಎಂದು 
ಕರೆಯುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಸ್ಥಳನಾಮಕ್ಕೆ Toponomy ಎಂಬ ಅರ್ಥವಿದೆ ಇದು 
ಮೂಲತಃ ಗೀಕ್‌ ಭಾಷೆಯಲ್ಲಿ Topo ಎಂದರೆ ಸ್ಥಳಗಳು ಹಾಗೂ N್ಥಂmಂs ಎಂದರೆ ಅಧ್ಯಯನ 
ಎಂಬ ಅರ್ಥವಿರುವ ಎರಡು ಪದಗಳಿಂದ ಬಂದಿದೆ. ಇದರ ಅರ್ಥ ಒಂದು ಪ್ರದೇಶದ ಸ್ಥಳಗಳ 
ಹೆಸರು ಎಂಬುದಾಗಿದೆ. Topp+Nomos ಎಂಬುದು Toponomy ಆಗಿ ರೂಪ ತಳೆಯಲು 
ಬಹುಶಃ ಸ್ಪರ ಸಾಮರಸ್ಯ ಅನ್ವಯವಿರಬೇಕೆಂದು, Topo ಅಂದರೆ Place’ ಸ್ಥಳವಾದರೆ, 
‘Nomos’ vocರೆ "A study of Toponomy’” ಎ೦ದು ಸ್ಥಳನಾಮ ವಿದ್ವಾಂಸರು 


ಅಭಿಪ್ರಾಯಪಟ್ಟಿದ್ದಾರೆ.” ಹೀಗೆ ಸ್ಥಳನಾಮ ಪದದ ಮೂಲ ತಿಳಿಯಬಹುದಾಗಿದೆ. 


ಒಂದು ಸ್ಥಳ ಅಥವಾ ಕ್ಷೇತದ ಅಧ್ಯಯನವೇ ಸ್ಥಳನಾಮಗಳ ಅಧ್ಯಯನ ಇದು ಭೌಗೋಳಿಕ 
ಅಂಶಗಳ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವುದರಿಂದ ಪ್ರಾದೇಶಿಕವಾಗಿ ಆಯಾ ಸ್ಥಳೀಯ ಚರಿತ್ರೆಗೆ 
ಸುಳಿವುಗಳನ್ನು ನೀಡುವುದರ ಜೊತೆಗೆ ಐತಿಹಾಸಿಕ ಘಟನೆಯನ್ನು ತಿಳಿಯಲು ಸಹಕಾರಿಯಾಗುತ್ತವೆ. 
ಹೀಗೆ ಐತಿಹಾಸಿಕ ಸ್ಥಳನಾಮಗಳ ಚಾರಿತ್ರಿಕ ಅಧ್ಯಯನವೆಂದರೆ ಅದೊಂದು ರೀತಿಯಲ್ಲಿ ಒಂದು 
ನಿರ್ದಿಷ್ಟ ಪ್ರದೇಶದ ಕುರಿತು ವಿವಿಧ ಆಯಾಮಗಳ ಅಧ್ಯಯನವೇ ಆಗಿರುತ್ತದೆ. ಒಂದು ಗ್ರಾಮ 
ಅಥವಾ ಸ್ಥಳದ ಹೆಸರಿನ ಹುಟ್ಟು ಮತ್ತು ಬೆಳವಣಿಗೆಯಲ್ಲಿ ಅಲ್ಲಿನ ಐತಿಹಾಸಿಕ, ಭಾಷಿಕ, ಸಾಮಾಜಿಕ 
ಅಂಶಗಳ ಸಾಮಗಿಯಾಗಿರುತ್ತದೆ ಎನ್ನಬಹುದು. ಇದರಿಂದ ಒಂದು ಸಂಸ್ಕೃತಿ ಅನಾವರಣವಾಗಲು 
ಸಾಧ್ಯವಾಗಿತ್ತು. ಅದು ಇತಿಹಾಸ ರಚನೆಯಲ್ಲಿ ಮಹತ್ವದ ಆಕರವಾಗಿ ಪಾತ್ರವಹಿಸುತ್ತದೆ. ಯಾವುದೇ 
ಪ್ರದೇಶದ ಇತಿಹಾಸ ರಚನೆಗೆ ಶಾಸನಗಳು, ಸ್ಮಾರಕಗಳು, ಸಾಹಿತ್ಯ ಕೃತಿಗಳು ಎಷ್ಟು ಪ್ರಧಾನವಾದ 


ಆಕರಗಳಷ್ಟೇ ಮಹತ್ವವನ್ನು ಸ್ಥಳನಾಮಗಳು ಕೂಡ ಪಡೆದುಕೊಂಡಿರುತ್ತದೆ. 


ಮನುಷ್ಯ ಕಂಡದ್ದು, ಕಣ್ಣಿಟ್ಟಿದ್ದು, ಕಲ್ಪಿಸಿದ್ದು ಕಥೆಯಾಯಿತು. ಹೆಸರಿಗೆ ಮೂಲವಾಯಿತು. ಆ 
ಹೆಸರು ಬದುಕಿನ ಅವಿಭಾಜ್ಯ ಅಂಗವಾಯಿತು. ಪ್ರಾಚೀನ ಕಾಲದಿಂದಲೂ ಸಾಮೂಹಿಕವಾಗಿ 
ಹುಟ್ಟಿಕೊಂಡಿರುವ ಸ್ಥಳನಾಮಗಳು ಕೇವಲ ಹೆಸರುಗಳಾಗಿ ಉಳಿದಿಲ್ಲ. ಬದಲಾಗಿ ಅವು ಮಾನವ 
ಸಂಸ್ಕೃತಿಯ ಕುರುಹುಗಳಾಗಿವೆ. ಇದನ್ನು ಗಮನಿಸಿದರೆ ವಿದ್ವಾಂಸರು ಹೇಳಿರುವ ಮಾತು ನೆನಪಿಗೆ 
ಬರುತ್ತದೆ. "ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು' ಎಂಬ 
ಡಾ.ಬಿ.ಆರ್‌.ಅಂಬೇಡ್ಕರ್‌ ಅವರ ಮಾತನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಅಂದರೆ ಯಾವುದೇ ಕ್ಷೇತ್ರದ 


89 


ಅಭ್ಯಾಸ ಮಾಡಿದವನು ಆ ಕ್ಷೇತ್ರದಲ್ಲಾಗಿರುವ ಅಧ್ಯಯನದ ಕೃಷಿಯನ್ನು ಅರಿಯುವ ತವಕ 
ಹೊಂದಿರಬೇಕಾಗಿದೆ. 


ಒಂದು ಸ್ಥಳದ ಅಥವಾ ಕ್ಷೇತ್ರದ ಸಮಗವಾದ ಅಧ್ಯಯನವೇ ಸ್ಥಳನಾಮಗಳ ಅಧ್ಯಯನ. 
ಇದು ಭೌಗೋಳಿಕ ಸ್ವರೂಪದ ಚರಿತ್ರೆಗೆ ಸುಳಿವನ್ನು ನೀಡುವುದರ ಜೊತೆಗೆ ಐತಿಹಾಸಿಕ ಘಟನೆಗೆ 
ಪುಷ್ಟಿಯನ್ನು ನೀಡುತ್ತದೆ. ಸ್ಥಳನಾಮಗಳ ಅಧ್ಯಯನ ಇತ್ತೀಚೆಗೆ ವ್ಯವಸ್ಥಿತ ಶಾಸ್ತ್ರವಾಗಿ ಬೆಳೆಯುತ್ತಿದೆ. 
ಇತಿಹಾಸ ಮೌನವಾದಲ್ಲಿ ಸ್ಥಳನಾಮಗಳು ಮಾತನಾಡುತ್ತವೆಂಬ ಅಭಿಪ್ರಾಯವಿದ್ದು, ಪ್ರತಿಯೊಂದು 
ಹಳ್ಳಿಯ ಸ್ಥಳನಾಮಕ್ಕೂ ತನ್ನದೇ ಆದ ಹಿನ್ನೆಲೆಯಿರುತ್ತದೆ. ಅವು ಮಹಾಕಾವ್ಯ, ಪುರಾಣಗಳು, ಯಷಿ 
ಮುನಿಗಳು, ಐತಿಹಾಸಿಕ ಘಟನೆ, ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಹೊಂದಿರುತ್ತವೆ.” ಒಂದು ಸ್ಥಳದ 
ಹೆಸರು ಅಲ್ಲಿಯ ಭೌಗೋಳಿಕ, ಸಾಂಸ್ಕೃತಿಕ ಒಡಲಿನಿಂದ ಮೂಡಿ ಬಂದಿರುತ್ತದೆ. ಒಮ್ಮೆ ಅಸಿತ್ರಕ್ಕ 
ಬಂದ ಸ್ಥಳನಾಮ ಪ್ರಾಕೃತಿಕ ಹಾಗೂ ಸಾಮಾಜಿಕ ಬದಲಾವಣೆಯಿಂದ ಹೊಸ ಹೆಸರುಗಳನ್ನು 
ಕಾಲಾನುಕ್ರಮದಲ್ಲಿ ಪಡೆದುಕೊಳ್ಳಬಹುದು. ಸ್ಥಳನಾಮಗಳು ಇತಿಹಾಸದ ಅವಶೇಷಗಳಾಗಿದ್ದು, ಒಂದು 
ಪ್ರದೇಶದ ಸಂಸ್ಕೃತಿಯ ಕುರುಹುಗಳಾಗಿವೆ. ಒಂದು ಪ್ರದೇಶದ ಸಂಸ್ಕೃತಿಯ ಉನ್ನತಿ ಮತ್ತು ಅವನತಿ 
ಎರಡನ್ನೂ ಸ್ಥಳನಾಮಗಳು ಸೂಚಿಸುತ್ತವೆ. 
ಸ್ಥಳನಾಮಗಳ ಐತಿಹಾಸಿಕ ವಿಶ್ಲೇಷಣೆ 


ಸ್ಥಳನಾಮಗಳು ತನ್ನದೇ ಆದ ಇತಿಹಾಸಿಕ ಮಹತ್ವ ಹೊಂದಿರುತ್ತವೆ. ಹೀಗಾಗಿ ಸ್ಥಳನಾಮಗಳ 
ಚಾರಿತ್ರಿಕ ಅಧ್ಯಯನವೆಂದರೆ, ಅದು ಆಯಾ ಪ್ರದೇಶದ ಹಲವು ಅಂಶಗಳನ್ನು ಒಳಗೊಂಡಿರುವ 
ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಅಧ್ಯಯನವಾಗಿದೆ. ಪ್ರಶಿಯೊಂದು ಗ್ರಾಮದ ಅಥವಾ ಸ್ಥಳದ 
ಹೆಸರು, ಅದರ ಉಗಮ ಮತ್ತು ಬೆಳವಣಿಗೆಯಲ್ಲಿ ಐತಿಹಾಸಿಕ ಭಾಷಿಕ ಹಾಗೂ ಸಾಮಾಜಿಕ 
ಅಂಶಗಳನ್ನು ಒಳಗೊಂಡಿರುತ್ತದೆ. ಇದರಿಂದಾಗಿ ಅಲ್ಲಿನ ಸಂಸ್ಕೃತಿಯ ಅನಾವರಣ ಸಾಧ್ಯವಾಗುತ್ತದೆ. 
ಈ ಹಿನ್ನೆಲೆಯಲ್ಲೇ ದೇಶದ ಬಹುಮುಖಿ ಆಯಾಮಗಳ ಸಾಂಸ್ಕೃತಿಕ ಇತಿಹಾಸದ ರಚನೆಯಲ್ಲಿ 
ಗ್ರಾಮಗಳ ಪಾತ್ರ ಹೆಚ್ಚಾಗಿದೆ. ವಿಶಿಷ್ಟ ಪರಿಸರ ಮತ್ತು ವಿಶೇಷ ಘಟನೆಗಳ ಹಿನ್ನೆಲೆಯಲ್ಲಿ ಪ್ರಶಿ 
ಗ್ರಾಮವೂ ಇತಿಹಾಸದ ಕೋಶವನ್ನು ನೇಯುತ್ತದೆ. ಒಂದು ಸ್ಥಳದ ಇತಿಹಾಸ ರಚನೆಗೆ ಶಾಸನಗಳು, 
ಸಾಹಿತ್ಯ ಕೃತಿಗಳು ಹಾಗೂ ನಿರ್ಮಾಣಗೊಂಡ ಮೊದಲಾದ ಲಿಖಿತ ದಾಖಲೆಗಳು ಪ್ರಾಥಮಿಕ 
ಹಾಗೂ ಆನುಷಂಗಿಕ ಆಕರಗಳಾಗಿವೆ. ಹೀಗಾಗಿ ಇವುಗಳು ಸ್ಥಳದ ಹೆಸರುಗಳ ಮೂಲ ಆಕರಗಳಾಗಿ 
ಪ್ರಬಲ ಆಧಾರಗಳನ್ನು ನೀಡಬಲ್ಲವು. ಸ್ಥಳನಾಮಗಳಂತಹ ಸಾಮಾನ್ಯ ವಿಷಯದಲ್ಲಿ ಪೂರ್ವದ 
ಸಂಗತಿಗಳು ಹುದುಗಿಕೊಂಡಿವೆ. ಸ್ಥಳನಾಮಗಳ ಅಧ್ಯಯನದಿಂದ ಅದೆಷ್ಟೋ ಅಜ್ಞಾತ ವಿಷಯಗಳು 
ಬೆಳಕಿಗೆ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ. 


90 


ಸೂಕ್ಷ್ಮವಾಗಿ ವಿಮರ್ಶಿಸಿದಷ್ಟು ಹಿಂದೆ ಹೋದ ಅನೇಕ ಪ್ರಾಚೀನ ಹಾಗೂ ಇತಿಹಾಸಿಕ 
ಘಟನೆಗಳಿಗೆ ಶಾಸನಗಳು, ಸಾಹಿತ್ಯ ಕೃತಿಗಳು, ಮೌಖಿಕ ಆಕರಗಳಂತೆ ಮಾಹಿತಿಯನ್ನು ಒದಗಿಸುತ್ತವೆ. 
ಇತಿಹಾಸವು ಯಾರ ಹೆಸರನ್ನು ಕಡೆಗಣಿಸಿ ತೀರಾ ಸಾಮಾನ್ಯರೆಂದು ಅವರನ್ನು 
ಉಲ್ಲೇಖಿಸುವುದಿಲ್ಲವೋ ಅಂತಹ ಹಲವು ನಾಯಕರು, ಗೌಡರು, ಗೌಡಶಿಯರು, ಕುರುಬರು, 
ಹೊಲೆಯರು, ಮಾದಿಗರು ತಮ್ಮ ಹೆಸರಿನ ಊರನ್ನು ಕಟ್ಟಿಕೊಟ್ಟು ಅಮರರಾಗಿದ್ದಾರೆ. ಇದನ್ನು 
ಸೂಕ್ಷ್ಮವಾಗಿ ಗಮನಿಸಿದರೆ ಸ್ಥಳನಾಮಗಳ ಪ್ರಾಚೀನತೆ ಮತ್ತು ಐತಿಹಾಸಿಕತೆಯ ಜೊತೆಗೆ ಆಯಾ 
ಸಮುದಾಯದ ಅಸ್ಲಿತೆಯೂ ಗಮನಕ್ಕೆ ಬರುತ್ತದೆ. ಹೀಗಾಗಿ ಸ್ಥಳನಾಮಗಳು ಆಯಾ ಚೌಕಟ್ಟಿನ 


ಸಾಂಸ್ಕೃತಿಕ ಅಂಶಗಳನ್ನು ತಿಳಿಯಲು ಸಹಾಯಕವಾಗಿವೆ. 
ಸ್ಥಳನಾಮಗಳ ಭಾಷಿಕ ಅಧ್ಯಯನ 


ಐತಿಹಾಸಿಕ ಹಿನ್ನೆಲೆಯಿಂದ ಸ್ಥಳನಾಮಗಳನ್ನು ವಿಶ್ಲೇಷಣೆ ಮಾಡುವುದು ಕಷ್ಟವಾಗುತ್ತದೆ. 
ಚನ್ನಪಟ್ಟಣ ತಾಲೂಕಿನ ಎಲ್ಲಾ ಗ್ರಾಮಗಳು ಶಾಸನ, ಐತಿಹ್ಯ ಮತ್ತು ಸ್ಥಳಪುರಾಣಗಳನ್ನು ಹೊಂದಿಲ್ಲ. 
ಇಂತಹ ಪರಿಸ್ಥಿತಿಯಲ್ಲಿ ಭಾಷಿಕ ದೃಷ್ಟಿಯಿಂದ ಸ್ಥಳನಾಮಗಳನ್ನು ಅಧ್ಯಯನ ಮಾಡಿದಾಗ ಆ 
ಸ್ಥಳೆಗಳ ಕುರಿತಾದ ಹೊಸ ಮಾಹಿತಿಗಳು ಗೋಚರಿಸುತ್ತವೆ. ಭಾಷಾಶಾಸ್ತ್ರಜ್ಞರು ಸ್ಥಳೆಗಳ ಹೆಸರುಗಳನ್ನು 
ನಿರ್ದಿಷ್ಟ ಮತ್ತು ವಾರ್ಗಿಕ ಎಂಬ ಎರಡು ಘಟಕಗಳಾಗಿ ವಿಭಾಗಿಸಿದ್ದಾರೆ. ನಿರ್ದಿಷ್ಟವೆಂದರೆ 
ಸ್ಥಳನಾಮದ ಪೂರ್ವ ಪದವಾಗಿದ್ದು, ಯಾವುದಾದರೊಂದು ವಿಷಯವನ್ನು ಒಳಗೊಂಡಿರುತ್ತದೆ. 


ವಾರ್ಗಿಕವೆಂದರೆ ಸ್ಥಳನಾಮದ ಉತ್ತರ ಪದವಾಗಿದ್ದು, ಇದರಲ್ಲಿ ವಿಷಯ ಪ್ರಸ್ತಾಪವಿರುತ್ತದೆ. 


ಕ್ರಿಶ. ೧೭೬೮ರಲ್ಲಿ ಜರ್ಮನಿಯ ಗಾಟ್‌ಫ್ರೀಡ್‌ ವಿಲ್‌ ಹಲ್ಮ್‌ ಲೀಬ್ದಿಜ್‌ ಆಂಗ್ಲ ಸ್ಥಳನಾಮಗಳ 
ಬಗೆಗೆ ಅಧ್ಯಯನ ನಡೆಸಿದ ಮೊದಲಿಗ. ಇಂಗ್ಲೆಂಡಿನ ಸ್ವೀಟ್‌, ಎ.ಎಚ್‌.ಸ್ಮಿತ್‌, ಗಾರ್ಡಿನರ್‌, ಅಡಾಲ್ಫ್‌ 
ಬ್ಯಾಚ್‌, ಜರ್ಮನಿಯ ಫಾರ್‌ಸ್ಟೀಮನ್‌, ಫ್ರಾನ್ಸಿನ ಲಾಂಗ್ಮನ್‌ ಭಾಷಿಕ ಅಧ್ಯಯನಕ್ಕೆ ತಾತ್ಲಿಕ ಚೌಕಟ್ಟನ್ನು 
ನೀಡಿದರು. ಹೆಚ್‌.ಡಿ. ಸಂಕಾಲಿಯ, ಜೆ.ಎಫ್‌. ಫ್ಲೀಟ್‌, ಎಸ್‌.ಕೆ. ಚಟರ್ಜಿ, ಎನ್‌.ಕೆ. ಬೋಸ್‌ 
ಮುಂತಾದವರು ಭಾರತದಲ್ಲಿ ಭಾಷಿಕ ಹಿನ್ನೆಲೆಯೊಂದಿಗೆ ಸ್ಥಳನಾಮಗಳ ಅಧ್ಯಯನ ನಡೆಸಿದ 
ಪ್ರಮುಖ ವಿದ್ವಾಂಸರಾಗಿದ್ದಾರೆ. 

ಶಂ.ಬಾ ಜೋತಿ, ಎಂ.ಎಂ. ಕಲಬುರ್ಗಿ, ಎಂ.ಚೆದಾನಂದಮೂರ್ತಿ, ಆರ್‌.ಸಿ. ಹಿರೇಮಠ, 
ಎಂ.ಬಿ. ನೇಗಿನಹಾಳ, ದೇ.ಜವರೇಗೌಡ ಹಾಗೂ ಸಿ. ಹಯವದನರಾವ್‌ ಅವರು ಕರ್ನಾಟಕದಲ್ಲಿ 
ಸ್ಥಳನಾಮಗಳ ಮೇಲೆ ಮಹತ್ವದ ಕೆಲಸಗಳನ್ನು ಮಾಡಿದ್ದಾರೆ. ಈ ಅಧ್ಯಯನಗಳ ಹಿನ್ನೆಲೆಯಲ್ಲಿ 
ಚನ್ನಪಟ್ಟಣ ತಾಲೂಕಿನ ಸ್ಥಳನಾಮಗಳನ್ನು ಭಾಷಿಕ ದೃಷ್ಟಿಯಿಂದ ಅಧ್ಯಯನದ ವಿವರಣೆಯನ್ನು 
ಪ್ರಸ್ತುತ ಅಧ್ಯಾಯದಲ್ಲಿ ವಿ್ಲೇಷಿಸುವ ಪ್ರಯತ್ನ ಮಾಡಲಾಗಿದೆ. 
೧. ವಸತಿವಾಚಕ ಸ್ಥಳನಾಮಗಳು 


91 


ಆದಿ ಮಾನವ ತನ್ನ ಅಲೆಮಾರಿ ಜೀವನದಿಂದ ವಿಕಾಸಗೊಂಡು, ತನಗೂ ತನ್ನ 
ಸಂಗಾತಿಗಳಿಗೂ ಒಂದು ಕಡೆ ನೆಲೆಸಲು ಬುನಾದಿಯನ್ನು ಹಾಕಿದನು. ಇದು ಮಾನವನ ಸಾಂಸ್ಕೃತಿಕ 
ಇತಿಹಾಸ ವಿಕಾಸಗೊಳ್ಳಲು ಕಾರಣವಾಯಿತು. ಹೀಗೆ ಒಂದು ಕಡೆ ನೆಲೆಸಿದ್ದರಿಂದ ಆ ನೆಲೆಗಳೇ 
ಕಾಲಾಂತರದಲ್ಲಿ ಆರಂಭದ ಕಾಲದ ಹಟ್ಟಿಗಳು ಮತ್ತು ಕೊಪ್ಪಲುಗಳಾಗುತ್ತಿದ್ದವು. ಇಂತಹ ಹಟ್ಟಿಗಳೇ 
ಆರಂಭ ಕಾಲದ ವಸತಿಗಳೆಂಬುದು ಶಂಭಾ ಜೋಶಿ ಅವರ ಅಭಿಪ್ರಾಯವಾಗಿದೆ. 


ಅ. ಊರು 

ಇದೊಂದು ಅಚ್ಚ ದ್ರಾವಿಡ ಪದವಾಗಿದೆ. ವಸತಿ ವಾಚಕವಾಗಿದ್ದು, ಜನರು ವಾಸಿಸುವ 
ನಿರ್ದಿಷ್ಟ ಸ್ಥಳ “A Inhabited palce, a village, a town, acity” ಇದು ದಕ್ಷಿಣದ ಪಂಚ 
ದ್ರಾವಿಡ ಭಾಷೆಗಳಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿದೆ. ಆಡಳಿತ ಅತೀ ಚಿಕ್ಕ ಘಟಕಗಳಾಗಿವೆ. ಅಕ್ಕೂರು, 
ಅಬ್ಲೂರ, ಇಗ್ಗಲೂರು, ಕುಕ್ಟೂರು, ಕೂಡ್ಲೂರು, ಚಿಕ್ಕಮಳೂರು, ದೊಡ್ಡಮಳೂರು, ನುಣ್ಣೂರು, 
ನೇರಳೂರು, ಬಂಡೂರು, ಯಲಿಯೂರು, ಸರಗೂರು, ಹನಿಯೂರು, ಹರೂರು, ಹೊಂಗನೂರು 
ಮುಂತಾದ ಗ್ರಾಮಗಳು ಸ್ಥಳನಾಮಗಳಿಗೆ ನಿರ್ದಿಷ್ಟ ಉದಾಹರಣೆಯಾಗಿವೆ. 


ಆ. ದೊಡಿ 
[5°] 


ಇದು ವಾಸ್ತವ್ಯವಾಚಿ ಹಿನ್ನೆಲೆಯಿಂದ ಬಂದಿದೆ. ದನಕರುಗಳನ್ನು ಕೂಡಿ ಹಾಕುವ 
ಸ್ಥಳವಾಗಿದ್ದು, ಇದಕ್ಕೆ ಕೆಡ್ಡ, ಹಟ್ಟಿ, ಕೊಟ್ಟಿಗೆ, ದನಕರುಗಳನ್ನು ಕಟ್ಟುವ ಮನೆ, ಮೂಲದ ಮನೆ ಎಂಬ 


ಅರ್ಥಗಳಿವೆ. ಕೃಷಿ ಪ್ರಧಾನ ಹಳ್ಳಿಗಳಲ್ಲಿ ದನಕರುಗಳನ್ನು ದೊಡ್ಡಿಗೆ ಬಿಡುತ್ತಿದ್ದರು, ಅಂತಹ 


ದೊಡ್ಡಿಗಳನ್ನು ನೋಡಿಕೊಳ್ಳಲು ಇದ್ದ ಯಜಮಾನನ ಹೆಸರಿನಿಂದ ಆ ದೊಡ್ಡಿಗಳ ಸ್ಥಳನಾಮಗಳು 
ಹುಟ್ಟಿಕೊಂಡು ಪಾರಂಪರಿಕವಾಗಿ ಉಳಿದುಕೊಂಡು ಬಂದಿವೆ. ಉದಾ: ಅಬ್ಲೂರುದೊಡ್ಡಿ, 
ಅಮ್ಮಲ್ಳಿದೊಡ್ಡಿ, ಇಲಿಗರದೊಡ್ಡಿ, ಕನ್ನಿದೊಡ್ಡಿ, ಕುಕ್ಕೂರುದೊಡ್ಡಿ, ಗೊಲ್ಲರದೊಡ್ಡಿ, ಚಕ್ಕರೆದೊಡ್ಡಿ, 
ಸಂತೇಮೊಗಳ್ಳಿದೊಡ್ಡಿ, ಹಾರೋಹಳ್ಳಿದೊಡ್ಡಿ ಮುಂತಾದವುಗಳು. 


ಇ. ಪಟ್ಟಣ 


ಅನ್ಯದೇಶಿಯ ವಾರ್ಗಿಕ ಪದವಾಗಿರುವ ಪಟ್ಟಣ, “ಸಂಸ್ಕೃತದ ಪಟ್ಟ ಎಂಬ ಪದ ಕನ್ನಡಕ್ಕೆ 
ಬರುವಾಗ ಪಟ್ಟಣವಾಗಿದೆ.”" ಇದು ಹಳ್ಳಿಗಿಂತ ಹೆಚ್ಚು ಮತ್ತು ನಗರಗಳಿಗಿಂತ ಕಡಿಮೆ 
ಜನಸಾಂದ್ರತೆಯಿರುವ ವಸತಿ ಸ್ಥಳವಾಗಿದೆ. ಜೊತೆಗೆ ವ್ಯಾಪಾರ ವಹಿವಾಟಿನ ಕೇಂದ್ರಗಳಾಗಿವೆ. ಉದಾ: 
ಚನ್ನಪಟ್ಟಣ, ದ್ಯಾವಾಪಟ್ಟಣ, ಮಳೂರುಪಟ್ಟಣ, ಬಲ್ಲಾಪಟ್ಟಣ ಮುಂತಾದವುಗಳು. 


[se] w 


ಈ. ಹುರ 


ವಸತಿ ಸೂಚಿಯಾದ ಇದು ಸಂಸ್ಕೃತ ಭಾಷೆಯ ವಾರ್ಗಿಕ ಪದವಾಗಿದೆ. ಪುರದಿಂದ 
ಕೊನೆಗೊಳ್ಳುವ ಸ್ಥಳನಾಮಗಳು ಊರುಗಳಿಗಿಂತಲೂ ಪುರಗಳು ವಿಸ್ತೀರ್ಣದಲ್ಲಿ ದೊಡ್ಡದಾಗಿರುತ್ತವೆ. 
ಸಾಮಾನ್ಯವಾಗಿ ಇಂತಹ ಸ್ಥಳಗಳಲ್ಲಿ ದೇವಾಲಯಗಳಿರುತ್ತವೆ.- ಉದಾ: ಕಲ್ಲಾಪುರ, ಕೃಷ್ಣಾಪುರ, 


ಕೊಂಡಾಪುರ, ಜಗದಾಪುರ, ಬ್ರಹ್ನಣಿಪುರ, ಸೋಮನಾಥಪುರ, ಮೊದಲಾದವುಗಳು. 


ಉ. ಹಳಿ 
೪ 


ಇದು ದಕ್ಷಿಣ ಭಾರತದಾದ್ಯಂತ ಬಳಕೆಯಲ್ಲಿರುವ ದ್ರಾವಿಡ ಮೂಲದ ಪದವಾಗಿದೆ. ಪಂಚ 
ದ್ರಾವಿಡ ಭಾಷೆಗಳಲ್ಲಿ ಹಳ್ಳಿಯ ಮೂಲ ಪಳ್ಳಿಯಾಗಿದೆ.ನ ಇದಕ್ಕೆ ಚಿಕ್ಕದಾಗಿರುವ ಊರು, ಗ್ರಾಮ 
ಎಂಬ ಅರ್ಥಗಳಿವೆ. ಹೀಗೆ ಹಳ್ಳಿಯಿಂದ ಕೊನೆಗೊಳ್ಳುವ ಸ್ಥಳಗಳು ವಿಸ್ತೀರ್ಣದಲ್ಲಿ ಊರುಗಳಿಗಿಂತ 


92 


ಚಿಕ್ಕದ್ದಾಗಿರುತ್ತವೆ. ಉದಾ: ಅಂಬಾಡಳ್ಳಿ, ಅಂಕುಶನಹಳ್ಳಿ, ಅಜ್ಜನಹಳ್ಳಿ, ಅಕ್ಕೂರು ಹೊಸಹಳ್ಳಿ, 
ಉಜ್ಜನಹಳ್ಳಿ, ಎಲೆತಶೋಟದಹಳ್ಳಿ, ಕೋಡಂಬಳ್ಳಿ, ಗರಕಹಳ್ಳಿ, ಚೋಳಮಾರನಹಳ್ಳಿ, ತೌಟನಹಳ್ಳಿ, 
ತೆಂಕನಹಳ್ಳಿ, ದೇವರ ಹೊಸಹಳ್ಳಿ, ನೆಲಮಾಕನಹಳ್ಳಿ, ಬ್ಯಾಡರಹಳ್ಳಿ, ಮಂಗಾಡಲ್ಳಿ, 
ಮೈಲನಾಯಕನಹಳ್ಳಿ, ವಿಠಲೇನಹಳ್ಳಿ, ಶ್ಯಾನುಭೋಗನಹಳ್ಳಿ, ಸೀಬನಹಳ್ಳಿ ಹೊನ್ನಾಯಕನಹಳ್ಳಿ 
ಮುಂತಾದವುಗಳು. 


ಊ. ಅಗೃ್ರಹಾರ/ಮಂಗಲ 
ಬ್ರಾಹ್ಹಣರ ವಾಸ್ತವ್ಯದ ನೆಲೆಯನ್ನು ಇದು ಸೂಚಿಸುತ್ತದೆ. ಈ ಸ್ಥಳಗಳು ಬ್ರಾಹ್ಮಣರಿಗೆ 
ದತ್ತಿಯಾಗಿ ಕೊಟ್ಟ ಪ್ರದೇಶಗಳಾಗಿವೆ." ಶೈಕ್ಷಣಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು 


ಹೋಗಲು ಬ್ರಾಹ್ಮಣರಿಗೆ ದಾನದತ್ತಿಗಳು ದೊರೆಯುತ್ತಿದ್ದವು. ಇಂತಹ ಪ್ರತಿ ಅಗಹಾರದಲ್ಲೂ 
ಸಾಮಾನ್ಯವಾಗಿ ದೇವಾಲಯವಿರುತ್ತಿತ್ತು. ಉದಾ: ಕನ್ನಮಂಗಲ, ಕದರಮಂಗಲ ಮೊದಲಾದವುಗಳು. 


೨. ನಿರ್ಮಾಣ ವಾಚಕ (ಜಲವಾಚಿ) ಸ್ಥಳನಾಮಗಳು 


ಮಾನವ ಸಂಸ್ಕೃಶಿಯ ವಿಕಾಸದ ಹಂತದಲ್ಲಿ ಜಲಕ್ಕೆ ಅತಿ ಮುಖ್ಯವಾದ ಸ್ಥಾನವಿದೆ. ಜಗತ್ತಿನ 
ಪ್ರಾಚೀನ ನಾಗರೀಕತೆಗಳೆಲ್ಲವೂ ನದಿ ತೀರದಲ್ಲಿ ಬೆಳವಣಿಗೆ ಹೊಂದಿವೆ. ಸದಾ ಅಲೆಮಾರಿಯಾಗಿದ್ದ 
ಆದಿಮಾನವ ನೀರಿನ ಸಮೀಪ, ಹಳ್ಳ, ಕೊಳ್ಳ, ಕುಂಟೆಗಳಂತಹ ಪ್ರದೇಶಗಳಲ್ಲಿ ನೆಲೆನಿಂತು ನಾಗರಿಕ 
ಜೀವನವನ್ನಾರಂಭಿಸಿದ. ಕೆಲವೊಮ್ಮೆ ಕೃತಕವಾಗಿ ಜಲ ಸಂಗ್ರಾಹಕಗಳನ್ನು ನಿರ್ಮಿಸಿಕೊಂಡನು. 
ಜಲಮೂಲ ಸಂಸ್ಕೃತಿಯಿಂದ ಆರಂಭವಾದ ಕೆಲವು ಸ್ಥಳನಾಮಗಳು ಚನ್ನಪಟ್ಟಣ ತಾಲೂಕಿನಲ್ಲಿ 
ವ್ಯಾಪ್ತಿಯಲ್ಲಿವೆ. 


ಅ. ಏರಿ 


ಜಲವಾಚಿಯಾದ ಏರಿ; ನೀರನ್ನು ನಿಲ್ಲಿಸಲು ಕೃತಕವಾಗಿ ನಿರ್ಮಿಸಿದ ಕಟ್ಟೆಯಾಗಿದೆ. 
ಜಲವಾಚಿಕ ಕೆರೆ-ಕಟ್ಟೆಯನ್ನು ಹೇಳುವ ಪದಕ್ಕೆ ಮಣ್ಣಿನ ಸಾಲು, ದಂಡೆ, ಎತ್ತರವಾದ ಕಟ್ಟಿ ಎಂಬ 
ಅರ್ಥಗಳಿವೆ. ಕೆರೆ, ಕುಂಟೆಯ ನೀರನ್ನು ನಿಲ್ಲಿಸಲು ಸಹಾಯಕವಾದ ಎತ್ತರದ ಭೂ ಪ್ರದೇಶವಾಗಿದೆ. 
ಉದಾ: ಸುಳ್ಳೇರಿ, ದೊಡ್ಡೇರಿ ಮೊದಲಾದವುಗಳು. 


ಆ. ಕೆರೆ 


ಜಲಸೂಚಕವಾಗಿರುವ ಈ ಪದವು ದ್ರಾವಿಡ ಭಾಷೆಗಳಲ್ಲಿ ಬಳಕೆಯಲ್ಲಿದೆ. ಏರಿ ಹಾಕಿ ನೀರು 
ನಿಲ್ಲಿಸಿದ ಸ್ಥಳವಾದ್ದರಿಂದ ಇದು ನಿರ್ಮಾಣವಾಚಿ ಗುಂಪಿಗೆ ಸೇರುತ್ತದೆ. "ಕ್‌ ಕಾರಕ್ಕೆ 'ಗ' 
ಕಾರಾದೇಶವಾಗಿ ಕೆರೆಗೆರೆ ಎಂದು ಬಳಕೆಯಲ್ಲಿದೆ. ಉದಾ: ಅಪಗೆರೆ, ಆಣಿಗೆರೆ, ಕೂರಣಗೆರೆ, 
ಗೌಡಗೆರೆ, ಚಕ್ಕೆರೆ ತಗಚಗೆರೆ, ಮತ್ತಿಕೆರೆ, ಸಂಕಲಗೆರೆ, ಮಲ್ಲಂಗೆರೆ ಇತ್ಯಾದಿಗಳು. 


93 


ಇ. ಸಾಗರ 


ಜಲವಾಚಿ ಪದವಾಗಿರುವ ಇದು, ಸಮುದ್ರ ಪದಕ್ಕೆ ಪರ್ಯಾಯವಾಗಿ ಬಳಕೆಯಲ್ಲಿದೆ. 
ದೊಡ್ಡದಾದ ಕೆರೆ ಹಾಗೂ ಕುಂಟೆಯನ್ನು ಸಾಗರ ಎಂಬುದಾಗಿ ಕರೆಯಲಾಗಿದೆ. ಉದಾ: ಬುಕ್ಕಸಾಗರ 
ಸ್ಥಳೆನಾಮವನ್ನು ಕಾಣಬಹುದು. 


೩. ನಿಸರ್ಗ ವಾಚಕ ಸ್ಥಳನಾಮಗಳು 


ಸ್ಥಳನಾಮ ನಿರ್ದೇಶನವು ಆ ಸ್ಥಳದ ಸುತ್ತಲಿನ ಪರಿಸರದ ವಿಶೇಷತೆಗಳನ್ನು ಗಮನಿಸಿ, 
ಅಂದರೆ ಪ್ರಕೃತಿ ಸಂಪತ್ತನ್ನು ಆಧಾರವಾಗಿ. ಭೌಗೋಳಿಕ ವಿಶಿಷ್ಟತೆಗಳಿಗೆ ಅನುಗುಣವಾಗಿ ಸ್ಥಳಗಳಿಗೆ 
ಹೆಸರು ಕರೆದಿರುವುದನ್ನು ಗಮನಿಸಬಹುದು. ನಿಸರ್ಗದ ವಸ್ತುಗಳಾದ ಕಲ್ಲು. ಮಣ್ಣು ಬೆಟ್ಟ ಗುಡ್ಡ, 
ಕೋಡು ಮೊದಲಾದ ನಿರ್ದಿಷ್ಟ ಭೂ ಸ್ವರೂಪ ವಾಚಕಗಳ ವಿವರಗಳನ್ನು ಕಾಣಬಹುದು. 
ಇವುಗಳೊಂದಿಗೆ ಕೂಡಿಕೊಂಡು ಚನ್ನಪಟ್ಟಣ ತಾಲೂಕಿನ ಹಲವು ಸ್ಥಳನಾಮಗಳನ್ನು ಈ ಕೆಳಗಿನಂತೆ 


ವರ್ಗೀಕರಿಸಲಾಗಿದೆ. 
ಅ. ಕುಪ್ಪೆ 


ಇದು ಭೌಗೋಳಿಕ ಲಕ್ಷಣವನ್ನು, ಗುಂಪು ಹಾಗೂ ರಾಶಿಯನ್ನು ಸೂಚಿಸುವ ವಾರ್ಗಿಕ 
ಪದವಾಗಿದೆ. ಕುಪ್ಪೆ » ಕುಪ್ಪ » ಕುಪ್ಪಿ ಹಾಗೂ ಕುಪ್ಪ » ಗುಪ್ಪಿ ಆಗಿ ಬಳಕೆಯಾಗಿರುವ ಸಂಭವವಿದೆ. 
ಕ >» ಗ ಕಾರವಾಗಿ ಬದಲಾವಣೆಯಿಂದ ಗುಪ್ತ ಎಂಬ ಪದ ಬಳಕೆಯಲ್ಲಿದೆ. ಉದಾ: ಅತ್ತಿಗುಪ್ರೆ, 


ವಂದರಗುಪ್ತೆ, ವಡ್ಡರಕುಪ್ರೆ ಮೊದಲಾದವುಗಳು. 
ಆ. ಕುಂದ 


ಇದು ಭೌಗೋಳಿಕ ಲಕ್ಷಣವನ್ನು ಸೂಚಿಸುವ ಪದವಾಗಿದೆ. ಎತ್ತರದ ಭೂ ಭಾಗವನ್ನು ಇದು 
ಸೂಚಿಸುತ್ತದೆ. ಗುಂದ, ಬೆಟ್ಟ ಗುಡ್ಡ ಮೂರು ಕಡೆ ಎತ್ತರವಾದ ಜಾಗವಿದ್ದು, ಒಂದು ಕಡೆ 
ತಗ್ಗಾಗಿದ್ದರೆ ಗುಂದಾ, ಗುಂದಿ, ಗುಂದ ಎಂದೆಲ್ಲಾ ಕರೆಯಲಾಗಿದೆ. ದ್ರಾವಿಡದ ಇತರೆ ಭಾಷೆಗಳಾದ 
ತಮಿಳು-ಕನ್ರಮ್‌, ಕನ್ನಡ ಮತ್ತು ತೆಲುಗು-ಕೊಂಡ, ಮಲಯಾಳಂ-ಕುನ್ರ ತುಳುವಿನಲ್ಲಿ-ಗುಡ್ಡೆ ಎಂಬ 
ರೂಪಗಳಿವೆ. ಎತ್ತರವಾದ ಸ್ಥಳ, ಬೆಟ್ಟ ಗುಡ್ಡ ಎಂಬ ಅರ್ಥಗಳಿವೆ. ಉದಾ: ಮಂಕುಂದ 
ಸ್ಥಳೆನಾಮವನ್ನು ಕಾಣಬಹುದು. 


ಇ. ಗಟ್ಟ-ಘಟ್ಟ 


ವಾರ್ಗಿಕವಾಗಿ ಶುದ್ಧ ದೇಶೀಯವಾಗಿರುವ ಕಟ್ಟೆ ಎಂಬ ಪದವು ಎತ್ತರದ ನೆಲೆ ಎಂಬ 
ಅರ್ಥವನ್ನು ಕೊಡುತ್ತದೆ. ಕಟ್ಟಿ ಎಂಬ ಪದವು ಗಟ್ಟೆ ಎಂದು ರೂಪಾಂತರವಾಗಿ ಗಟ್ಟೆ » ಗಟ್ಟಿ ಎಂಬ 


94 


ರೂಪಕ್ಕೆ ಬಂದು ಬಳಕೆಗೊಂಡಿದೆ. ಗಟ್ಟ ಸಂಸ್ಕೃಶೀಕರಣಗೊಂಡಾಗ ಸಿಗುವ ರೂಪ ಘಬವಾಗಿದೆ 


9) . 


ಉದಾ: ಲಾಳಾಘಟ್ಟ, ಸುಣ್ಣಘಟ್ಟ ಮುಂತಾದವುಗಳು. 
ಈ. ಸಸ್ಯವಾಚಿ ಸ್ಥಳನಾಮಗಳು 
[2 


ಮಾನವ ಒಂದೆಡೆ ನೆಲೆನಿಂತ ಮೇಲೆ ಅಲ್ಲಿನ ಪರಿಸರದ ಗಿಡ, ಮರಗಳ ಬಳಕೆಯಿಂದ ತಾನು 
ನೆಲೆನಿಂತ ಸ್ಥಳಗಳಿಗೆ ಗಿಡ, ಮರಗಳ ಹೆಸರನ್ನೇ ನೀಡಿದನು. ಒಂದು ನಿರ್ದಿಷ್ಟ ಜಾತಿಯ ಗಿಡ, ಮರ, 
ಹೂವು ಮತ್ತು ಹಣ್ಣಿನ ಬೆಳೆಗಳು ಹೆಚ್ಚು ಬೆಳೆಯುತ್ತವೆಯೋ ಅದಕ್ಕನುಗುಣವಾಗಿ ಸ್ಥಳನಾಮಗಳು 
ಹುಟ್ಟಿಕೊಂಡಿರುತ್ತವೆ. ಉದಾ: ಅತ್ತಿಗುಪೆ, ಎಲೆಶೋಟದಹಳ್ಳಿ, ಗರಕರಹಳ್ಳಿ, ತಗಚಗೆರೆ, ಬಾಣಗಳ್ಳಿ, 
ಬೇವೂರು, ಮೆಣಸಿಗನಹಳ್ಳಿ, ಮತ್ತಿಕೆರೆ, ಮಾಕಳಿ, ಯಲಿಯೂರು, ಹುಣಸನಹಳ್ಳಿ, ಹೊಡಿಕೆಹೊಸಹಳ್ಳಿ 
ಮೊದಲಾದವುಗಳಾಗಿವೆ. 


ಉ. ಪ್ರಾಣಿ-ಪಕ್ಷಿವಾಚಿ ಸ್ಥಳನಾಮಗಳು 


ತಮ್ಮ ಜೀವನದೊಂದಿಗೆ ಬದುಕುವ, ತಮಗೆ ಅತಿಮಾನುಷವೆಂದು ತೋರುವ ಪ್ರಾಣಿಪಕ್ಷಿಗಳ 
ಹೆಸರುಗಳನ್ನು ತಾವು ವಾಸಿಸುವ ನೆಲೆಗಳಿಗೆ ನೀಡಿರುವುದನ್ನು ಈ ತಾಲೂಕಿನ ಸ್ಥಳನಾಮಗಳಲ್ಲಿ 
ಗಮನಿಸಬಹುದು. ಇವುಗಳು ಹೆಚ್ಚಾಗಿ ಗ್ರಾಮನಾಮಗಳಿಗಿಂತ ನಿರ್ವಸತಿ ಪ್ರದೇಶಗಳಾದ ಬಂಡೆ, 
ಬೆಟ್ಟ ಕಟ್ಟೆ ತೋಪು ಮೊದಲಾದವುಗಳಿಗೆ ತಳಕು ಹಾಕುವ ಸ್ಥಳನಾಮಗಳಾಗಿ ಕಂಡುಬರುತ್ತವೆ. 
ಉದಾ: ನಾಗವಾರ, ಆನೆಹೊಸಹಳ್ಳಿ ಮುಂತಾದವುಗಳಾಗಿವೆ. 


೪. ಸಾಂಸ್ಕತಿಕ ಸಳನಾಮಗಳು 
ಕು [) 


ಸಂಸ್ಕೃತಿ ಜನತೆಯ ಜೀವನ ಕ್ರಮದ ವಿಧಾನವೇ ಆಗಿದೆ. ಹಾಗಾಗಿ ಜನರು ತಾವು ವಾಸಿಸುವ 
ನೆಲೆಗಳಿಗೆ ಹೆಸರಿಡುವಾಗ ಸಾಂಸ್ಕೃತಿಕ ಅಂಶಗಳಿಂದಲೂ ಗಮನಹರಿಸಿದ್ದಾರೆ. ಇದಕ್ಕೆ ಈ ತಾಲೂಕಿನ 
ಕೆಲವು ಸ್ಥಳನಾಮಗಳು ಸಾಕ್ಷಿಯಾಗಿವೆ. ಒಂದು ಕಾಲಕ್ಕೆ ತನ್ನ ಮೇಲೆ ಗಾಢವಾದ ಪರಿಣಾಮವನ್ನು 
ಉಂಟುಮಾಡಿದ ವಸ್ತು, ವ್ಯಕ್ತಿ, ಧರ್ಮ, ಘಟನೆಗಳನ್ನು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ತಾನು ವಾಸಿಸುವ 
ಸ್ಥಳಗಳಿಗೆ ಹೆಸರಿಸಿದ್ದಾರೆ” ಈ ಮಾತು ಚನ್ನಪಟ್ಟಣ ತಾಲೂಕಿನ ಸ್ಥಳನಾಮಗಳಿಗೂ 
ಅನ್ನ್ವಯವಾಗುತ್ತದೆ. ಇಲ್ಲಿನ ವಿವಿಧ ಸಮುದಾಯದ ಜನರು ನೆಲೆಸಿ ಸಹಜೀವನ ನಡೆಸುತ್ತಿರುವುದನ್ನು 


ಗಮನಿಸಿದರೆ ಸಂಸ್ಕೃತಿಯ ಅಂಶಗಳು ಸ್ಥಳನಾಮಗಳಲ್ಲಿ ಉಕ್ತಿಗೊಂಡಿರುವುದನ್ನು ಗಮನಿಸಬಹುದು. 
ಅ. ವ್ಯಕ್ತಿವಾಚಿ ಸ್ಥಳನಾಮಗಳು 
Ke 


ಮಾನವ ಬೌದ್ಧಿಕವಾಗಿ ವಿಕಾಸಗೊಂಡಂತೆ ತಾನು ನೆಲೆಸಿದ ಸ್ಥಳಗಳಿಗೆ ತನ್ನ ಜನಾಂಗ 


(8) 
ಸಂಬಂಧಿತವಾದ ಹೆಸರುಗಳನ್ನು ನೀಡಿದನು. ಇದು ಪಭುತ್ನದ ಅಧಿಕಾರಾವಧಿಯಲ್ಲಿ ಹಾಗೂ 
ಪ್ರಸುತದಲ್ಲಿ ಕೂಡ ಸಹಜವಾಗಿ ನಡೆದಿರುವ ಪಕ್ರಿಯೆಯಾಗಿದೆ. ಇಲ್ಲಿನ ಕೆಲವು ಸ್ಥಳಗಳ ಹೆಸರುಗಳು 


ಜೆ ನು 


ವ್ಯಕ್ತಿ ವಾಚಕ ಹಿನ್ನೆಲೆಯಿಂದ ಬಂದಿವೆ. ರಾಜರು, ಪಾಳೆಯಗಾರರು ಅವರ ಅಧೀನ ಅಧಿಕಾರಿಗಳು 


95 


ಹಾಗೂ ಸಮಾಜದ ಹಿತಕ್ಕಾಗಿ ಶ್ರಮಿಸಿದವರ ಹೆಸರುಗಳನ್ನು ಸ್ಥಳೆನಾಮವಾಗಿ ಹೆಸರಿಸುವ ಪರಿಪಾಠ 
ಬೆಳೆದುಕೊಂಡು ಬಂದಿರುವುದನ್ನು ಗಮನಿಸಬಹುದು. ಉದಾ: ಚಾಮನಹಳ್ಳಿ, ದ್ಯಾವಾಪಟ್ಟಣ, 
ಬ್ರಹ್ನಣಿಪುರ, ಬೊಮ್ಮನಾಯಕನಹಳ್ಳಿ, ಮಲ್ಲಂಗೆರೆ, ಮಾರ್ಚನಹಳ್ಳಿ, ಮೈನಾಯಕನಹಳ್ಳಿ. ಸಿದ್ದಾಪುರ, 
ಸಿಂಗರಾಜಪುರ ಮೊದಲಾದವುಗಳಾಗಿವೆ. 


ಆ. ದೈವವಾಚಿ ಸ್ಥಳನಾಮಗಳು 


ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಮಾನವನ ಬದುಕಿನ ಮೇಲೆ ದೇವರು, ಧರ್ಮದ 
ಪರಿಕಲ್ಲನೆಗಳು ಪ್ರಭಾವ ಬೀರುತ್ತಾ ಬಂದಿವೆ. ಈ ಪರಿಕಲ್ಪನೆಗಳು ಭಾರತೀಯ ಸಂಸ್ಕೃತಿಯ 
ನಿಯಂತ್ರಕಗಳಾಗಿ ಮಹತ್ವದ ಪಾತ್ರ ವಹಿಸಿರುವುದರಿಂದ ಅಂತಹ ಸ್ಥಳಗಳಿಗೆ ಹೆಸರು ನೀಡುವ 
ಸಂದರ್ಭದಲ್ಲಿ ದೈವವಾಚಿ ಸ್ಥಳನಾಮಗಳನ್ನು ನಿರ್ದಿಷ್ಟ ಸ್ಥಾನದಲ್ಲಿ ಅನ್ವಯಿಸಲಾಗಿದೆ. ಇದರಿಂದ 
ಒಂದು ಭೌಗೋಳಿಕ ಪರಿಸರದಲ್ಲಿ ಪ್ರಚಲಿತದಲ್ಲಿರುವ ದೇವ-ದೇವತೆ, ಸಿದ್ದಪುರುಷರ ಪ್ರಭಾವವನ್ನು 
ಗುರುತಿಸಲು ಸ್ಥಳನಾಮ ಸಹಾಯಕವಾಗುತ್ತದೆ. ಉದಾ: ಕೃಷ್ಣಾಪುರ, ರಾಂಪುರ, ವಿರುಪಾಕ್ಷಿಪುರ, 


ಸೋಮನಾಥಪುರ ಇತ್ಯಾದಿಗಳಾಗಿವೆ. 
ಇ. ವೃತ್ತಿವಾಚಿ ಸ್ಥಳನಾಮಗಳು 


ವೃತ್ತಿ ಮತ್ತು ಜಾತಿಗಳು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ. ವೃತ್ತಿಗಳು ಬೆಳೆದು 
ಜಾತಿಯಾಗಿ ಮಾರ್ಪಟ್ಟಿರುವ ಸಂಗತಿ ನಮ್ಮ ಸಾಮಾಜಿಕ ಚರಿತ್ರೆಯಲ್ಲಿ ಗಮನಿಸಬಹುದು. ವೃತ್ತಿಪರ 
ಊರುಗಳು ರೂಪುಗೊಳ್ಳುವಾಗ ತಮ್ಮ ವೃತ್ತಿವಾಚಿಯಾದ ಘಟಕಗಳನ್ನೇ ಆ ನೆಲೆಗಳಿಗೆ ಅನ್ನಯಿಸಿ 
ಹೇಳುವುದನ್ನು ಬಳಕೆಗೆ ತಂದಿದ್ದಾರೆ. ಇದರ ಪ್ರತಿಫಲವಾಗಿ ಸ್ಥಳನಾಮಗಳು ವೃತ್ತಿವಾಚಿಯಾದ 
ಹೆಸರುಗಳನ್ನು ಪಡೆಯಲು ಸಾಧ್ಯವಾಯಿತು. ಉದಾ: ಶಾನುಭೋಗನಹಳ್ಳಿ, ಕುಡಿಕೆ ಬೇವೂರು, 
ಕುಂಬಾರ ದೊಡ್ಡಿ, ಲಾಳಘಟ್ಟ ಮುಂತಾದವುಗಳಾಗಿವೆ. ಹೀಗೆ ಭಾಷೆಯ ಹಿನ್ನೆಲೆಯಿಂದ ಈ 
ತಾಲೂಕಿನ ಸ್ಥಳನಾಮಗಳ ಪ್ರಾಚೀನತೆ, ಧಾರ್ಮಿಕತೆ, ಸಾಮಾಜಿಕ, ರಾಜಕೀಯ ಹಾಗೂ 
ಸಾಂಸ್ಕೃತಿಕವಾದ ಹಲವಾರು ಅಂಶಗಳನ್ನು ಅರಿತುಕೊಳ್ಳಬಹುದಾಗಿದೆ. 


ಚನ್ನಪಟ್ಟಣ ತಾಲೂಕಿನ ಸಳನಾಮಗಳ ನಿಷತ್ತಿ 
$ fn) 


ಸ್ಥಳನಾಮದ ಅಧ್ಯಯನ ಎಂದರೆ ಆಯಾ ಪ್ರದೇಶದ ಹಲವು ವಿಷಯಗಳ ಕುರಿತು ನಡೆಸುವ 
ಅಧ್ಯಯನವಾಗಿದೆ. ಹೀಗಾಗಿ ಸ್ಥಳನಾಮಗಳ ಅಧ್ಯಯನದಲ್ಲಿ ಪದ ನಿಷ್ನತ್ತಿಯನ್ನು ವಿವೇಚಿಸುವುದು 
ಮುಖ್ಯವಾಗಿರುತ್ತದೆ. ಸ್ಥಳನಾಮಗಳನ್ನು ಐತಿಹಾಸಿಕ ಸಾಮಾಜಿಕ, ಜಾನಪದ ಹಾಗೂ 
ಸಾಂಸ್ಕೃತಿಕವಾಗಿ ಅಭ್ಯಸಿಸುವುದು ಔಚಿತ್ಯಪೂರ್ಣವಾಗಿದೆ. ಇದರಿಂದ ಮಾತ್ರ ಗ್ರಾಮಗಳನ್ನು 
ನಿರ್ಮಿಸಿದವರ ಹಾಗೂ ಅವುಗಳಿಗೆ ತಮ್ಮ ಕೊಡುಗೆಗಳನ್ನು ನೀಡಿ ಜೀವಂತವಾಗಿ ಉಳಿದುಕೊಂಡು 
ಬಂದಿರುವ ವಿಷಯಗಳು ತಿಳಿದುಬರುತ್ತವೆ. ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ತಾಲೂಕಿನ 


96 


ಸ್ಥಳನಾಮಗಳನ್ನು ಅಧ್ಯಯನ ಮಾಡಿ ಅವುಗಳ ಪದ ನಿಷ್ಪತ್ತಿಯನ್ನು ತಿಳಿಯಬಹುದಾಗಿದೆ. ಪ್ರಸ್ತುತ 
ಅಧ್ಯಾಯದಲ್ಲಿ ಚನ್ನಪಟ್ಟಣ ತಾಲೂಕಿನ ಕೆಲವು ಪ್ರಮುಖ ಸ್ಥಳನಾಮಗಳ ಪದ ನಿಷ್ಪತ್ತಿಯ 
ಹಿನ್ನೆಲೆಯಲ್ಲಿ ಅವುಗಳಿಗೆ ಸಂಬಂಧಿಸಿದ ವಿವರಗಳನ್ನು ನೀಡಲಾಗಿದೆ. 


ಅತ್ತಿಗುಪ್ಪೆ: ಇದು ಸಸ್ಯವಾಚಿ ಸ್ಥಳನಾಮವಾಗಿದೆ. ಈ ಪ್ರದೇಶದಲ್ಲಿ ಅತ್ತಿಯ ಮರಗಳು ಹೆಚ್ಚಾಗಿ 
ಬೆಳೆಯುತ್ತಿದ್ದವು ಆ ಹಿನ್ನೆಲೆಯಲ್ಲಿ ಅತ್ತಿಗುಪ್ತೆ ಎಂಬ ಹೆಸರು ಬಂದಿದೆ. ಅತ್ತಿಕುಪ್ಪ » ಅತ್ತಿಗುಪ್ಪೆ 
ಎಂದು ಬದಲಾಗಿದೆ. ಇದು ಅತ್ತಿ ಮರಗಳ ಗುಂಪಿನಿಂದ ಕೂಡಿದ ಗ್ರಾಮವಾಗಿದ್ದು, ಭೌಗೋಳಿಕ 
ಲಕ್ಷಣವನ್ನು ಸೂಚಿಸುತ್ತದೆ. ಅಬ್ಲೂರು ಗ್ರಾಮದ ಕ್ರಿಶ. ೧೫೨೩ರ ಶಾಸನವೊಂದು "ಅತ್ತಿಕುಪ್ಲೆ' ಎಂಬ 
ಉಲ್ಲೇಖವಿದೆ. ಈ ಸ್ಥಳನಾಮದಿಂದ ಅತ್ತಿಗುಪ್ರೆ ಗ್ರಾಮದ ಭೌಗೋಳಿಕ ಲಕ್ಷಣಗಳು ಗಮನಕ್ಕೆ 
ಬರುತ್ತವೆ. 

ಅಬ್ದೂರು: ಚನ್ನಪಟ್ಟಣ ತಾಲೂಕಿನ ಮಾಧ್ವ ಪರಂಪರೆಯ ಪ್ರಸಿದ್ದ ವೈಷ್ಣವ ಕೇಂದಗಳಲ್ಲಿ 
ಅಬ್ಲೂರು ಗ್ರಾಮವು ಕೂಡ ಒಂದಾಗಿದೆ. ನದಿಯ ಭಾಗದಲ್ಲಿ ಈ ಗ್ರಾಮವಿದೆ. ಚೋಳರ ಕಾಳದ 
ಕ್ರಿಶ. ೧೦೬೦ರ ಶಾಸನದಲ್ಲಿ ಈಗಿನ ಅಬ್ಲೂರನ್ನು ಅಪ್ಪಿಯೂರು ಎಂದು ಕರೆದಿರುವ 
ಉಲ್ಲೇಖವಿದೆ. ಸಂಸ್ಕೃತದಲ್ಲಿ "ಆಪ್‌' ಎಂದರೆ ನೀರು ಎಂಬ ಅರ್ಥವಿದೆ. ಈ ಗ್ರಾಮ ಕಣ್ಣ ನದಿಯ 
ಎಡ ದಂಡೆಯ ಮೇಲಿರುವುದರಿಂದ ನಿಸರ್ಗವಾಚಿಯಾಗಿ "ಅಪಫಪಿಯೂರು' ಎಂಬ ಹೆಸರು ಬಂದಿದೆ. 
ಅಪ್ಪಿಯೂ >» ಅಬ್ಬಿಯೂರು » ಅಬ್ಬೂರು ಎಂಬುದಾಗಿ ಬದಲಾಗಿದೆ. ಕಾಲಾಂತರದಲ್ಲಿ ಜನರ ಆಡು 
ಭಾಷೆಗೆ ಸುಲಭವಾಗಿರುವಂತೆ ಅಪ್ಪಿಯೂರು ಎಂಬ ಪದದ "ಪೌ ಕಾರ "ಬ' ಕಾರವಾಗಿ ಬದಲಾಗಿ 
ಅಬ್ಲೂರು ಎಂಬ ರೂಪವನ್ನು ಪಡೆದುಕೊಂಡಿದೆ. "ಅಬ್ಬಿ' ಎಂದರೆ ನೀರು ಎಂದು ಅರ್ಥವಿದ್ದು, 
ಮೂಲ ಸ್ಥಳನಾಮ ನಿಪ್ಪತ್ತಿಗೆ ಕಾರಣವಾದ ಅಂಶವನ್ನು ಗಮನಿಸಬಹುದು. ಅಬ್ಬೂರು ಗ್ರಾಮದ 
ಪರಿಸರದಲ್ಲಿ ದಾಸ ಪರಂಪರೆಯ ಬ್ರಾಹ್ಮಣ್ಯತೀರ್ಥರು, ಶ್ರೀಪಾದರಾಯರು, ವ್ಯಾಸರಾಯರು ನೆಲೆಸಿದ್ದ 


ಸ್ಥಳ ಎಂಬ ನಂಬಿಕೆಯಿದೆ. 


ಆಣಿಗೆರೆ: ಈ ಗ್ರಾಮದ ಸ್ಥಳನಾಮವು ನಿಸರ್ಗವಾಚಿಯಾಗಿ ಬಂದಿದೆ. ವಿಜಯನಗರದ ದೊರೆ 
ಕೃಷ್ಣದೇವರಾಯನ ಆಳ್ಲಿಕೆ ಕಾಲದ ಕ್ರಿಶ. ೧೫೧೪ರ ಶಾಸನದಲ್ಲಿ ಈ ಗ್ರಾಮವನ್ನು "ಆಣಿಯೆರೆ' 
ಎಂದು ಉಲ್ಲೇಖಿಸಲಾಗಿದೆ.” ಇದೇ ಶಾಸನದಲ್ಲಿ ದೇವರಾಯ ಪಟ್ಟಣದ ತಿಮ್ಮವೊಡೆಯರ ಮಗ 
ಕೆಂಚಸೋಮಣ್ಣನಾಯಕ ಎಂಬ ಮಾಂಡಲಿಕನು ಆಣಿಯಗೆರೆ "ಸೋಮಸಮುದ' ಎಂಬ 
ಪ್ರತಿನಾಮವಿಟ್ರ್ಟ ವಿವರ ದಾಖಲಾಗಿದೆ. ಇದರ ಆಧಾರದಿಂದ ಆಣಿಗೆರೆ ಸೋಮಸಮುದ್ರ ಎಂಬ 
ಮತ್ತೊಂದು ಹೆಸರಿತ್ತು ಎಂಬುದು ತಿಳಿದುಬರುತ್ತದೆ. ಆಣಿಗೆರೆಯ ಸ್ಥಳನಾಮ ನಿಷ್ಪತ್ತಿಯು "ಆಣಿ' 
ಎಂದರೆ ದುಂಡಾಗಿರುವ ಎಂಬ ಅರ್ಥವಿದ್ದು, ಅಂದರೆ ಈ ಪ್ರದೇಶದಲ್ಲಿ ದುಂಡಾದ ಕೆರೆ ಇದ್ದ 
ಕಾರಣ ಅದರ ಹಿನ್ನೆಲೆಯಿಂದ ಆಣಿಗೆರೆ ಎಂಬ ಹೆಸರು ಬಂದಿದೆ. ಇದಕ್ಕೆ ಪೂರಕವಾಗಿ ಆಣಿಗೆರೆಯ 


97 


ಐತಿಹ್ಯವೊಂದು ಇದರ ಸ್ಥಳನಾಮ ನಿಷ್ಪತ್ತಿ ತಿಳಿಯಲು ಸಹಾಯಕವಾಗುತ್ತದೆ. ಈ ಐತಿಹ್ಯದ ಪ್ರಕಾರ 
ಮಂಕುಂದ ಗ್ರಾಮದ ಪಕ್ಕದಲ್ಲೇ ಇರುವ ಆಣಿಗೆರೆ ಗ್ರಾಮ ಗಂಗರ ಕಾಲದಲ್ಲಿ ಆನೆಗಳನ್ನು 
ಪಳಗಿಸುತ್ತಿದ್ದ ಪ್ರದೇಶವಾಗಿತ್ತು. ಜೊತೆಗೆ ಆನೆಗಳಿಗಾಗಿ ಕೆರೆಯೊಂದನ್ನು ನಿರ್ಮಿಸಿ ಅದನ್ನು 
ಆನೆಯಕೆರೆ ಎಂಬ ಹೆಸರಿನಿಂದ ಕರೆಯುತ್ತಿದ್ದರೆಂದು ಐತಿಹ್ಯದಲ್ಲಿ ಪ್ರಸ್ತಾಪವಾಗುತ್ತದೆ. ಅದರ 
ಹಿನ್ನೆಲೆಯಿಂದ ಆನೆಯಕೆರೆ ಕಾಲಾಂತರದಲ್ಲಿ ಆಣಿಗೆರೆ ಎಂದು ಬದಲಾಗಿದೆ ಎಂದು ಹೇಳಬಹುದು. 


ಕಕ್ಕೂರು: ಚನ್ನಪಟ್ಟಣ ತಾಲೂಕಿನ ನೈರುತ್ಯ ದಿಕ್ಕಿನಲ್ಲಿ ಮದ್ದೂರು ತಾಲೂಕಿನ ಗಡಿಗೆ 
ಹೊಂದಿಕೊಂಡಂತೆ ಕುಕ್ಟೂರು ಗ್ರಾಮವಿದೆ. ಇದರ ಸ್ಥಳನಾಮವು ಸಸ್ಯವಾಚಿ ಹಿನ್ನೆಲೆಯಿಂದ 
ನಿಷ್ಪತ್ತಿಗೊಂಡಿದೆ. ಕುಕ್ಕರಬಳ್ಳಿ ಸಸ್ಯಗಳು ಇಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದರಿಂದ "ಕುಕ್ಕರಬಳ್ಳಿ ಊರು” ಎಂಬ 
ಹೆಸರು ಬಂದಿದೆ. ಕುಕ್ಕರಬಳ್ಳಿವೂರು » ಕುಕ್ಕುರು» ಕುಕ್ಕೂರು ಎಂದು ಬದಲಾಗಿದೆ. ಇದೇ ಗ್ರಾಮದ 
ಕ್ರಿಶ. ೧೪೨೬ರ" ಶಾಸನದಲ್ಲಿ "ಕುಕ್ಕುರು' ಎಂಬುದಾಗಿ, ಮಳೂರಿನ ಕ್ರಿಶ. ೧೫೫೮ರ" ಶಾಸನದಲ್ಲಿ 
"ಕುಕ್ಕೂರ' ಎಂದು ಉಲ್ಲೇಖವಿದೆ. ವಿಜಯನಗರ ಅರಸರ ಕಾಲದಲ್ಲಿ ಸುಮಾರು ಒಂದು ಶತಮಾನದ 
ಅಂತರದಲ್ಲೇ ಕುಕ್ಕುರು, ಕುಕ್ಟೂರು ಎಂಬುದಾಗಿ ಬದಲಾಗಿರುವುದನ್ನು ಕಾಣಬಹುದು. 


ಕೂಡ್ಲೂರು: ಚನ್ನಪಟ್ಟಣ ತಾಲೂಕಿನ ಇತಿಹಾಸಿಕ ಗ್ರಾಮಗಳಲ್ಲಿ ಕೂಡ್ಲೂರು ಒಂದಾಗಿದೆ. ಇದು 
ಜಲವಾಚಿಯಾಗಿ ನಿಷ್ಟತ್ತಿಯಾಗಿರುವ ಸ್ಥಳನಾಮವಾಗಿದೆ. ಈ ಗ್ರಾಮದ ಬಳಿ ಕಣ್ವ ನದಿಗೆ 
ಹಳ್ಳವೊಂದು ಕೂಡಿಕೊಳ್ಳುವುದರಿಂದ "ಕೂಡಲೂರು' ಎಂಬ ಹೆಸರು ಬಂದಿದೆ. "ಕೂಡ' ಎಂದರೆ 
ಒಡನೆ, ಸಂಗಡ ಎಂಬ ಅರ್ಥವಿದ್ದರೆ, “ಕೂಡು” ಎಂಬುದಕ್ಕೆ ಸೇರು, ಜೊತೆಯಾಗು ಮೊದಲಾದ 
ಅರ್ಥಗಳಿವೆ. ಕೂಡಲವೂರ » ಕೂಡಲೂರು >» ಕೂಡ್ಲೂರು ಎಂದು ಬದಲಾಗಿದೆ. ಮಳೂರು 
ಪಟ್ಟಣದ ಕ್ರಿಶ. ೧೦೩೦ರ ಶಾಸನದಲ್ಲಿ ಈ ಗ್ರಾಮವನ್ನು ಕೂಡಲೂರು ಎಂಬ ಉಲ್ಲೇಖವಿದೆ." 
ಇದರ ಆಧಾರದಿಂದ ಚೋಳರ ದೊರೆ ರಾಜೇಂದ್ರ ಚೋಳನ ಆಳಿಕೆಯ ಕಾಲದಲ್ಲಿ ಕೂಡಲೂರು 
ಗ್ರಾಮವನ್ನು ಅಗಹಾರವನ್ನಾಗಿ ಪರಿವರ್ತಿಸಿ ಅದಕ್ಕೆ ರಾಜರಾಜಚೋಳ ಚತುರ್ಮೇದಿಮಂಗಲ ಎಂದು 
ಮತ್ತೊಂದು ಹೆಸರಿಟ್ಟ ವಿಷಯ ತಿಳಿದುಬರುತ್ತದೆ. ಚೋಳರ ಕಾಲದಿಂದ ವಿಜಯನಗರ ಅರಸರ 
ಕಾಲದವರೆಗೂ ಕೂಡಲೂರು ಎಂದು ಕರೆಯಲಾಗುತ್ತಿತ್ತು ಎಂಬುದು ಶಾಸನಗಳಿಂದ 
ತಿಳಿದುಬರುತ್ತದೆ. ಆದರೆ ನಂತರದ ಕಾಲದಲ್ಲಿ ಕೂಡಲೂರು ಎಂಬುದನ್ನು ಜನ ಬಳಕೆಯ 
ಕೂಡ್ಲೂರು ಎಂದು ಕರೆಯಲಾಗಿದೆ. ಈ ಸ್ಥಳನಾಮದಿಂದ ಕೂಡ್ಲೂರು ಪರಿಸರದಲ್ಲಿ ಮಾನವ 
ನೆಲೆಸಲು ಭೌಗೋಳಿಕ ಅನುಕೂಲತೆಗಳ ಮೇಲೆ ಮುಖ್ಯವಾಗಿ ಬೆಳಕು ಚೆಲ್ಲಬಹುದು. 


ಕೋಡಂಬಳ್ಳಿ: ವಿರುಪಾಕ್ಷಿಪುರ ಹೋಬಳಿಯ ವ್ಯಾಪ್ತಿಯಲ್ಲಿ ಕೋಡಂಬಳ್ಳಿ ಗ್ರಾಮವಿದೆ. ಬೆಟ್ಟದ 
ತಪ್ಪಲಿನ ಗ್ರಾಮವಾಗಿರುವುದರಿಂದ ಇದಕ್ಕೆ ಸ್ಥಳನಾಮವು ನಿಸರ್ಗವಾಚಿಯಾಗಿ ನಿಷತ್ತಿಗೊಂಡಿದೆ. 
ಬೆಟ್ಟದ ಮೇಲಿರುವ ಅಂದರೆ, ಕೋಡು, ತುದಿ ಎಂಬ ಮೊದಲಾದ ಅರ್ಥಗಳಿವೆ. ಬೆಟ್ಟದ 
ತುದಿಯಲ್ಲಿರುವ ಅಥವಾ ಬೆಟ್ಟದ ಕೋಡಿನ ಬಳಿಯಿರುವ ಹಳ್ಳಿ ಎಂಬ ಹಿನ್ನೆಲೆಯಿಂದ ಈ ಹೆಸರು 


98 


ಬಂದಿದೆ ಎನ್ನಬಹುದು. ಕೊಡಂಬಳಿ » ಕೋಡಂಹಳ್ಳಿ ಎಂದು ಬದಲಾಗಿದೆ. ಕುಕ್ಟೂರು ಗ್ರಾಮದ 
ಕ್ರಿಶ. ೧೪೨೬ರ ಶಾಸನದಲ್ಲಿ "ಕೊಡಂಬಳಿ' ಎಂಬ ಉಲ್ಲೇಖವಿದೆ. ಕೋಡಂಬಳ್ಳಿಯ ಕ್ರಿಶ. 
೧೪೯೯ರ ಶಾಸನದಲ್ಲಿ ಕೋಡಂಬಳ್ಳಿ ಸೀಮೆ ಎಂಬ ಉಲ್ಲೇವಿದೆ. ಇವುಗಳಿಂದ ಈ ಗಾಮದ 
ಪೂರ್ವ ಹೆಸರಾದ ಕೊಡಂಬಳ್ಳಿ ವಿಜಯನಗರ ಅರಸರ ಆಡಳಿತ ಪ್ರಾರಂಭವಾದ ಸುಮಾರು ಒಂದು 
ಶತಮಾನದ ನಂತರ ಕೋಡಂಬಳ್ಳಿ ಎ೦ಬ ಸ್ಪರೂಪ ಪಡೆದುಕೊಂಡಿರುವುದು ಗಮನಕ್ಕೆ ಬರುತ್ತದೆ. 
ಸ್ಥಳನಾಮದಿಂದ ಭಾಷೆಯ ಸ್ಪರೂಪದಲ್ಲಾದ ಬದಲಾವಣೆ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ 
ಅಂಶಗಳು ತಿಳಿದುಬರುತ್ತವೆ. 


ಗರಕಹಳ್ಳಿ: ಇದು ಸಸ್ಯವಾಚಿ ಸ್ಥಳನಾಮವಾಗಿದೆ. ಹುಲ್ಲುಗಾವಲು ಪ್ರದೇಶವಾಗಿದ್ದು, ಇಲ್ಲಿ ಗರಿಕೆ 
(ಕರಿಕೆ) ಹೆಚ್ಚಾಗಿ ಬೆಳೆಯುತಿದ್ದ ಇದರ ಸ್ಥಳನಾಮ ಗರುಕೆಹಳ್ಳಿ ಎಂದು ನಿಷ್ಪತ್ತಿಯಾಗಿದೆ. ಗರುಕೆಹಳ್ಳಿ » 
ಗರಿಕೆಹಳ್ಳಿ »ಗರಕಹಳ್ಳಿ ಎಂಬುದಾಗಿ ಗರಿಕೆಹಳ್ಳಿ ಸ್ಥಳನಾಮ ಬಂದಿದೆ. ಇದೇ ಗ್ರಾಮದ ಕ್ರಿಶ. 
೧೪೧೭ರ ಶಾಸನದಲ್ಲಿ "ಗರುಕೆಹಳ್ಳಿ' ಎಂದು, ಕೃಷ್ಣಾಪುರದ ಕ್ರಿಶ. ೧೪೩೮ರ ಶಾಸನದಲ್ಲಿ 
ಗರಿಕೆಹಳ್ಳಿ ಎಂಬ ಉಲ್ಲೇಖಗಳಿವೆ. ಇಲ್ಲಿನ ಕ್ರಿಶ. ೧೬೬೬ರ ಶಾಸನದಲ್ಲಿ "ಗರಿಖಹಳ್ಳಿ' ಎಂಬ 
ಉಲ್ಲೇಖವಿದೆ. ಈ ಸ್ಥಳನಾಮದಿಂದ ಈ ಪ್ರದೇಶದ ಪ್ರಾಚೀನತೆಯ ಜೊತೆಗೆ ಚಾರಿತ್ರಿಕ ಅಂಶಗಳನ್ನು 
ತಿಳಿಯಲು ಸಹಾಯಕವಾಗಿದೆ. 


ಗೌಡಗೆರೆ: ಈ ಸ್ಥಳನಾಮವು ಜಲವಾಚಿಯಾಗಿ ನಿಷ್ನತ್ತಿಗೊಂಡಿದೆ. ಗೌಡ ಎಂಬುದಕ್ಕೆ 
ಗಾಮುಂಡ, ಗ್ರಾಮಾಧಿಕಾರಿ ಮೊದಲಾದ ಅರ್ಥಗಳಿವೆ. ಗ್ರಾಮದ ಅಧಿಕಾರಿಯೊಬ್ಬ ಇಲ್ಲಿ ಕೆರೆಯನ್ನು 
ನಿರ್ಮಿಸಿದರಿಂದ ಈ ಹೆಸರು ಬಂದಿದೆ. ಗೌಡನಕೆರೆ » ಗೌಡಕೆರೆ » ಗೌಡಗೆರೆ ಎಂದು ಬದಲಾಗಿದೆ. 
ಈ ಪದದಲ್ಲಿ "ಕ' ಕಾರವು 'ಗ' ಕಾರವಾಗಿ ಗೌಡಗೆರೆ ಎಂಬ ಸ್ವರೂಪ ಪಡೆದುಕೊಂಡಿದೆ. 
ಮಾಗೇನಹಳ್ಳಿಯ ಕ್ರಿಶ. ೧೫೩೫ರ ಶಾಸನದಲ್ಲಿ ಗೌಡಗೆರೆ ಉಲ್ಲೇಖವಿದೆ.” ಗ್ರಾಮಾಡಳಿತವನ್ನು 
ನೋಡಿಕೊಳ್ಳಲು ಗ್ರಾಮದ ಒಡೆಯ ಅಥವಾ ಗಾವುಂಡ, ಗೌಡ ಎಂಬ ಅಧಿಕಾರಿಯನ್ನು 
ನೇಮಿಸುತ್ತಿದ್ದರು. ಕಾಲಕಮೇಣ ಅದೇ ಒಂದು ಜಾತಿ ಸೂಚಕವಾಯಿತು. ಗ್ರಾಮದ 
ಅಧಿಕಾರಿಯಾಗಿದ್ದ ಗೌಡ ಕೆರೆಯೊಂದನ್ನು ನಿರ್ಮಿಸಿದ ಎನಿಸುತ್ತಿದೆ. ಹೀಗೆ ಈ ಸ್ಥಳನಾಮದಿಂದ 
ಜನಾಂಗ, ಗ್ರಾಮಾಧಿಕಾರ, ಆರ್ಥಿಕತೆಯನ್ನು ಒಳಗೊಂಡಿರುವ ಸಾಂಸ್ಕೃತಿಕ ಅಂಶಗಳು 
ತಿಳಿದುಬರುತ್ತವೆ. 


ಚಕ್ಕೆರೆ: ಇದು ಜಲವಾಚಿಯಾಗಿ ನಿಷ್ಟತ್ರಿಗೊಂಡಿರುವ ಸ್ಥಳನಾಮವಾಗಿದೆ. ಪ್ರಾಚೀನ ಕಾಲದಲ್ಲಿ 
ಈ ಗಾಮದಲ್ಲಿ ಕೆರೆಯನ್ನು ನಿರ್ಮಿಸಿ ಅದಕ್ಕೆ, ಚಿಕ್ಕಕೆರೆ ಎಂದು ಕರೆಯಲಾಗಿದೆ. ಚಿಕ್ಕಕೆರೆ » ಚಿಕ್ಕೆರೆ » 
ಚಕ್ಕೆರೆ ಎಂದು ಬದಲಾಗಿದೆ. ಇದೇ ಗ್ರಾಮದ ಕ್ರಿಶ. ೧೫೩೪ರ ಶಾಸನದಲ್ಲಿ "ಚಕ್ಕೆರೆ" ಎಂಬ 
ಉಲ್ಲೇಖವಿದೆ. ಈ ಸ್ಥಳನಾಮದಿಂದ ಅಂದಿನ ಕಾಲದಲ್ಲಿ ಜನರ ಅನೂಕೂಲಕ್ತಾಗಿ ಮತ್ತು 


99 


ವ್ಯವಸಾಯದ ಚಟುವಟಿಕೆಗಳಿಗಾಗಿ ಕೆರೆ-ಕಟ್ಟೆಗಳನ್ನು ನಿರ್ಮಿಸುತ್ತಿದ್ದರು ಎಂಬ ವಿಷಯವು 
ಸಹಾಯಕವಾಗಿದೆ. 


ಚನ್ನಪಟ್ಟಣ: ಚನ್ನಪಟ್ಟಣ ಪ್ರದೇಶ ಬೆಂಗಳೂರು-ಮೈಸೂರು ಹೆದ್ದಾರಿಯಲ್ಲಿದೆ. ಈ ಪ್ರದೇಶವು 
ಪ್ರಸ್ತುತ ತಾಲೂಕಿನ ಆಡಳಿತದ ಕೇಂದವಾಗಿದೆ. ಇದು ವ್ಯಕ್ತಿವಾಚಿ ಹಿನ್ನಲೆಯಿಂದ ನಿಷ್ಪತ್ತಿಗೊಂಡಿರುವ 
ಸ್ಥಳನಾಮವಾಗಿದೆ. ಚನ್ನಪಟ್ಟಣ ಸ್ಥಳನಾಮವು ಮೇಲ್ನೋಟಕ್ಕೆ ವ್ಯಕ್ತಿವಾಚಿ ಎನಿಸಿದರು, ಅದರ ಮೂಲ 
ಚಂದಪಟ್ಟಣ ಎಂಬುದಾಗಿದೆ. ಈ ಪದದಲ್ಲಿರುವ ವಾರ್ಗಿಕ ವಿಶೇಷವಾಗಿ ಬಂದಿದೆ. ಚಂದಪಟ್ಟಣ >» 
ಚೆಂದಪಟ್ಟಣ >» ಚೆಂನ್ನಪಟ್ಟ » ಚನ್ನಪಟ್ಟಣ ಎಂದು ಕರೆಯಲಾಗಿದೆ. ದೇವಾಲಯ, ಶಾಸನಗಳಂತಹ 
ಪುರಾತತ್ವ ಕುರುಹುಗಳ ಹಾಗೂ ಜೊತೆಗೆ ಸ್ಥಳನಾಮದಿಂದಲೂ ಇಲ್ಲಿನ ಪ್ರಾಚೀನತೆ ಹಲವು 
ಕ್ಷೇತ್ರಗಳಿಗೆ ಸಂಬಂಧಿಸಿದ ವಿವಿಧ ನೆಲೆಯ ಮಾಹಿತಿಗಳು ತಿಳಿದುಬರುತ್ತವೆ. ಈ ಪ್ರದೇಶಕ್ಕೆ 
ಪಂಚಕೋಶ, ಚತುರ್ಮೇದಪುರ, ಜ್ಞಾನಮಂಟಪ, ತೆಂಕಣ, ಅಯೋಧ್ಯ ಎಂಬ ಪೌರಾಣಿಕ 
ಹಿನ್ನೆಲೆಯ ಹೆಸರುಗಳಿವೆ. ಕಣ್ಣ ನದಿಯ ಎಡ ದಂಡೆಯಲ್ಲಿರುವ ಚನ್ನಪಟ್ಟಣ ಪರಿಸರದಲ್ಲಿ ಗದ್ದೆ, 
ತೋಟಗಳ ಬಯಲು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದರಿಂದ ಚೆಂದದಪಟ್ಟಣ, ಚೆಂದಪಟ್ಟಣ 
ಎಂದು ಕಾಲಾಂತರದಲ್ಲಿ "ಚೆ' ಕಾರವು "'ಚ' ಕಾರವಾಗಿ ಚನ್ನಪಟ್ಟಣ ಎಂಬ ರೂಪವನ್ನು 
ಪಡೆದುಕೊಂಡಿದೆ. ನೆರಳೂರು ಗ್ರಾಮದ ಕ್ರಿಶ. ೧೩ನೆಯ ಶತಮಾನದ ಶಾಸನವೊಂದರಲ್ಲಿ 
"ಚೆಂನ್ನಪಟ್ಟಣ” ಎಂಬುದಾಗಿ ಇದರ ಮೊದಲ ಉಲ್ಲೇಖವಿದೆ.” ಕೃಷ್ಣಾಪುರದ ಶಾಸನವೊಂದರಲ್ಲಿ 
"ಚನ್ನಪಟ್ಟಣ ಚಾವಡಿ' ಎಂದು ಕರೆದಿರುವ ಉಲ್ಲೇಖವಿದೆ." ಹೊಟ್ಟಿಗನಹೊಸಹಳ್ಳಿಯ ಕ್ರಿಶ. 
೧೫೧೩ರ"  ಅಬ್ದೂರಿನ ಕ್ರಿಶ೧೫೨೩ರನ ಶಾಸನದಲ್ಲಿ "ಚಂನಪಟ್ಟಣ ಸೀಮೆ' ಎಂದು, 
ಕೋಡಂಬಳ್ಳಿಯ ಕ್ರಿ.ಶ.೧೫೩೪ರ5ನ ಶಾಸನದಲ್ಲಿ ಚೆಂನಪಟ್ಟಣ ರಾಜ್ಯ ಎಂಬ ಉಲ್ಲೇಖಗಳಿವೆ. ಈ 
ಶಾಸನಗಳಿಂದ ಹೊಯ್ದಳರ ಕಾಲದಲ್ಲಿ ಸೀಮೆಯಾಗಿದ್ದ ಚನ್ನಪಟ್ಟಣ ವಿಜಯನಗರ ಅರಸರ ಕಾಲಕ್ಕೆ 
ರಾಜ್ಯವಾಗಿ ಗುರುತಿಸಿಕೊಂಡಿರುವುದನ್ನು ಕಾಣಬಹುದು. ಪ್ರಾನ್ಸಿಸ್‌ ಬುಕನನ್‌ ಅವರು 
ಚನ್ನಪಟ್ಟಣವನ್ನು ತೋಟ, ಗದ್ದೆಗಳಿಂದ ಕೂಡಿದ ಹಸಿರಾದ ಸೌಂದರ್ಯದಿಂದ ಕಂಗೊಳಿಸುವ 
"ಚಿನಪಟ್ಟಂ' ಎಂದು ಕರೆದಿದ್ದಾರೆ. ಹೀಗೆ ಆಯಾ ಕಾಲಘಟ್ಟದಲ್ಲಿ ತನ್ನ ಅಸ್ಮಿಯತೆಯನ್ನು 
ಉಳಿಸಿಕೊಂಡು ಬಂದಿರುವ ಈ ಸ್ಥಳನಾಮದಿಂದ ಆಯಾ ಕಾಲಘಟ್ಟದ ಸಾಮಾಜಿಕ, ಧಾರ್ಮಿಕ, 
ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ತಿಳಿದುಬರುತ್ತವೆ. 


ಚಿಕ್ಕೇನಹಳ್ಳಿ: ಇದು ವ್ಯಕ್ತಿವಾಚಿಯಾಗಿ ನಿಷ್ಪತ್ತಿಗೊಂಡಿರುವ ಸ್ಥಳನಾಮವಾಗಿದೆ. ಪ್ರಾಚೀನ 
ಕಾಲದಲ್ಲಿ ಪ್ರಾಯಶಃ ಚಿಕ್ಕಯ್ಯ ಎಂಬ ವ್ಯಕ್ತಿ ನಿರ್ಮಿಸಿದ ಹಳ್ಳಿ, ಚಿಕ್ಕಯ್ಯನಹಳ್ಳಿ ಎಂದು ಬಂದಿದೆ. 
ಕಾಲಾಂತರದಲ್ಲಿ ಚಿಕ್ಕ ಮತ್ತು ಅಯ್ಯನಹಳ್ಳಿ ಪದದಲ್ಲಿ "ಅ ಕಾರಕ್ಕೆ ಬದಲಾಗಿ "ವ' ಕಾರವು 
ಬಳಕೆಯಾಗಿ ಚಿಕ್ಕನಹಳ್ಳಿ ಎಂಬುದಾಗಿ ಕರೆದಿರಬಹುದು. ಹೊಟ್ಟಿನಹೊಸಹಳ್ಳಿ ಶಾಸನವೊಂದರಲ್ಲಿ 
"ಚಿಕ್ಕಯ್ಯನಪಳ್ಳಿ' ಎಂದು ಉಲ್ಲೇಖವಿದೆ. ಈ ಸ್ಥಳನಾಮದಿಂದ ಭಾಷಿಕ ಅಧ್ಯಯನ ಮಾಡಬಹುದು. 


100 


ತಗಚಗೆರೆ: ಚನ್ನಪಟ್ಟಣ (ಕಸಬಾ) ಹೋಬಳಿ ವ್ಯಾಪ್ತಿಯಲ್ಲಿ ತಗಚಗೆರೆ ಗ್ರಾಮವಿದೆ. ಇದು 
ಸಸ್ಯವಾಚಿ ಹಿನ್ನೆಲೆಯಿಂದ ಬಂದಿರುವ ಸ್ಥಳನಾಮವಾಗಿದೆ. ಇಲ್ಲಿನ ಕೆರೆಯಲ್ಲಿ "ತಗಚೆ' ಗಿಡಗಳು 
ಹೆಚ್ಚಾಗಿ ಬೆಳೆಯುತ್ತಿದ್ದರಿಂದ ಈ ಸ್ಥಳನಾಮ ನಿಷ್ಪತ್ತಿಗೊಂಡಿದೆ. ತಗಚಕೆರೆ » ತಗಚಗೆರೆ ಎಂದು 
ಕಾಲಂತರದಲ್ಲಿ ಜನ ಬಳಕೆಯಿಂದ ಪದದ ಬಳಕೆಯಲ್ಲಿ "ಚ' ಕಾರದ ಬದಲು 'ತ' ಕಾರ ಸೇರಿ 
ತಗಚಗೆರೆ ಎಂದು ಬದಲಾಗಿದೆ. ಅಬ್ಲೂರು ಗ್ರಾಮದ ಕ್ರಿಶ. ೧೫೨೩ರ ಶಾಸನದಲ್ಲಿ "ತಗಚಿಗೆರೆ' 
ಎಂಬ ಉಲ್ಲೇಖವಿದೆ. ಇದರ ಆಧಾರದಿಂದ ಕ್ರಿ.ಶ. ೧೬ನೆಯ ಶತಮಾನದಿಂದ ಪ್ರಸ್ತುತದವರೆಗೂ 
ತಗಚಗೆರೆ ಎಂಬ ಹೆಸರು ಯಾವುದೇ ಬದಲಾವಣೆಯಾಗದೇ ಮೂಲ ರೂಪದಲ್ಲಿ ಉಳಿದುಕೊಂಡು 
ಬಂದಿರುವುದನ್ನು ಕಾಣಬಹುದು. 


ದಶವಾರ: ಈ ಗ್ರಾಮದ ಹೆಸರಿನ ಪದ ನಿಷ್ನತ್ತಿಯು ಆದಾಯದ ಮೂಲದ ತೆರಿಗೆ ಪದ್ಧತಿಯ 
ಹಿನ್ನೆಲೆಯಿಂದ ಬಂದಿದೆ. "ದಶ' ಎಂದರೆ ಹತ್ತು ಸಂಖ್ಯೆ ಎಂಬುದಾಗಿ, "ವಾರ' ಎಂದರೆ ಭೂಮಿಯ 
ಒಡೆಯನಿಗೆ ಸಲ್ಲಿಸಬೇಕಾದ ಧಾನ್ಯದ ಅಥವಾ ಅದರ ಮೇಲೆ ವಿಧಿಸುವ ತೆರಿಗೆ ಎಂಬ ಅರ್ಥಗಳಿವೆ. 
ಭೂಮಿಯ ಮಾಲೀಕನಿಗೆ ಗೇಣಿದಾರರು ಫಸಲಿನ ಅರ್ಧ ಭಾಗದಲ್ಲಿ ಸಲ್ಲಿಸಬೇಕಾಗಿದ್ದು, ಒಂದು 
ರೂಪದ ತೆರಿಗೆಯಾಗಿದೆ. ದಶಾವರ ಗ್ರಾಮದಲ್ಲಿ ಪ್ರಾಚೀನ ಕಾಲದಲ್ಲಿ ಭೂಮಿಯ ಮಾಲಿಕನಿಗೆ 
ಗೇಣಿದಾರರು ತಾವು ಬೆಳೆಯುತ್ತಿದ್ದ ಬೆಳೆಗಳ ಫಸಲಿನ ಹತ್ತು ಭಾಗದಷ್ಟು ಕೊಡಬೇಕಾಗಿತ್ತು 
ಎನ್ನಬಹುದು. ದಶಾವರ ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ಸುಂಕದಕಟ್ಟೆ ಎಂಬ ಬೇಚರಕ್‌ ಗ್ರಾಮದ 
ಹೆಸರು ಸಹ ಇದರ ಸ್ಥಳನಾಮ ನಿಷ್ಟತ್ತಿ ತಿಳಿಯಲು ಪೂರಕವಾಗಿ ಸಹಾಯವಾಗುತ್ತದೆ. ಚನ್ನಪಟ್ಟಣ 
ಪಾಳೆಯಗಾರ ಜಗದೇವರಾಯನ ಆಳ್ಲಿಕೆ ಕಾಲದ ಕ್ರಿಶ. ೧೬೨೩ರ ಶಾಸನದಲ್ಲಿ ಇದನ್ನು ದಶವಾರ 
ಗ್ರಾಮ” ಎಂಬುದಾಗಿ ಉಲ್ಲೇಖಿಸಲಾಗಿದೆ. ಆದರೆ ಇದಕ್ಕೂ ಪೂರ್ವದ ಶಾಸನಗಳು ಲಭ್ಯವಾಗಿಲ್ಲ. 
ಹೀಗಾಗಿ ದಶಾವರ ಎಂಬುದು ಪ್ರಾಚೀನ ಕಾಲದಿಂದಲೂ ಅದೇ ಸ್ವರೂಪದಲ್ಲಿ ಉಳಿದುಕೊಂಡು 
ಬಂದಿರುವುದನ್ನು ಗಮನಿಸಬಹುದು. 


ನಾಗವಾರ: ವಸತಿ ವಾಚಕ ಹಿನ್ನೆಲೆಯಿಂದ ಈ ಸ್ಥಳನಾಮ ನಿಪ್ಪತ್ರಿಗೊಂಡಿದೆ. ಪ್ರಾಚೀನ 
ಕಾಲದಲ್ಲಿ ಇಲ್ಲಿ ಜನರು ನಾಗಾರಾಧನೆಗೆ ಮಹತ್ವ ನೀಡಲಾಗಿತ್ತು ಎನಿಸುತ್ತದೆ. ಅದರ ಹಿನ್ನೆಲೆಯಲ್ಲಿ 
"ನಾಗವೂರು' ಎಂದು ಸ್ಥಳನಾಮ ನಿಷ್ಪತ್ತಿಯಾಗಿದೆ. ಚಿಕ್ಕಮಳೂರಿನ ಶಾಸನವೊಂದರಲ್ಲಿ "ನಾಗವುರು' 
ಎಂದು ಉಲ್ಲೇಖವಿದೆ." ಕಾಲಾಂತರದಲ್ಲಿ ನಾಗವಾರ ಎಂದು ಬದಲಾವಣೆಗೊಂಡಿದೆ. 

ನುಣ್ಣೂರು: ಈ ಗ್ರಾಮದ ಸ್ಥಳನಾಮವು ನಿಸರ್ಗವಾಚಿಯಾಗಿ ಬಂದಿದೆ. ಒರಟಿಲ್ಲದ 
ನಯವಾದ ಹೊಳಪುಳ್ಳ ಅಥವಾ ನುಣ್ಣನೆಯ ಮಣ್ಣ ನುಣ್ಣೂರಿನ ಕೆರೆ ಕೋಡಿಯ ನೀರಿನಲ್ಲಿ 
ಕೊಚ್ಚಿಕೊಂಡು ಪ್ರಸ್ತುತ ಗ್ರಾಮವಿರುವ ಪ್ರದೇಶದಲ್ಲಿ ಹರಡುತಿತ್ತು. ಹೀಗಾಗಿ ನುಣ್ಣೂರು ಎಂಬ ಹೆಸರು 
ಬಂದಿದೆ. ಈ ಗ್ರಾಮದಲ್ಲಿ ಭೂಮಿಯನ್ನು ಅಗೆದರೆ ಇಂದಿಗೂ ಕೂಡ ನುಣ್ಣನೆಯ ಮಣ್ಣು ಸಿಗುತ್ತದೆ. 


101 


ವೀರೇಗೌಡನದೊಡ್ಡಿಯ ಕ್ರಿಶ. ೧೨೬೪ರ ಶಾಸನದಲ್ಲಿ ನುಣನೂರು' ಎಂದು ಇದೇ ಗ್ರಾಮದ 
ಮತ್ತೊಂದು ಶಾಸನದಲ್ಲಿ "ನುಣ್ಣನೂರು' ಎಂಬ ಉಲ್ಲೇಖವಿದೆ. ಶಾಸನೋಕ್ತ ನುಣನೂರು ಮತ್ತು 
ನುಣ್ಣನೂರು ಕಾಲಾಂತರದಲ್ಲಿ ಬಳಕೆಯ ಅನುಕೂಲಕ್ಕೆ ತಕ್ಕಂತೆ ನುಣ್ಣೂರು ಎಂದು 
ಬದಲಾಗಿರುವುದನ್ನು ಗಮನಿಸಬಹುದು. ಈ ಸ್ಥಳನಾಮದಿಂದ ನುಣ್ಣೂರು ಪ್ರದೇಶದಲ್ಲಿನ ಭೂ 
ಲಕ್ಷಣದ ಅಂಶಗಳು ಬೆಳಕಿಗೆ ಬರುತ್ತವೆ. 


ಬಹ್ಮಣೀಷುರ: ಇದು ವ್ಯಕ್ತಿವಾಚಿಯಾಗಿ ನಿಷ್ಪತ್ತಿಗೊಂಡಿರುವ ಸ್ಥಳನಾಮವಾಗಿದೆ. ಚನ್ನಪಟ್ಟಣ 
ತಾಲೂಕಿನ ಪ್ರಾಚೀನ ಅಗ್ರಹಾರಗಳಲ್ಲಿ ಬ್ರಹ್ನಣೀಷುರ ಗ್ರಾಮವು ಕೂಡ ಒಂದಾಗಿದೆ. ಇದರ 
ಪ್ರಾಚೀನತೆ ಅಲ್ಲಿರುವ ದೇವಾಲಯ, ಶಾಸನ, ಕೆರೆಕಟ್ಟೆ ಹಾಗೂ ಮೌಖಿಕ ಪರಂಪರೆಯ ಜೊತೆಗೆ 
ಸ್ಥಳನಾಮವು ಸಹಾಯಕವಾಗಿದೆ. ಬ್ರಹ್ಮಣೀಪುರ ಎಂಬ ಹೆಸರು ವ್ಯಕ್ತಿವಾಚಿ ಹಿನ್ನೆಲೆಯಿಂದ 
ಬಂದಿರುವುದನ್ನು ಕಾಣಬಹುದು. ಮಾಧ್ವ ಪರಂಪರೆಯ ದಾಸ ಶ್ರೇಷ್ಠರು, ವ್ಯಾಸರಾಯರ 
ಗುರುಗಳಾದ ಬಹ್ಮಣತೀರ್ಥರು ಬ್ರಹ್ಮಣೀಪುರ ಮತ್ತು ಅಬ್ಲೂರು ಪರಿಸರದಲ್ಲಿ ನೆಲೆಸಿದ್ದರು ಎಂಬ 
ಪ್ರತೀತಿಯಿದೆ. ಅದರ ಪ್ರಭಾವದಿಂದ ಈ ಗ್ರಾಮಕ್ಕೆ ಬ್ರಹ್ಮಕೀಪುರ ಎನ್ನುವ ಹೆಸರು ಬಂದಿದೆ ಎಂದು 
ಪರಿಭಾವಿಸಬಹುದು. ಅಬ್ಲೂರು ಗ್ರಾಮದ ಕ್ರಿಶ. ೧೫೨೩ರ ಶಾಸನದಲ್ಲಿ "ಬಹ್ಮಣ್ಯತೀರ್ಥಪುರ' ಎಂಬ 
ಉಲ್ಲೇಖವಿದೆ.*' ಶಾಸನೋಕ್ತ ಬಹ್ಮಣ್ಯತೀರ್ಥಪುರ ಕಾಲಾಂತರದಲ್ಲಿ ಬ್ರಹ್ಮಣೀಪುರ ಎಂದು 
ಸರಳೀಕರಣಗೊಂಡಿದೆ ಎನ್ನಬಹುದು. ಈ ಸ್ಥಳನಾಮ ಅಬ್ಲೂರಿನ ಐತಿಹಾಸಿಕ ಮತ್ತು ಧಾರ್ಮಿಕ 


ವಿಷಯಗಳನ್ನು ತಿಳಿಯಲು ಸಹಾಯಕವಾಗಿದೆ. 


ಬೆಟ್ಟಹಳ್ಳ(ಕೃಷ್ಣಾಪುರ): ಇದು ನಿಸರ್ಗವಾಚಿಯಾಗಿ ನಿಷ್ಟತ್ತಿಗೊಂಡಿರುವ ಸ್ಥಳನಾಮವಾಗಿದೆ. ಈ 
ಗ್ರಾಮ ಬೆಟ್ಟಗುಡ್ಡಗಳಿಂದ ಸುತ್ತವರಿದಿರುವ ಪ್ರದೇಶದಲ್ಲಿ ಇರುವುದರಿಂದ ಬೆಟ್ಟಹಳ್ಳ ಎಂಬ ಹೆಸರು 
ಬರಲು ಕಾರಣವಾಗಿದೆ. ಬೆಟ್ಟದ ಬಳಿಯಿರುವ ಹಳ್ಳಿ ಎಂಬ ಹಿನ್ನೆಲೆಯಿಂದ ಬೆಟ್ಟದಹಳ್ಳಿ » ಬೆಟ್ಟಹಳ್ಳಿ 
ಎಂದು ಬಂದಿದೆ. ಇದೇ ಗ್ರಾಮದಲ್ಲಿರುವ ಕ್ರಿಶ. ೧೧೧೨ರ ಶಾಸನದಲ್ಲಿ "ಬೆಟ್ಟಹಳ್ಳ' ಎಂದು, ಕ್ರಿ.ಶ. 
೧೪೩೮ರ" ಶಾಸನದಲ್ಲಿ "ತಿರುಮಲನಾಥಪುರ' ಎಂಬ ಉಲ್ಲೇಖಗಳಿವೆ. ಪ್ರಾಯಶಃ ಶಾಸನೋಕ್ತ 
ಬೆಟ್ಟಹಳ್ಳ ಕಿ.ಶ. ೧೨ನೆಯ ಶತಮಾನದ ವೇಳೆಗೆ ಅಗಹಾರವಾಗಿ ಮಾರ್ಪಟ್ಟು "ತಿರುಮಲನಾಥಪುರ' 
ಎಂಬ ಪ್ರಶಿನಾಮ ಪಡೆದು ಕ್ರಿಶ. ೧೫ನೆಯ ಶತಮಾನದವರೆಗೆ ಅಸ್ತಿತ್ತದಲ್ಲಿತ್ತೆಂದು ತಿಳಿದುಬರುತ್ತದೆ. 
ಕೃಷ್ಣಾಪುರ ಗ್ರಾಮದ ಪಕ್ಕದಲ್ಲಿ ಹರಿಯುವ ದೊಡ್ಡ ಹಳ್ಳದ ದಡದಲ್ಲಿ ತಿರುಮಲನಾಥಪುರ' ಎಂಬ 
ಪಟ್ಟಣವಿತ್ತು. ಕಾಲಾಂತರದಲ್ಲಿ ಹಳ್ಳದ ನೀರಿನ ಹರಿವಿನಿಂದ ಬೆಟ್ಟಹಳ್ಳಿ ಕೊಚ್ಚಿ ನಾಶವಾಗಿದೆ 
ಎನಿಸುತ್ತದೆ. ನಂತರ ಪ್ರಸ್ತುತವಿರುವ ಕೃಷ್ಣಾಪುರ ಎಂಬ ಗ್ರಾಮ ನಿರ್ಮಾಣಗೊಂಡಿದೆ ಎಂಬ 
ಮಾಹಿತಿ ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ತಿಳಿದುಬಂದಿದೆ. ಕೃಷ್ಣಾಪುರದ ಸ್ಥಳನಾಮ ನಿಪ್ಪತ್ರಿಗೆ 


ಸಂಬಂಧಿಸಿದಂತೆ ಕೃಷ್ಣ ಎಂದರೆ ಕಪ್ಪುಬಣ್ಣ ಕಾಗೆ, ಜಿಂಕೆ, ಕಬ್ಬಿಣಿ ಎ೦ಬ ಮೊದಲಾದ ಅರ್ಥಗಳಿವೆ. 


102 


ಇವುಗಳಲ್ಲಿ ಕಪುುಬಣ್ಣದ ಹಿನ್ನೆಲೆಯಿಂದ ಕೃಷ್ಣಾಪುರ ಎಂಬ ಹೆಸರು ಬಂದಿರಬಹುದು. ಶಾಸನೋಕ್ತ 
ಬೆಟ್ಟಹಳ್ಳಿ ಹಾಗೂ ತಿರುಮಲಪುರ ಕಾರಣಾಂತರಗಳಿಂದ ನಾಶಗೊಂಡು ಆ ಗಾಮಕ್ಕೆ ಸಮೀಪದಲ್ಲೇ 
ಈಗಿನ ಕೃಷ್ಣಾಪುರ ಗ್ರಾಮ ನಿರ್ಮಾಣಗೊಂಡಿರುವುದು ಸ್ಥಳೀಯರ ಶಾಸನಗಳಿಂದ ಹಾಗೂ 
ಸ್ಥಳೀಯರ ಮಾಹಿತಿಯಿಂದ ತಿಳಿದುಬರುತ್ತದೆ. 


ಬೇವೂರು: ಚನ್ನಪಟ್ಟಣ ತಾಲೂಕಿನ ಪ್ರಮುಖ ಇತಿಹಾಸಿಕ ಗ್ರಾಮಗಳಲ್ಲಿ ಬೇವೂರು 
ಒಂದಾಗಿದೆ. ಇದರ ಸ್ಥಳನಾಮವು ಸಸ್ಯವಾಚಿಯಾಗಿ ನಿಷ್ಪತ್ರಿಗೊಂಡಿದೆ. ಬೇವಿನ ಮರಗಳು ಇಲ್ಲಿ 
ಹೆಚ್ಚಾಗಿ ಬೆಳೆಯುತ್ತಿದ್ದವು. ನಿಂಬ ಎಂದರೆ "ಒಂದು ಬಗೆಯ ಮರ, "ಬೇವು' ಎಂಬ ಅರ್ಥವಿದೆ. 
ಬೇವು ಎಂಬುದಕ್ಕೂ ಸಹ ಅದೇ ಅರ್ಥವಿದೆ. ಹೀಗಾಗಿ ಈ ಪ್ರದೇಶಕ್ಕೆ ಬೇವಿನ ಮರಗಳಿರುವ 
ಊರು ಎಂಬ ಹಿನ್ನೆಲೆಯಿಂದ ನಿಂಬಗ್ರಾಮ, ಬೇವೂರು ಎಂಬ ಹೆಸರುಗಳು ಬಂದಿವೆ. ಇದಕ್ಕೆ 
"ನಿಂಬಗ್ರಾಮ', ಬೇವೂರು', ಕುಡಿಕೆ ಬೇವೂರು' ಎಂಬ ಹೆಸರುಗಳಿವೆ. ಇದರ ಮೊದಲ ಉಲ್ಲೇಖವು 
"ನಿಂಬಗ್ರಾಮ' ಎಂಬುದಾಗಿ ಇಲ್ಲನ ಕ್ರಿಶ. ೯ನೇ ಶತಮಾನದ ಶಾಸನದಲ್ಲಿ ದೊರೆಯುತ್ತದೆ. ಕ್ರಿ.ಶ. 
೯೮ಜ೫ರ್‌್‌ ಶಾಸನದಲ್ಲಿ *ಬೆಂಪೂರ,' ಎಂದು, ಕ್ರಿಶ. ೧೬೬೧ರ್‌್‌ಶಾಸನದಲ್ಲಿ "ಭೇಹೂರು' ಹಾಗೂ 
ನಂತರದ ಶಾಸನಗಳಲ್ಲಿ ಬೇವೂರು ಎಂದು ಉಲ್ಲೇಖಗೊಂಡು ಬಂದಿರುವುದನ್ನು ಕಾಣಬಹುದು. 
ಇಲ್ಲಿ ಮಡಿಕೆ-ಕುಡಿಕೆಗಳನ್ನು ತಯಾರಿಸುತ್ತಿದ್ದರಿಂದ ಇದಕ್ಕೆ ಕುಡಿಕೆ ಬೇವೂರು ಎಂಬ ಮತ್ತೊಂದು 
ಹೆಸರಿದೆ. ಹೀಗಾಗಿ ಈ ಗ್ರಾಮವು ಪ್ರಾಚೀನ ಕಾಲದಿಂದಲೂ ಕೈಗಾರಿಕೆ ಮತ್ತು ವ್ಯಾಪಾರಿ ನೆಲೆಯಾಗಿ 


ಗುರುತಿಸಿಕೊಂಡು ಬಂದಿರುವ ಪ್ರದೇಶವಾಗಿದೆ. 


ಬೊಮ್ಮನಾಯಕನಹಳ್ಳಿ: ಇದು ವ್ಯಕ್ತಿವಾಚಿ ಸ್ಥಳನಾಮವಾಗಿದೆ. ಬೊಮ್ಮನಾಯಕ ಎಂಬುವನು 
ಈ ಗ್ರಾಮವನ್ನು ನಿರ್ಮಿಸಿದ್ದಾನೆ. ಹೀಗಾಗಿ ಇದಕ್ಕೆ ಆತನ ಹೆಸರಿನಿಂದಲೇ ಬೊಮ್ಮನಾಯಕನಹಳ್ಳಿ 
ಎಂಬ ಹೆಸರು ಬಂದಿದೆ. ಬೇವೂರಿನ ಕ್ರಿಶ. ೧೩೩೧ರ ಶಾಸನದಲ್ಲಿ ನಾಗರಸ ಎಂಬುವನು 
ಬೇವೂರಿನ ತೆಂಕಣದಲ್ಲಿ ಬೊಮ್ಮರಸ ಎಂಬ ಹೆಸರಿನ ಪಟ್ಟಣವೊಂದನ್ನು ಸ್ಥಾಪಿಸಿದ ವಿವರ 
ದಾಖಲಾಗಿದೆ.” ಶಾಸನೋಕ್ತ ವ್ಯಕ್ತಿಯ ಹೆಸರಿನ ಆಧಾರದ ಮೇಲೆ ಪ್ರಸ್ತುತದ ಬೊಮ್ಮನಾಯಕನಹಳ್ಳಿ 
ಗ್ರಾಮವೇ ಬೊಮ್ಮರಸ ಎಂಬುವನ ಹೆಸರಿನಲ್ಲಿ ನಿರ್ಮಾಣಗೊಂಡಿದ್ದ ಪಟ್ಟಣವಾಗಿದೆ ಎಂಬ 
ಅಭಿಪ್ರಾಯಕ್ಕೆ ಬರಬಹುದು. ಸ್ಥಳನಾಮದ ಆಧಾರದಿಂದ ಬೊಮ್ಮನಾಯಕನಹಳ್ಳಿ ಪ್ರಾಚೀನ ಕಾಲದಲ್ಲಿ 
ಚನ್ನಪಟ್ಟಣ ಪ್ರದೇಶದ ಸ್ಥಳೀಯ ಆಡಳಿತ ನೆಲೆಯಾಗಿತ್ತು ಎಂಬ ಚಾರಿತ್ರಿಕ ಅಂಶಗಳು ನಮ್ಮ 
ಗಮನಕ್ಕೆ ಬರುತ್ತವೆ. 


ಬೈರಾಪಟ್ಟಣ: ಇದು ದೈವವಾಚಿಯಾಗಿ ನಿಷ್ಠತ್ತಿಗೊಂಡಿರುವ ಸಾಂಸ್ಕೃತಿಕ ಸ್ಥಳನಾಮವಾಗಿದೆ. 
ಇಲ್ಲಿರುವ ಕಾಲಭೈರವ ದೇವರ ಹಿನ್ನೆಲೆಯಿಂದ ಈ ಗ್ರಾಮಕ್ಕೆ ಬೈರಾಪಟ್ಟಣ ಹೆಸರು ಬಂದಿದೆ. 
ಆಣಿಗೆರೆ ಕ್ರಿಶ. ೧೫೧೪ರ ಶಾಸನದಲ್ಲಿ "ಭೈರವಪಟ್ಟಣ' ಎಂದು ಉಲ್ಲೇಖಿಸಲಾಗಿದೆ." ಭೈರವ 


103 


ದೇವರು ನೆಲೆಸಿರುವ ಊರಿನಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದರಿಂದ ಪಟ್ಟಣವಾಗಿ 


ನಿರ್ಮಾಣಗೊಂಡು ಭೈರವಪಟ್ಟಣ ಎಂದು ಹೆಸರು ಬಂದಿದೆ. ಕಾಲಾಂತರದಲ್ಲಿ ಭೈರವಪಟ್ಟಣ > 
ಭೈರಾಪಟ್ಟಣ ಎ೦ದು ಬದಲಾಗಿರುವುದನ್ನು ಕಾಣಬಹುದು. 


ಮತ್ತಿಕೆರೆ: ಇದು ಸಸ್ಯವಾಚಿಯಾಗಿ ನಿಷ್ಪತ್ತಿಗೊಂಡಿರುವ ಸ್ಥಳನಾಮವಾಗಿದೆ. ಈ ಗ್ರಾಮದಲ್ಲಿ 
ಮತ್ತಿಯ ಮರಗಳು ಹೆಚ್ಚಾಗಿ ಬೆಳೆಯುತ್ತಿದ್ದ ತೋಪನಿನ ಪಕ್ಕದಲ್ಲೆ ಕೆರೆಯೊಂದು 
ನಿರ್ಮಾಣಗೊಂಡಿತ್ತು. ಮತ್ತಿ ಮರದ ಬಳಿಯಿದ್ದ ಕೆರೆ ಎಂಬಹಿನ್ನೆಲೆಯಿಂದ ಮತ್ತಿಕೆರೆ ಎಂಬ ಹೆಸರು 
ಬಂದಿದೆ. ಮಳೂರಿನ ಶಾಸನವೊಂದರಲ್ಲಿ "ಮತ್ತಿಕೆರೆ" ಎಂಬುದಾಗಿ ಉಲ್ಲೇಖವಿದೆ ಈ 
ಸ್ಥಳನಾಮದಲ್ಲಿ ಯಾವುದೇ ಬದಲಾವಣೆಯಾಗದೆ ಮೂಲದ ರೂಪದಲ್ಲಿ ಉಳಿದುಕೊಂಡು 
ಬಂದಿರುವುದನ್ನು ಕಾಣಬಹುದು. 


ಮಲ್ಲಂಗೆರೆ. ಇದು ವ್ಯಕ್ತಿವಾಚಿಯಾಗಿ ನಿಷ್ಪತ್ತಿಗೊಂಡಿರುವ ಸ್ಥಳನಾಮವಾಗಿದೆ. ಮಲ್ಲಮ್ಮ 
ಎಂಬುವಳು ಈ ಪ್ರದೇಶದಲ್ಲಿ ಕೆರೆಯೊಂದನ್ನು ನಿರ್ಮಿಸಿರಬೇಕು ಎನಿಸುತ್ತದೆ. ಅದರ ಹಿನ್ನೆಲೆಯಿಂದ 
"ಮಲ್ಲಮ್ಮನ' ಕೆರೆ ಎಂದು ಹೆಸರು ಬಂದಿದೆ. ಮಲ್ಲಮ್ಮಳ ಕೆರೆ » ಮಲ್ಲಮಗೆರೆ » ಮಲ್ಲಂಗೆರೆ ಎಂದು 
ಬದಲಾಗಿದೆ. ಅಬ್ಬೂರು ಕ್ರಿಶ.೧೫೨೩ರ ಶಾಸನದಲ್ಲಿ "ಮಲಯಮಗೆರೆ ಎಂಬ ಉಲ್ಲೇಖವಿದೆ.*” 
ಕೆಳಲೆನಾಡಿನ ಚನ್ನಪಟ್ಟಣ ಸೀಮೆಯ ಬ್ರಹ್ನಣಿಪರದ ಚತುಸ್ಲೀಮೆಯ ಪ್ರಾದೇಶಿಕ ಆಡಳಿತದ ಗಡಿ 
ಭಾಗವಾಗಿ ಮಲ್ಕಮಗೆರೆಬೆಟ್ರ್ಟ ಪ್ರದೇಶವನ್ನು ಗುರುತಿಸಿದ್ದು ವ್ಯಕ್ತಿವಾಚಕ ಸ್ಥಳನಾಮವಾಗಿದೆ. 
ಶಾಸನೋಕ್ತ ಮಲ್ಲಮನಗೆರೆ ಎಂಬುದಕ್ಕೆ ಪೂರಕವಾಗಿ ಮತ್ತು ಸಮೀಪವಾಗುವ ಅರ್ಥವನ್ನು 
ಮಲಯಮನಕೆರೆ ಹೋಲುವುದರಿಂದ ವ್ಯಕ್ತಿವಾಚಕವಾಗಿ ಬಂದಿರುವ ಸ್ಥಳನಾಮವಾಗಿದೆ ಎಂದು 
ಹೇಳಬಹುದು.  ಮಲ್ಲಮನಗೆರೆ ಪದ ಬಳಕೆಯ ಅನುಕೂಲತೆಯಿಂದ ಮಲ್ಲಂಗೆರೆ ಎಂಬ 
ಪದರೂಪವನ್ನು ಪಡೆದುಕೊಂಡಿದೆ. 


ಮಳೂರುಪಟ್ಟಣ: ಈ ಸ್ಥಳನಾಮ ನಿಸರ್ಗವಾಚಿಯಾಗಿ ಬಂದಿದೆ. ಕಣ್ಣ ನದಿಯ ಬಲ 
ದಂಡೆಯ ಮೇಲೆ ಮಳೂರುಪಟ್ರಣವಿದೆ. ನದಿಯು ಹೊತ್ತು ತರುತ್ತಿದ್ದ ಮರಳು ಈ ಗ್ರಾಮವಿರುವ 
ಪ್ರದೇಶದಲ್ಲಿ ಹರಡುತಿದ್ದರಿಂದ ಇದಕ್ಕೆ ಮರಳೂರು ಎಂಬ ಹೆಸರು ಬಂದಿರಬಹುದು. ಮಣಲ್‌ 
ಎಂದರೆ ಮರಳು ಎಂಬ ಅರ್ಥವಿದೆ. ಕಾಲಾಂತರದಲ್ಲಿ ಇಲ್ಲಿ ಪಟ್ಟಣವನ್ನು ಸ್ಥಾಪಿಸಿರುವುದರಿಂದ 
ಮಳೂರುಪಟ್ಟಣ ಎಂದು ಬದಲಾಗಿದೆ. ಮರಳವೂರು >» ಮರಳೂರು >» ಮಣಲೂರು > 
ಮಳೂರುಪಟ್ಟಣ ಎಂದು ಬಂದಿದೆ. "'ಮಣಲು' ಎಂದರೆ ಈ ಗ್ರಾಮ ಪ್ರಾಚೀನ ಕಾಲದಲ್ಲಿ ಪ್ರಮುಖ 
ಸ್ಥಳೀಯ ಆಡಳಿತ ಪ್ರದೇಶವಾಗಿತ್ತು. ಇದಕ್ಕೆ ಮಣಲೂರು ಎಂಬ ಮತ್ತೊಂದು ಹೆಸರಿತ್ತು. ಕ್ರಿಶ. 
೧೦೦೭ ರ ಶಾಸನದಲ್ಲಿ "ಮಣಲೂರು' ಎಂಬ ಉಲ್ಲೇಖವಿದೆ.”" ಇದರಿಂದ ಪ್ರಾಚೀನ ಕಾಲದಲ್ಲಿ ಈ 
ಗ್ರಾಮಕ್ಕೆ ಮಣಲೂರು ಎಂಬ ಹೆಸರಿತ್ತೆಂದು ಬೆಳಕಿಗೆ ಬರುತ್ತದೆ. ಕ್ರಿಶ ೧೩೬೯ರ ಶಾಸನ 


"ಮಳಲೂರುಪಟ್ಟ' ಎಂಬ ಉಲ್ಲೇಖವಿದೆ" ನಂತರದ ಶಾಸನ "ಮಳಲೂರುಪಟ್ಟಣ' ಎಂಬ 


104 


ಉಲ್ಲೇಖಗಳು ಕಂಡುಬರುತ್ತವೆ. ಹೀಗಾಗಿ ಇಲ್ಲಿನ ಶಾಸನಗಳಲ್ಲಿ ಉಕ್ತವಾಗಿರುವ ಮಣಲೂರು, 
ಮಳಲೂರುಪಟ್ಟಣ ಹಾಗೂ ಮಳೂರುಪಟ್ಟಣ ಎಂಬ ಪದಗಳನ್ನು ಗಮನಿಸಿದ ಲಿಪಿಯ ಬದಲಾವಣೆ 
ಹಾಗೂ ಬೆಳವಣಿಗೆಯನ್ನು ಗುರುತಿಸಬಹುದು. ಜೊತೆಗೆ ಜನರು ಹೇಳುವುದಕ್ಕೆ 
ಅನುಕೂಲವಾಗುವಂತೆ ಪ್ರಾಚೀನ ಮೂಲೂರು ಪದದಲ್ಲಿ "ಣ' ಕಾರದ ಬದಲು "ಳ' ಕಾರ ಬಂದು 
ಸೇರಿದೆ. 


ಮಳೂರು(ಪಂಚಕ್ರೋಶ): ಕಣ್ಣ ನದಿಯ ಬಲದಂಡೆಯ ಬೆಂಗಳೂರು-ಮೈಸೂರು 
ಹೆದ್ದಾರಿಯಲ್ಲಿರುವ ಮಳೂರು ಗ್ರಾಮ ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಈ 
ನದಿಯು ಹೊತ್ತು ತರುತ್ತಿದ್ದ ಮರಳು ಇಲ್ಲಿ ಹೆಚ್ಚಾಗಿ ಸಂಗ್ರಹವಾಗುತ್ತಿದ್ದರಿಂದ ನಿಸರ್ಗವಾಚಿ 
ಹಿನ್ನೆಲೆಯಲ್ಲಿ ಮರಳೂರು ಎಂಬ ಹೆಸರು ಬಂದಿದೆ. ಮಣಲ್‌ ಎಂದರೆ ಮರಳು ಎಂಬ 
ಅರ್ಥವಿರುವುದರಿಂದ ಮರಳವೂರು » ಮಳಲವೂರು » ಮಳೂರು ಎಂದು ಬಂದಿದೆ. ಇಲ್ಲಿರುವ 
ಕ್ರಿಶ. ೯೭೬ರ ವೀರಗಲ್ಲಿನ ಶಾಸನದಲ್ಲಿ "ಮರಳ್ಲೂರು' ಎಂಬ ಉಲ್ಲೇಖವಿದೆ. ಚೋಳರ ಕಾಲದಲ್ಲಿ 
"ಪೆರಿಯ ಮಳವೂರು' ಎಂದು ಕರೆಸಿಕೊಂಡು, "ರಾಜೇಂದಸಿಂಹ ಚತುರ್ವೇದಿ ಮಂಗಲ” ಎಂಬ 
ಅಗಹಾರವಾಗಿ, ಧಾರ್ಮಿಕ ಕೇಂದವಾಗಿ ಮತ್ತು ಆಡಳಿತ ಕೇಂದವಾಗಿ ಮಹತ್ವ ಪಡೆದುಕೊಂಡಿತ್ತು. 


ವ 
ಈ 
ಜ್‌ 
ಸ 


ಚನ್ನಪಟ್ಟಣದಲ್ಲಿ ಪಂಚಕ್ರೋಶ ಎಂಬ ಹೆಸರಿಗೆ ಸಂಬಂಧಿಸಿದ ಯಾವುದೇ ಉಲ್ಲೇಖಗಳು 
ಸಿಗುವುದಿಲ್ಲ. ಮಳೂರು ಗ್ರಾಮದಲ್ಲಿ ಪಂಚಕ್ರೋಶದ ಮಾಹಿತಿ ದೊರೆತಿದೆ. ಅದರಿಂದ ಪಂಚಕ್ರೋಶ 
ಎಂಬ ಹೆಸರು ಆರಂಭದಲ್ಲಿ ಮಳೂರಿನ ಹೆಸರುಗಳಲ್ಲಿ ಒಂದಾಗಿತ್ತು. ಕಾಲಾಂತರದಲ್ಲಿ ಕೆಲವು 
ಪ್ರಭಾವಗಳಿಂದ ಚನ್ನಪಟ್ಟಣವನ್ನು ಪಂಚಕ್ರೋಶವೆಂಬ ಹೆಸರಿನಿಂದ  ಗುರುತಿಸಿರುವುದನ್ನು 
ಕಾಣಬಹುದು. ಈವರೆಗಿನ ಅಧ್ಯಯನಗಳಲ್ಲಿ ಪಂಚಕ್ರೋಶ ಎಂಬುದು ಚನ್ನಪಟ್ಟದ ಹೆಸರೆಂದು 
ದಾಖಲಿಸಲಾಗಿದೆ. ಆದರೆ ಮಳೂರಿನಲ್ಲಿ ಕ್ಷೇತಕಾರ್ಯ ಕೈಗೊಂಡ ಸಂದರ್ಭದಲ್ಲಿ ಈವರೆಗೂ 
ದಾಖಲಾಗಿರುವ ಪಂಚಕ್ರೋಶ ಎಂಬುದರ ಕುರಿತು ವ್ಯಶಿರಿಕವಾದ ಮಾಹಿತಿಯೊಂದು ಬೆಳಕಿಗೆ 
ಬಂದಿದೆ. ಅದರಿಂದ ಪಂಚಕ್ರೋಶ ಎಂಬುದು ಮಳೂರ ಗ್ರಾಮದ ಪ್ರಾಚೀನ ಹೆಸರುಗಳಲ್ಲಿ 
ಒಂದಾಗಿದೆ ಎಂದು ತಿಳಿಯುತ್ತದೆ. 


ಮಳೂರು ಗ್ರಾಮದಲ್ಲಿ ಅರ್ಕೇಶ್ನರ, ಜಲಕಂಠೇಶ್ವರ, ಸೋಮನಾಥೇಶ್ವರ, ಪಾತಾಳೇಶ್ವರ 
ಹಾಗೂ ಮರುಳೇಶ್ತರ ಎಂಬ ಐದು ದೇವಾಲಯಗಳು ಹತ್ತಾರು ಲಿಂಗಗಳು ಕಂಡುಬಂದಿವೆ. 
ಅವುಗಳಲ್ಲಿ ಅರ್ಕೇಶ್ವರ,  ಸೋಮಾಥೇಶ್ವರ,  ಮರುಳೇಶ್ವರ ದೇವಾಲಯಗಳು ಮಾತ್ರ 
ಜೀರ್ಣೋದ್ದಾರಗೊಂಡು ಇಂದಿಗೂ ಸುಸ್ಥಿತಿಯಲ್ಲಿವೆ. ಜಲಕಂಠೇಶ್ವರ ಮತ್ತು ಪಾತಾಳೇಶ್ವರ 
ದೇವಾಲಯಗಳು ಅಸ್ತಿತ್ವದಲ್ಲಿಲ್ಲ ಆದರೆ ಆ ದೇವಾಲಯಗಳಲ್ಲಿ ಪ್ರತಿಷ್ಠಾಪಿಸಿದ್ದ ಈ ಎರಡು 
ಲಿಂಗಗಳು ಕಂಡುಬರುತ್ತವೆ. ಇವುಗಳಲ್ಲದೆ ಇಲ್ಲಿನ ತೋಟವೊಂದರಲ್ಲಿ ನೂರೊಂದು ಲಿಂಗಗಳನ್ನು 
ಹಿಂದಿನ ಕಾಲದಲ್ಲಿ ಪ್ರಶಿಷ್ಠಾಪಿಸಲಾಗಿದೆ ಎಂದು ವಕ್ತ "ಸಿದ್ದೇಗೌಡ, ನಿಂಗಯ್ಯ ಹಾಗೂ ಚಿಕ್ಕಮಳೂರು 


105 


ಗ್ರಾಮದ ಗೋಪಾಲಕೃಷ್ಣ ದೇವಾಲಯದ ಅರ್ಚಕರಾದ ಶೀನಿವಾಸ ಅಯ್ಯಂಗಾರ್‌' ಅವರು ಮಾಹಿತಿ 
ನೀಡಿರುತ್ತಾರೆ. ಮಳೂರು ಗ್ರಾಮದ ನಾಲ್ಕು ದಿಕ್ಕುಗಳಲ್ಲಿ ಪಂಚಲಿಂಗ ದೇವಾಲಯಗಳನ್ನು 
ನಿರ್ಮಿಸಿದ್ದರಿಂದ ಇದು ಪವಿತ್ರ ಕ್ಷೇತ್ರ ಹೀಗಾಗಿ ಈ ಗ್ರಾಮವನ್ನು ಪಂಚಕ್ರೋಶ ಎಂದು 
ಕರೆಯಲಾಗಿದೆ ಎಂಬ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ನೀಡಿರುತ್ತಾರೆ. ಇದನ್ನು ಗಮನಿಸಿದರೆ 
ಪಂಚಕ್ರೋಶ ಎಂಬುದು ಮಳೂರಿನ ಮೂಲ ಹೆಸರುಗಳಲ್ಲಿ ಒಂದಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. 
ಪಾಳೆಯಗಾರ ಜಗದೇವರಾಯ ಮತ್ತು ಆತನ ಮನೆತನದವರು ಚನ್ನಪಟ್ಟಣವನ್ನು ಆಡಳಿತ 
ಕೇಂದವಾಗಿ ಮಾಡಿಕೊಂಡ ಆಳ್ಲಿಕೆ ಮಾಡಿದರು. ಇದರಿಂದ ಚೆನ್ನಪಟ್ಟಣ ಮಳೂರು ಗ್ರಾಮಕ್ಕಿಂತಲೂ 
ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿತು. ಇದರ ಪರಿಣಾಮವಾಗಿ ಮಳೂರಿನ ಪಕ್ಕದಲ್ಲೇ ಇರುವ 
ಚನ್ನಪಟ್ಟಣಕ್ಕೆ ಕಾಲಾಂತರದಲ್ಲಿ ಪಂಚಕ್ರೋಶವೆಂದು ಕರೆಯಲಾಗಿದೆ. 

ಮಂಗಾಪಟ್ಟಣ: ಶುಭ ಸೂಚಿತ ಹಿನ್ನೆಲೆಯಿಂದ ಬಂದಿರುವ ಸ್ಥಳನಾಮವಾಗಿದೆ. 
ಮಂಗಳಕರವಾದ್ದು, ಎಂಬ ಅರ್ಥದಲ್ಲಿ "ಮಂಗಳವಾದಪಟ್ಟಣ' ಎಂಬ ಹೆಸರು ಬಂದು, ಪದ 
ಬಳಕೆಯಲ್ಲಿ "ಮಂಗಳಪಟ್ಟ' ಎಂದು ನಂತರ ಮಂಗಾಪಟ್ಟಣ ಎಂಬುದಾಗಿ ಬದಲಾವಣೆಗೊಂಡಿದೆ. 
ಕನ್ನಮಂಗಲದ ಕ್ರಿಶ: ೧೮ನೆಯ ಶತಮಾನದ ಶಾಸನವೊಂದರಲ್ಲಿ "ಮಂಗಾಪಟ್ಟಣ' ಎಂಬ 
ಹೆಸರಿನಿಂದ ಉಲ್ಲೇಖಿಸಲಾಗಿದೆ.” ಮಂಗಾಪಟ್ಟಣ ಪ್ರಾಚೀನ ಕಾಲದಲ್ಲಿ ವ್ಯಾಪಾರ ವಹಿವಾಟಿನ 
ಕೇಂದವಾಗಿ ಮಹತ್ವ ಪಡೆದುಕೊಂಡಿತ್ತು ಎಂದು ತಿಳಿದುಬರುತ್ತದೆ. ಈ ಪಟ್ಟಣದಲ್ಲಿ ಸಂತೆಗಳಲ್ಲಿ 
ಮಂಗಳಕಾರ್ಯಕ್ಕೆ ಬೇಕಾದ ವಸ್ತುಗಳನ್ನು ಹೆಚ್ಚಾಗಿ ಮಾರುತ್ತಿದ್ದರು ಎನಿಸುತ್ತದೆ. ಇದರ 
ಸ್ಥಳನಾಮದಿಂದ ಮಂಗಾಪಟ್ಟಣ ವ್ಯಾಪಾರ ವಹಿವಾಟು ಚಟುವಟಿಕೆಗಳ ವಿಷಯಗಳು 
ತಿಳಿದುಬರುತ್ತದೆ. 


ಮಾಕಳಿ: ಮಾಕಳಿ ತುಮಕೂರು ಜಿಲ್ಲೆಯ ಕುಣಿಗಲ್ಲು ತಾಲೂಕಿನ ಗಡಿ ಭಾಗಕ್ಕೆ 
ಹೊಂದಿಕೊಂಡಿರುವ ಗ್ರಾಮವಾಗಿದೆ. ಇದು ಸಸ್ಯವಾಚಿ ಹಿನ್ನೆಲೆಯಿಂದ ಬಂದಿರುವ 
ಸ್ಥಳನಾಮವಾಗಿದೆ. ಮಾಗಳಿ ಎಂದರೆ ಒಂದು ಬಗೆಯ ಸಸ್ಯ ಎ೦ಬ ಅರ್ಥವಿದೆ. ಮಾಗಳಿ ಸಸ್ಯ 
ಬೇರುಗಳಲ್ಲಿ ಔಷಧಿಯ ಗುಣಗಳಿವೆ. ಹೀಗಾಗಿ ಮಾಗಳಿ ಬೇರಿರುವ ಊರು ಎಂಬ ಹಿನ್ನೆಲೆಯಿಂದ 
ಮಾಗಳಿ » ಮಾಕಳಿ ಎಂದು ಬಂದಿದೆ. ಈ ಸಸ್ಯದ ಬೇರು ಉಪ್ಪಿನಕಾಯಿಗೆ ರುಚಿಕರವಾಗಿದ್ದು, 
ಮಾರುಕಟ್ಟೆಯಲ್ಲಿ ಇಂದಿಗೂ ಬೇಡಿಕೆಯಿದೆ. ಇದೇ ಗ್ರಾಮದ ಕ್ರಿಶ. ೧೪೪೧ರ ಶಾಸನದಲ್ಲಿ “ಮಾಕಳಿ” 
ಉಲ್ಲೇಖವಿದೆ. ಮಾಗಳಿ ಎಂಬುದು ವಿಜಯನಗರ ಅರಸರ ಕಾಲದ ವೇಳೆಗಾಗಲೇ ಮಾಕಳಿ 
ಎಂದು ಬದಲಾಗಿರುವುದು ಗಮನಕ್ಕೆ ಬರುತ್ತದೆ. ಈ ಸ್ಥಳನಾಮದಿಂದ ಮಾಕಳಿಯ ಪ್ರಾಕೃತಿಕ 


ಅಂಶಗಳ ಜೊತೆಗೆ ಐತಿಹಾಸಿಕ ಹಾಗೂ ಆರ್ಥಿಕತೆಯ ಅಂಶಗಳು ತಿಳಿದುಬರುತ್ತವೆ. 


106 


ಮಾಕುಂದ: ಮಾಕುಂದ ಗ್ರಾಮವು ಚನ್ನಪಟ್ಟಣ ತಾಲೂಕಿನ ಪ್ರಾಚೀನ ಮತ್ತು ಐತಿಹಾಸಿಕ 
ಗ್ರಾಮಗಳಲ್ಲಿ ಪ್ರಮುಖವಾದ ಗ್ರಾಮವಾಗಿದೆ. ಇದು ನಿಸರ್ಗವಾಚಿಯಾಗಿ ಬೆಟ್ಟಗುಡ್ಡಗಳ ಪ್ರದೇಶದ 
ಹಿನ್ನೆಲೆಯಿಂದ ಬಂದಿದೆ. "ಕುಂದ' ಎಂಬುದು ಎತ್ತರವಾದ ಸ್ಥಳ, ಗುಡ್ಡ ಬೆಟ್ಟ ಮೊದಲಾದ 
ಅರ್ಥವನ್ನು ಕೊಡುತ್ತದೆ. ಇದು ಭೂ ಭಾಗವನ್ನು ಸೂಚಿಸುತ್ತದೆ. ಕುಂದ » ಗುಂದ >» ಕುಂದಿ 
ಆಗಿದೆ. ಮಂಕುಂದ ಎಂದರೆ ದೊಡ್ಡಬೆಟ್ಟ ಅರ್ಥವಿದೆ. ಈ ಗ್ರಾಮವು ಬೆಟ್ಟದ ತಪ್ಪಲಿನಲ್ಲಿ 
ಇರುವುದರಿಂದ ನಿಸರ್ಗವಾಚಿಯಾಗಿ ಇದಕ್ಕೆ ದೊಡ್ಡಬೆಟ್ಟ ಎಂಬುದನ್ನು ಗುರುತಿಸುವಂತೆ 
ಮಹಾಕುಂದ » ಮಾಕುಂದ » ಮಾಕುಂದ ಎಂಬ ಹೆಸರು ಬಂದಿದೆ. ಮಾಕುಂದಕ್ಕೆ, ಮಂಕುಂದ 
ಎಂಬ ಮತ್ತೊಂದು ಹೆಸರಿದ್ದು, ಇದು ಕ್ರಿಶ. ೭-ಲನೆಯ ಶತಮಾನದಲ್ಲಿ ಕೆಲವು ಕಾಲ ಗಂಗರ 
ಉಪರಾಜಧಾನಿಯಾಗಿತ್ತು. ಗಂಗರ ದೊರೆ ನೀತಿಮಾರ್ಗನ ಆಳಿಕೆ ಕಾಲಕ್ಕೆ ಸೇರಿರುವ ಇಲ್ಲಿನ ಕ್ರಿಶ. 
೯೧೩ರ ಶಾಸನದಲ್ಲಿ "ಮನ್ನುನ್ನ' ಎಂಬ ಉಲ್ಲೇಖವಿದೆ.” ಮಾಕುಂದ ಸ್ಥಳನಾಮದ ಹಿನ್ನೆಲೆಯಿಂದ 
ಈ ಗ್ರಾಮದ ಪ್ರಾಕೃತಿಕ ಅಂಶಗಳ ಮೂಲಕ ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಇತಿಹಾಸ 


ತಿಳಿಯುತ್ತದೆ. 


ಮಾಗೇನಹಳ್ಳಿ: ಇದು ಸಸ್ಯವಾಚಿಯಾಗಿ ನಿಷ್ಪತ್ತಿಗೊಂಡಿರುವ ಸ್ಥಳನಾಮವಾಗಿದೆ. "ಮಾಗೆ' 
ಎಂಬುದಕ್ಕೆ ಹಳದಿ ಬಣ್ಣದಿಂದ ಕೂಡಿದ ಫಲವತ್ತಾದ ಭೂಮಿ ಎಂದು "ಮುಗುಳು' ಎಂದರೆ ಮೊಗ್ಗು 
ಎಂಬ ಅರ್ಥವಿದೆ. ಫಲವತ್ತಾದ ಮಣ್ಣಿರುವ ಈ ಪ್ರದೇಶದ ನೆಲದಿಂದ ಮೊಗ್ಗಿನ ಸಸ್ಯಗಳು 
ಮೂಡುತ್ತಿದುದರಿಂದ ಮುಗುಳನಹಳ್ಳಿ ಎಂಬ ಹೆಸರು ಬಂದಿದೆ. ಮುಗುವನಹಳ್ಳಿ » ಮಗುವನಹಳ್ಳಿ 
> ಮಾಗಹಳ್ಳಿ » ಮಾಗೇನಹಳ್ಳಿ ಎಂದು ಬದಲಾಗಿದೆ. ಇದೇ ಗಾಮದ ಕ್ರಿಶ. ೧೩೧೮ರ” 
ಶಾಸನದಲ್ಲಿ "ಮಗುವನಹಳ್ಳಿ' ಎಂದು, ಕ್ರಿಶ. ೧೫೩೫ರ” ಶಾಸನದಲ್ಲಿ "ಮುಗುಳನಹಳ್ಳಿ' ಎಂದು 
ಉಲ್ಲೇಖಿಸಲಾಗಿದೆ. ಹೀಗೆ ಶಾಸನಗಳಲ್ಲಿ ಮುಗುವನಹಳ್ಳಿ ಮುಗುಳನಹಳ್ಳಿ ಎಂಬುದಾಗಿ 
ಉಲ್ಲೇಖಿತವಾಗಿದ್ದು, ಪ್ರಸ್ತುತ ಮಾಗೇನಹಳ್ಳಿ ಎಂದು ಕರೆಯಲಾಗುತ್ತಿದೆ. ಈ ಪ್ರದೇಶದ ಮಣ್ಣಿನ 
ಗುಣಗಳನ್ನು ತಿಳಿಯಲು ಸ್ಥಳನಾಮ ತುಂಬಾ ಸಹಕಾರಿಯಾಗಿದೆ. 


ಮಾರ್ಚನಹಳ್ಳಿ: ಇದರ ಸ್ಥಳನಾಮ ನಿಷ್ಪತ್ತಿಯು ವ್ಯಕ್ತಿವಾಚಿಯಾಗಿ ಬಂದಿದೆ. ಇದೇ ಗ್ರಾಮದ 
ಕ್ರಿಶ. ೧೩೩೬ರ ಶಾಸನದಲ್ಲಿ "ಮಾರ್ಚನಹಳ್ಳಿ' ಎಂಬ ಉಲ್ಲೇಖ ಹಾಗೂ ಮರಚಿದೇವರಸ್‌ ಎಂಬ 
ಮಾಂಡಲೀಕ ಈ ಪ್ರದೇಶವನ್ನು ಆಳ್ಗಿಕೆ ಮಾಡುತ್ತಿದ್ದ ಉಲ್ಲೇಖವಿದೆ.” ಶಾಸನೋಕ್ತ ಮಾಚಿದೇವರಸ 
ಸ್ಥಳೀಯ ಅಧಿಕಾರಿಯಾಗಿದ್ದರಿಂದ ಆತನ ಹೆಸರಿನಿಂದಲೇ ಮಾರ್ಚನಹಳ್ಳಿ ಎಂಬ ಹೆಸರು ಬಂದಿದೆ. 
ರಾಜಮಹಾರಾಜರ ಕಾಲದಲ್ಲಿ ಅವರ ಅಧೀನ ಅಧಿಕಾರಿಗಳು ತಮ್ಮ ಒಡೆಯನ ಹೆಸರಿನಲ್ಲಿ ಗ್ರಾಮ, 
ಪಟ್ಟಣ,  ಅಗಹಾರಗಳನ್ನು ಮಾಡುತ್ತಿದ್ದುದು ಸಾಮಾನ್ಯವಾಗಿತ್ತು. ಇಲ್ಲಿನ ಅಧಿಕಾರವನ್ನು 


107 


ನೋಡಿಕೊಳ್ಳುತ್ತಿದ್ದ ಮರಚಿದೇವರಸ ಈ ಗ್ರಾಮವನ್ನು ನಿರ್ಮಿಸಿರುವ ಚಾರಿತ್ರ ವಿಷಯಗಳು 
ಸ್ಥಳನಾಮದಿಂದ ತಿಳಿಯುತ್ತವೆ. 


ಮಾಳಗಾಳು: ಇದು ನಿಸರ್ಗವಾಚಿಯಾಗಿ ಭೂ ಲಕ್ಷಣದ ಹಿನ್ನೆಲೆಯಿಂದ ನಿಷ್ಠತ್ತಿಗೊಂಡಿರುವ 
ಸ್ಥಳನಾಮವಾಗಿದೆ. "ಮಾಳ' ಎಂದರೆ ಎತ್ತರವಾದ ಬಯಲು ಪ್ರದೇಶ ಎಂಬ ಅರ್ಥವಿದೆ. 
ಮಾಳಿಗೆಯ ಮೇಲಿರುವ ಊರು ಎಂಬ ಹಿನ್ನಲೆಯಲ್ಲಿ ಮಾಳಿಗೆಹಳ್ಳಿ » ಮಾಳಗಳ್ಳಿ » ಮಾಳಗಾಳು 
ಹೆಸರು ಬಂದಿದೆ. ಈ ಗ್ರಾಮದ ಕ್ರಿಶ. ೧೩೨೪ರ ಶಾಸನದಲ್ಲಿ ಮಾಳಿಗೆಹಳ್ಳಿ ಉಲ್ಲೇಖವಿದೆ.*” 
ಶಾಸನೋಕ್ತ  ಮಾಳಿಗೆಹಳ್ಳಿ ಕಾಲಾಂತರದಲ್ಲಿ ಮಾಳಗಾಳು ಎ೦ಬ ರೂಪವನ್ನು 
ಪಡೆದುಕೊಂಡಿರುವುದನ್ನು ಕಾಣಬಹುದು. ಈ ಸ್ಥಳನಾಮದಿಂದ ಇಲ್ಲಿನ ಭೂ ಪ್ರದೇಶದ ಎತ್ತರ 
ಗುಣಗಳನ್ನು ತಿಳಿಯಬಹುದು. 


ಮೈಲನಾಯಕನಹಳ್ಳಿ: ಈ ಗ್ರಾಮದ ಸ್ಥಳನಾಮ ವ್ಯಕ್ತಿವಾಚಿಯಾಗಿ ನಿಷ್ಪತ್ರಿಗೊಂಡಿದೆ. 
ಮೈಲನಾಯಕ ಎಂಬುವನು ಕುಕ್ಕಲ ನಾಡನ್ನು ಆಳ್ಗಿಕೆ ಮಾಡುತ್ತಿದ್ದ ವಿಷಯ ಶಾಸನಗಳಿಂದ 
ತಿಳಿದುಬರುತ್ತದೆ. ಬ್ಯಾಡರಹಳ್ಳಿ ಕ್ರಿಶ. ೧೩೪೦ರ! ಶಾಸನದಲ್ಲಿ ಹಾಗೂ ನಂಜನಗೂಡಿನ ಕ್ರಿಶ. 
೧೭೬೧ರ” ಶಾಸನದಲ್ಲಿ ಮೈಲನಾಯಕನಹಳ್ಳಿ ಉಲ್ಲೇಖವಿದೆ. ಇವುಗಳಿಂದ ಕುಕ್ಕಲ ನಾಡನ್ನು 
ಮೈಲನಾಯಕ ಎಂಬ ಅಧಿಕಾರಿಯ ಆಳ್ಳಿಕೆ ಮಾಡುತ್ತಿದ್ದ ಎನ್ನುವ ವಿಷಯ ತಿಳಿಯುತ್ತದೆ. ಇದರಿಂದ 
ಮೈಲನಾಯಕನಹಳ್ಳಿಯ ಚಾರಿತ್ರಿಕ ಅಂಶಗಳು ಬೆಳಕಿಗೆ ಬರುತ್ತವೆ. 


ಯಲಿಯೂರು: ಕೋಡಂಬಳ್ಳಿ ಗ್ರಾಮದ ಪಕ್ಕದಲ್ಲಿ ಯಲಿಯೂರು ಗ್ರಾಮವಿದೆ. ಈ ಗ್ರಾಮದ 
ಸ್ಥಳನಾಮವು ಸಸ್ಯವಾಚಿಯಾಗಿ ನಿಷ್ಪತ್ತಿಗೊಂಡಿದೆ. ಇಲ್ಲಿ ವೀಳ್ಯದ ಎಲೆಯನ್ನು ಹೆಚ್ಚಾಗಿ 
ಬೆಳೆಯುತ್ತಿದ್ದರಿಂದ ಈ ಗ್ರಾಮಕ್ಕೆ ಯೆಲೆಯೂರು ಎಂಬ ಹೆಸರು ಬಂದಿದೆ. ಯಲೆವೂರು 
ಯೆಲೆಯೂರು » ಯಲಿಯೂರ ಎಂದು ಬಂದಿದೆ. ಈ ಗ್ರಾಮದ ಕ್ರಿಶ. ೧೨೭೮ರ ಶಾಸನದಲ್ಲಿ 
"ಯಲೆವೂರು' ಎಂಬ ಉಲ್ಲೇಖವಿದೆ.” ಇದರಿಂದ ಪ್ರಾಚೀನ ಕಾಲದಿಂದಲೂ ಯಲಿಯೂರಿನಲ್ಲಿ 
ವೀಳ್ಯದ ಎಲೆಯನ್ನು ಬೆಳೆಯುತ್ತಾ ಬಂದಿರುವುದು ತಿಳಿಯುತ್ತದೆ. ಇದರಿಂದ ಆರ್ಥಿಕ ಅಂಶಗಳು 


ಗಮನಕ್ಕೆ ಬರುತ್ತವೆ. 


ಯಲ್ಲೆಹೊಸಹಳ್ಳಿ: ಕಣ್ಣ ಜಲಾಶಯದ ಪಕ್ಕದಲ್ಲಿ ಯಲ್ಲೆಹೊಸಹಳ್ಳಿ ಗ್ರಾಮವಿದೆ. ಪ್ರಾಯಶಃ 
ಕೆಳಲೆನಾಡೊಳಗಿನ ಯಾವುದೋ ಆಡಳಿತ ಪ್ರದೇಶದ ಗಡಿಯನ್ನು ಗುರುತಿಸಿರುವ ಹಿನ್ನೆಲೆಯಿಂದ ಈ 
ಸ್ಥಳನಾಮ ಬಂದಿದೆ. ಪ್ರಾಚೀನ ಕಾಲದಲ್ಲಿ ಕೆಳಲೆನಾಡಿನ ಗಡಿ ಭಾಗವಾಗಿದಲ್ಲಿದ್ದ ಹೊಸಹಳ್ಳಿ ಎಂಬ 
ಗಾಮಕ್ಕೆ ಗಡಿಯ ಹಿನ್ನೆಲೆಯಿಂದ ಯಲ್ಲೆಹೊಸಹಳ್ಳಿ ಎಂಬ ಹೆಸರು ಬಂದಿದೆ. ಪ್ರಸ್ತುತ ಚನ್ನಪಟ್ಟಣ 
ತಾಲೂಕಿಗೆ ಸೇರಿರುವ ಯಲ್ಲೆಹೊಸಹಳ್ಳಿ ರಾಮನಗರ ತಾಲೂಕಿನ ಗಡಿಗೆ ಹೊಂದಿಕೊಂಡಿದೆ. "ಎಲ್ಲ' 


ಎಂಬ ಪದವನ್ನು ಜನರು ಸರಳೀಕರಣವಾಗಿ "ಯಲ್ಲೆ' ಎಂಬ ಗ್ರಾಮೀಣ ಪರಿಭಾಷೆ ಪದದ ಮೂಲಕ 


108 


ಯಲ್ಲಹೊಸಹಳ್ಳಿ ಎಂದು ಕರೆಯುತ್ತಾ ಬಂದಿರುವುದನ್ನು ಗಮನಿಸಬಹುದು. ಕನ್ನಮಂಗಲ 


[se] 


ಗ್ರಾಮದಲ್ಲಿರುವ ಕ್ರಿಶ. ೧೮ನೆಯ ಶತಮಾನದ ಶಾಸನದಲ್ಲಿ ಯಲ್ಲೆಹೊಸಹಳ್ಳಿ ಎಂದು 


ಉಲ್ಲೇಖವಿದೆ." ಈ ಸ್ಥಳನಾಮದಿಂದ ಪ್ರಾಚೀನ ಚನ್ನಪಟ್ಟಣ ಪ್ರದೇಶವನ್ನೂ ಒಳಗೊಂಡಿದ್ದ 
ಕೆಳಲೆನಾಡಿನ ಆಡಳಿತ ಗಡಿಗೆ ಸಂಬಂಧಿಸಿದ ಅಂಶಗಳು ಗಮನಕ್ಕೆ ಬರುತ್ತವೆ. 


ಸರಗೂರು: ಚನ್ನಪಟ್ಟಣ ಹಾಗೂ ಮಳವಳ್ಳಿ ತಾಲೂಕಿಗೆ ಹೊಂದಿಕೊಂಡಿರುವ ಗಡಿಭಾಗದಲ್ಲಿ 
ಶಿಂಷಾನದಿಯ ಪಕ್ಕದಲ್ಲಿ ಸರಗೂರು ಗ್ರಾಮವಿದೆ. ಇದರ ಸ್ಥಳನಾಮವು ನಿಸರ್ಗವಾಚಿಯಾಗಿ 
ಭೌಗೋಳಿಕ ಲಕ್ಷಣಗಳ ಹಿನ್ನೆಲೆಯಿಂದ ನಿಷ್ಟತ್ತಿಗೊಂಡಿದೆ. "ಸರುವು' ಪದಕ್ಕೆ ನೀರಿನ ಹರಿವು, ಪ್ರವಾಹ 
ಮೊದಲಾದ ಅರ್ಥಗಳಿವೆ. ಶಿಂಷಾ ನದಿಯ ಹರಿವಿನ ಪ್ರವಾಹದಿಂದ ಉಂಟಾದ ಭೂ ಪ್ರದೇಶದಲ್ಲಿ 
ನಿರ್ಮಾಣವಾಗಿರುವ ಊರಾಗಿದೆ ಎನ್ನಬಹುದು. ಸರುವೂರು >» ಸರುಗೂರ > ಸರಗೂರು ಎಂದು 
ಬಂದಿದೆ. ಕೋಡಂಬಳ್ಳಿಯ ಕ್ರಿಶ. ೧೫೩೪ರ ಶಾಸನದಲ್ಲಿ ಸರಗೂರು ಎಂಬ ಉಲ್ಲೇಖವಿದೆ. 
ಇದರಿಂದ ವಿಜಯನಗರ ಅರಸರ ಕಾಲಕ್ಕೂ ಪೂರ್ವದಲ್ಲಿ ಸರಗೂರು ಎಂಬ ಹೆಸರಿತ್ತು ಎಂಬುದು 
ತಳಿಯುತ್ತದೆ. ಸರಗೂರು ನದಿ ಪಾತ್ರದಲ್ಲಿರುವ ಗ್ರಾಮವಾಗಿರುವುದರಿಂದ ಈ ಪ್ರದೇಶದ 
ಪ್ರಾಚೀನತೆಯ ಜೊತೆಗೆ ಸಾಂಸ್ಕೃತಿಕ ಅನನ್ಯತೆಯನ್ನು ಗುರುತಿಸಬಹುದು. 


ಸಾದಿಹಳ್ಳಿ: ಚನ್ನಪಟ್ಟಣ ಹಾಗೂ ಮದ್ದೂರು ತಾಲೂಕಿನ ಗಡಿ ಗ್ರಾಮವಾಗಿರುವ ಕೃಷ್ಣಾಪುರ 
ಗ್ರಾಮದ ಪಕ್ಕದಲ್ಲಿ ಸಾದಿಹಳ್ಳಿ ಗ್ರಾಮವಿದೆ. ಈ ಸ್ಥಳನಾಮವು ಪ್ರಾಣಿವಾಚಿ ಹಿನ್ನಲೆಯಿಂದ 


[ಸ್‌ 


ನಿಷತಿಗೊಂಡಿದೆ. ಸಾದಿ ಎಂದರೆ ರಾವುತ, ಮಾವುತ ಮೊದಲಾದ ಅರ್ಥಗಳಿವೆ. ಕುದುರೆ ಸವಾರರು 


ಮತ್ತು ಆನೆ ಸವಾರರ ಹಳ್ಳಿಯೇ ಸಾದಿಹಳ್ಳಿ ಎಂಬ ಹೆಸರು ಬಂದಿದೆ. ಸಾದಿಹಳ್ಳಿ ಕೃಷ್ಣಾಪುರ ಬೆಟ್ಟ 
ಅರಣ್ಯಕ್ಕೆ ಸಮೀಪದಲ್ಲಿ ಇರುವುದರಿಂದ ಇಲ್ಲಿ ಆನೆಗಳನ್ನು ಪಳಗಿಸುವ ಮಾವುತರು ಮತ್ತು ಕುದುರೆ 
ಸವಾರರಾದ ಸೈನಿಕರು ನೆಲೆಸಿದ್ದರು ಎಂಬುದು ಗಮನಕ್ಕೆ ಬರುತ್ತದೆ. ಕೃಷ್ಣಾಪುರ ಗಾಮದ ಕ್ರಿಶ. 
೧೪೩೮ರ ಶಾಸನದಲ್ಲಿ ಈ ಗ್ರಾಮವನ್ನು "ಸಾದಿಹಳ್ಳಿ' ಎಂದು ಉಲ್ಲೇಖಿಸಿದೆ.” ಶಾಸನೋಕ್ತ 
"ಸಾದಿಹಳ್ಳಿ' ಪದದಲ್ಲಿ "ಇ' ಕಾರದ ಬದಲು "ಅ' ಕಾರ ಬಂದು ಸಾದಿಹಳ್ಳಿ ಎಂದು ಕರೆದುಕೊಂಡು 
ಬರಲಾಗಿದೆ. ಇಲ್ಲಿ ಆನೆಗಳನ್ನು ಪಳಗಿಸುತ್ತಿದ್ದರು ಎಂದು ಹೇಳುವುದಕ್ಕೆ ಕೃಷ್ಣಾಪುರ ಗಾಮದ 
ಅಂಕನಾಥೇಶ್ವರ ದೇವಾಲಯದ ಹೊರ ಭಿತ್ತಿಯಲ್ಲಿ ಆನೆಯೊಂದರ ಮೇಲೆ ಕುಳಿತು ವ್ಯಕ್ತಿಯೊಬ್ಬ 
ಅಂಕುಶದಿಂದ ಅದರ ತಲೆಯ ಭಾಗದಲ್ಲಿ ಚುಚ್ಛುತ್ತಿರುವ ಉಬ್ಬುಶಿಲ್ಲದ ಕೆತ್ತನೆಯು ಇದಕ್ಕೆ 
ಸಾಕ್ಷಿಯಾಗಿದೆ. ಇದರಿಂದಾಗಿ ಸಾದಿಹಳ್ಳಿಯಲ್ಲಿ ಆನೆಗಳನ್ನು ಪಳಗಿಸುತ್ತಿದ್ದರು ಎಂಬುದು 
ಸ್ಪಷ್ಟವಾಗುತ್ತದೆ. ಈ ಸ್ಥಳನಾಮದ ಆಧಾರದಿಂದ ಸಾದಿಹಳ್ಳಿ ಪ್ರಾಚೀನ ಕಾಲದಲ್ಲಿ ಸೈನಿಕರ 
ನೆಲೆಯಾಗಿತ್ತು ಎಂಬ ಇತಿಹಾಸಿಕ ಮಹತ್ನದ ವಿಷಯ ತಿಳಿದುಬರುತ್ತದೆ. 


109 


ಸಿದ್ಧಾಪುರ: ಇದು ವ್ಯಕ್ತಿವಾಚಕವಾಗಿ ನಿಷ್ಪತ್ತಿಗೊಂಡಿರುವ ಸ್ಥಳನಾಮವಾಗಿದೆ. "ಸಿದ್ದ' ಎಂದರೆ 
ಸಾಧಿಸಿದವನು, ಅಲೌಕಿಕ ಸಾಮರ್ಥ್ಯವುಳ್ಳವನು ಎಂಬ ಅರ್ಥಗಳಿವೆ. ಹೀಗಾಗಿ ಪ್ರಾಚೀನ ಕಾಲದಲ್ಲಿ 
ಸಿದ್ದಿಯನ್ನು ಗಳಿಸಿದ ಮುನಿಗಳು ಇಲ್ಲಿ ನೆಲೆಸಿದ್ದಂತೆ ಕಾಣುತ್ತದೆ. ಅದರ ಹಿನ್ನೆಲೆಯಿಂದ ಸಿದ್ದಾಪುರ 
ಎಂಬ ಹೆಸರು ಬಂದಿದೆ. ಸಿದ್ಧಾಪುರ ಗ್ರಾಮದ ಸುತ್ತಮುತ್ತಲ ಗ್ರಾಮಗಳಾದ ಕೊಂಡಾಪುರ, 
ವಾಡೇಮಲ್ಲೇಶ್ವರನಬೆಟ್ಟ ಮೂಲತಃ ಜೈನ ನೆಲೆಗಳಾಗಿದ್ದವು ಎಂಬುದು ಮೂರ್ತಿಶಿಲ್ಲಗಳಿಂದ 
ತಿಳಿದುಬಂದಿದೆ. ಕೋಡಂಬಳ್ಳಿ ಕ್ರಿಶ. ೧೫೩೪ರ ಶಾನದಲ್ಲಿ "ಸಿದ್ದಾಪುರ' ಎಂಬ ಉಲ್ಲೇಖವಿದೆ. 
ಸಿದ್ಧಾಪುರ ಗ್ರಾಮವು ಮೂಲತಃ ಜೈನ ನೆಲೆಗಳಾಗಿದ್ದ ವಾಡೇಮಲ್ಲೇಶ್ವರನ 
ದೇವಾಲಯದಲ್ಲಿ(ಗುಹಾಲಯ) ಧ್ಯಾನ ಮಾಡಿ ಸಿದ್ದಿಪಡೆದಿದ್ದ ಮುನಿಗಳು ಸಿದ್ದಾಪುರದಲ್ಲಿ 
ನೆಲೆಸಿದ್ದರು ಎನಿಸುತ್ತದೆ. ಹೀಗಾಗಿ ಈ ಸ್ಥಳನಾಮ ಪ್ರಾಚೀನ ಸಿದ್ದಾಪುರ ಧಾರ್ಮಿಕ ಅಂಶಗಳ ಮೇಲೆ 
ಬೆಳಕು ಚೆಲ್ಲುತ್ತದೆ. 


ಶಿವಹುರ(ಸುಳ್ಳೇರಿ: ಇದು ದೈವವಾಚಕವಾಗಿ ನಿಷ್ಟತ್ತಿಗೊಂಡಿರುವ ಸ್ಥಳನಾಮವಾಗಿದೆ. ಕ್ರಿ.ಶ. 
೧೩ನೆಯ ಶತಮಾನದ ಶಾಸನವೊಂದರಲ್ಲಿ ಇದನ್ನು "ಶಿವಪುರ' ಎಂಬ ಹೆಸರಿನಿಂದ 
ಉಲ್ಲೇಖಿಸಲಾಗಿದೆ. ಕ್ರಿಶ. ೧೪೨೯ರ ಹಾಗೂ ನಂತರದ ಶಾಸನಗಳಲ್ಲಿ "ಸುಳ್ಳೇರಿ' ಎಂಬ 
ಉಲ್ಲೇಖವಿದೆ. ಇವುಗಳ ಆಧಾರದಿಂದ ಈ ಗ್ರಾಮದ ಪ್ರಾಚೀನ ಹೆಸರಾದ ಶಿವಪುರ ಕ್ರಿಶ. 
೧೫ನೆಯ ಶತಮಾನದ ನಂತರ ಸುಳ್ಳೇರಿ ಎಂದು ಬದಲಾವಣೆಗೊಂಡಿರುವುದು ಗಮನಕ್ಕೆ ಬರುತ್ತದೆ. 
ಇದೇ ಗ್ರಾಮದ ಇತಿಹ್ಯವೊಂದರಲ್ಲಿ ಸುಳ್ಳೇರಿಯ ಸ್ಥಳನಾಮ ನಿಷ್ಪತ್ತಿಯ ಉಲ್ಲೇಖವಿದೆ. ಇಲ್ಲಿರುವ 
ಕೆರೆಯ ಕೋಡಿಯನ್ನು ಸೂಳಯೊಬ್ಬಳು ಕಟ್ಟಸಿರುವುದರಿಂದ ಸುಳ್ಳೇರಿ ಹೆಸರು ಬಂದಿರಬಹುದು. 
ಸೂಳೆ ಏರಿ » ಸುಳ್ಳರಿ » ಸುಳ್ಳೇರಿ ಎಂದಾಗಿದೆ. ಈ ಸ್ಥಳನಾಮದಿಂದ ಚನ್ನಪಟ್ಟಣ ಪ್ರದೇಶದಲ್ಲಿ 
ಕೆಲವು ಮಹಿಳೆಯರು ಕೆರೆ ಕಟ್ಟೆಗಳನ್ನು ನಿರ್ಮಿಸುವಷ್ಟು ಅನುಕೂಲತೆ ಮತ್ತು ಸೌಲಭ್ಯ ಹೊಂದಿದ್ದರು 
ಎಂಬುದು ಬೆಳಕಿಗೆ ಬರುತ್ತದೆ. 


ಹನಿಯೂರು: ಚನ್ನಪಟ್ಟಣ ತಾಲೂಕಿನ ವೀರುಪಾಕ್ಷಿಪರ ಹೋಬಳಿಯ ವ್ಯಾಪ್ತಿಯಲ್ಲಿ 
ಹನಿಯೂರು ಗ್ರಾಮವಿದೆ. ಜಲವಾಚಿಯಾಗಿ ಹನಿಯೂರಿನ ಸ್ಥಳನಾಮ ನಿಪ್ಪತ್ತಿಗೊಂಡಿದೆ. ಈ 
ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿ ಬೀಳುವುದರಿಂದ ಹನಿಬಿದ್ದ ಊರು ಹನಿಯೂರು ಎಂದು ಹೆಸರು 
ಬಂದಿದೆ. ಹನಿವೂರ » ಹನಿಯೂರು ಎಂದು ಬದಲಾಗಿದೆ. ಸಿಂಗರಾಜಪುರ ಗ್ರಾಮದ ಕ್ರಿಶ. 
೧೨೯೦ರ! ಶಾಸನದಲ್ಲಿ “ಹನಿವೂರು' ಎಂದು, ಕಬ್ಬಾಳಿನ ಕ್ರಿಶ. ೧೦೯೧ರ ಶಾಸನದಲ್ಲಿ 
ಹನಿಯೂರ ಎಂಬ ಉಲ್ಲೇಖವಿದೆ. ಇದನ್ನು ಗಮನಿಸಿದರೆ ಹೊಯ್ದಳರ ಕಾಲದವರೆಗೂ 
ಹನಿವೂರಾಗಿದ್ದ ಈ ಸ್ಥಳನಾಮ ಮೂರನೇ ನರಸಿಂಹನ ಆಳ್ಲಿಕೆ ಕಾಲದಲ್ಲಿ ಹನಿಯೂರು ಎಂದು 
ಬದಲಾಗಿರುವುದನ್ನು ಕಾಣಬಹುದು. ಈ ಗ್ರಾಮವನ್ನು ಸಿಂಗರಾಜಪುರ ಬೆಟ್ಟ ಕೊಡಂಬಳ್ಳಿ ಬೆಟ್ಟ 
ಭೂಹಳ್ಳಿ ಬೆಟ್ಟ ಸಿದ್ದಪ್ಪಾಜಿ ಬೆಟ್ಟಗಳು ಸುತ್ತುವರಿದಿವೆ. ಹಿತಕರವಾದ ವಾತಾವರಣದಿಂದ ಕೂಡಿದೆ. 


110 


ಪೂರ್ವದಿಕ್ಕಿನಿಂದ ಬೀಸಿಬರುವ ಮಾರುತಗಳನ್ನು ಇಲ್ಲಿನ ಬೆಟ್ಟಗಳು ತಡೆಯುವುದರಿಂದ ಹೆಚ್ಚು 
ಮಳೆಯಾಗುತ್ತದೆ. ಆದ್ದರಿಂದ ಹನಿಯೂರನ್ನು ರಾಮನಗರ ಜಿಲ್ಲೆಯ ಚಿರಾಪುಂಜಿ ಎಂದು 
ಕರೆಯಲಾಗುತ್ತದೆ. 


ಹರೂರು:ಇದು ಶಿಲಾವಾಚಿಯಾಗಿ ನಿಷ್ಪತ್ತಿಗೊಂಡಿರುವ ಸ್ಥಳನಾಮವಾಗಿದೆ. ಹರಲು ಎಂದರೆ 
ರತ್ನ ಹರಳು ಎಂಬ ಅರ್ಥಗಳಿವೆ. ಇಲ್ಲಿ ರತ್ನದಂತೆ ಹೊಳೆಯುವ ಬೆಣಚು ಕಲ್ಲುಗಳು 
ದೊರೆಯುತ್ತಿದ್ದರಿಂದ ಹರಲವೂರು ಎಂಬ ಹೆಸರು ಬಂದಿರಬಹುದು. ಹರಲವೂರು » ಹರಲೂರು 
>» ಹರಳೂರು ಎಂದು ಬದಲಾವಣೆಯಾಗಿದೆ. ಇದೇ ಗ್ರಾಮದ ಕ್ರಿಶ. ೧೩೦೭ರ ಶಾಸನದಲ್ಲಿ 
ಹರಲೂರು ಎಂಬ ಉಲ್ಲೇಖವಿದೆ." ಹೀಗೆ ಬದಲಾಗುತ್ತಾ ಬಂದಿರುವ ಹರೂರಿನ ಸ್ಥಳನಾಮದಿಂದ 


ಇಲ್ಲಿನ ಭೌಗೋಳಿಕ ಸಂಪತ್ತಿನ ಅಂಶಗಳು ಗಮನಕ್ಕೆ ಬರುತ್ತವೆ. 


ಹೊಂಗನೂರು: ಚನ್ನಪಟ್ಟಣ ತಾಲೂಕಿನ ಪ್ರಮುಖ ಇತಿಹಾಸಿಕ ಗ್ರಾಮಗಳಲ್ಲಿ ಹೊಂಗನೂರು 
ಸಹ ಒಂದಾಗಿದೆ. ಈ ಸ್ಥಳನಾಮ ಲೋಹವಾಚಕವಾಗಿ ನಿಪ್ಪತ್ರಿಗೊಂಡಿದೆ. ಪ್ರಾಚೀನ ಕಾಲದಲ್ಲಿ ಇಲ್ಲಿ 
ಚಿನ್ನದ ವಸ್ತುಗಳನ್ನು ತಯಾರು ಮಾಡುತ್ತಿದ್ದರು ಎನಿಸುತ್ತದೆ. ಅದರ ಹಿನ್ನಲೆಯಿಂದ ಹೊಂಗನೂರು 
ಎಂಬ ಹೆಸರು ಬಂದಿರಬಹುದು. ಹೊಂಗ ಎಂದರೆ ಚಿನ್ನ ಎಂಬ ಅರ್ಥವಿದೆ. ಹೊಂಗವೂರು > 
ಹೊಂಗನವೂರು » ಹೊಂಗನೂರು ಎಂದು ಬಂದಿರಬಹುದು. ಹೊಂಗನೂರು ಗಂಗ ಮತ್ತು 
ಚೋಳ ಕಾಲದಲ್ಲಿ ಪ್ರಸಿದ್ಧ ಆಡಳಿತ ಪ್ರದೇಶವಾಗಿ ಹಾಗೂ ಅಗ್ರಹಾರವಾಗಿ ಗುರುತಿಸಿಕೊಂಡಿತ್ತು, 
ಮೊಗೇನಹಳ್ಳಿ ಕ್ರಿಶ ೧೦ನೆಯ ಶತಮಾನದ ಶಾಸನವೊಂದರಲ್ಲಿ ಪುಂಗನೂರು ಎಂಬ 
ಉಲ್ಲೇಖವಿದೆ. ಪುಂಗನೂರು ಎಂದು ತಮಿಳು ಭಾಷೆಯ ಪದವಾಗಿದ್ದು, ಹೊಂಗನೂರು ಎಂಬ 
ಅರ್ಥವಿದೆ. ಮಳೂರುಪಟ್ಟಣದ ಕ್ರಿಶ ೧೨೯೬ರ ಶಾಸನದಲ್ಲಿ ಹೊಂಗನೂರ ಎಂದು 
ಉಲ್ಲೇಖಗೊಂಡಿದೆ. ಶಾಸನಗಳ ಆಧಾರದಿಂದ ಚೋಳರ ಕಾಲದಲ್ಲಿ ಕರೆಯಲಾಗುತ್ತಿದ್ದ 
ಪುಂಗನೂರು ಹೊಯ್ದಳರ ಕಾಲಕ್ಕೆ ಹೊಂಗನೂರು ಎಂದು ಬದಲಾಗಿರುವುದನ್ನು ಕಾಣಬಹುದು. ಈ 
ಸ್ಥಳನಾಮದಿಂದ ರಾಜಕೀಯ, ಆರ್ಥಿಕ ಮತ್ತು ಭಾಷಿಕ ವಿಷಯಗಳನ್ನು ಒಳಗೊಂಡಿರುವ 
ಸಾಂಸ್ಕೃತಿಕ ಅಂಶಗಳು ತಿಳಿದುಬರುತ್ತವೆ. 


೩.೨. ಸ್ಥಳಪುರಾಣ 


ಇಂಗ್ಲೀಷಿನ "ಮಿಥ್‌' ಪದವನ್ನು ನಮ್ಮಲ್ಲಿಯ ಪುರಾಣ ಪದಕ್ಕೆ ಸಂವಾದಿಯಾಗಿ 
ಬಳಸಲಾಗುತ್ತದೆ. ಮಿಥ್‌ ಎನ್ನುವುದು ಗೀಕಿನ "ಮಿಥೋನ್‌'ನಿಂದ ಬಂದಿದೆ. "ಮಿಥೋನ್‌' ಎಂದರೆ 
ಕತೆ, ನೀತಿಕತೆ, ಮಾತು ಎಂದರ್ಥ. ಗೀಕರಿಗೆ ಮಿಥೋಸ್‌ ಎಂಬುದು ಸತ್ಯ ಅಥವಾ ವಾಸ್ತವತೆ 
ಎರಡನ್ನೂ ಹೇಳಿದ್ದಾರೆ. ಜನರು ನಂಬುವಂತೆ ಪುರಾಣವು ಬಹು ಹಿಂದಿನ ಕಾಲದಲ್ಲಿ ನಡೆದು 
ಹೋದ ನೈಜ ಘಟನೆ. ಧರ್ಮಕ್ಕೂ ಪುರಾಣಕ್ಕೂ ಅನ್ಯೋನ್ಯವಾದ ಸಂಬಂಧ ಕಲ್ಪಿಸುವ ಜನ 


111 


ಪುರಾಣವನ್ನು ಹೆಚ್ಚು ಕಡಿಮೆ ಧರ್ಮದ ರೂಪವನ್ನು ಲೇಪಿಸಿ ಆಚರಣೆಯಲ್ಲಿ 
ಅಳವಡಿಸಿಕೊಂಡಿರುತ್ತಾರೆ. ಹೀಗಾಗಿ ಜನಜೀವನಕ್ಕೂ ಹುರಾಣಗಳಿಗೂ ಬಿಡಿಸಲಾರದ 
ಸಂಬಂಧವಿದ್ದು, ಜನಸಾಮಾನ್ಯರ ಬದುಕಿನ ಮೇಲೆ ಪುರಾಣಗಳು ಅತ್ಯಂತ ಗಾಢವಾದ 


ಪರಿಣಾಮಗಳನ್ನು ಬೀರಿವೆ. 


ಮನುಷ್ಯನು ದೇವರನ್ನು ಸೃಷ್ಟಿ ಮಾಡಿ ತನ್ನ ಸಾಮರ್ಥ್ಯಕ್ಕೆ ಮೀರಿದ್ದನ್ನು ತನ್ನಿಂದಲೇ 
ಉಂಟಾಗುವ ಪ್ರಶ್ನೆಗೆ "ದೇವರು' ಎಂಬ ಶಕ್ತಿಯಲ್ಲಿ ಉತ್ತರವನ್ನು ಹುಡುಕಿಕೊಂಡ. ದೇವರನ್ನು 
ಮುಂದೆ ಇಟ್ಟುಕೊಂಡು ತನಗೆ ಹೊಳೆದ ಅನೇಕ ವೈಜ್ಞಾನಿಕ ಅನುಮಾನಗಳಿಗೆ, ಊಹೆಗಳಿಗೆ 
ಉತ್ತರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ ಫಲವಾಗಿಯೇ ಸತ್ಯವನ್ನು ಅನಂತ ಸುರುಳಿಯಲ್ಲಿ 
ಸುತ್ತಿಕೊಂಡ ಪುರಾಣ ಕಲ್ಪನೆಗಳು ಚಿಗುರೊಡೆದವು ಎಂದು ತೋರುತ್ತದೆ. ಇತಿಹಾಸ ಪೂರ್ವ 
ಯುಗಕ್ಕೆ ಸಂಬಂಧಿಸಿದ್ದು ಎಂದು ಭಾವಿಸಲಾದ ಭೂಮಿಯ ಜನಾಂಗದ ಸೃಷ್ಟಿಯಂತಹ ಮುಂತಾದ 


ವಿಷಯಗಳ ಕುರಿತ ಅನೇಕ ಕಥೆಗಳು ಪ್ರಚಲಿತದಲ್ಲಿವೆ. 


ಪುರಾಣವು ಮತೀಯ ಗುಣವನ್ನು ಹೊಂದಿದ್ದು, ಮನುಷ್ಕ್ಠನ ಮೂಲಸತೃಕ್ಕೆ ಹೆಚ್ಚು 
ಹತ್ತಿರವಾಗಿದೆ. ಅದು ಅವರ ನಂಬಿಕೆ, ಶ್ರದ್ಧೆ, ನಡವಳಿಕೆ, ಮೂಲ ವ್ಯವಸ್ಥೆಗಳನ್ನು ಆದರ್ಶಗಳನ್ನು 
ರೂಪಿಸುವ ಗುಣವನ್ನು ಹೊಂದಿವೆ. ಆದ್ದರಿಂದಲೆ ಅದು ಹೆಚ್ಚು ಗಂಭೀರವಾಗಿ, ಹೆಚ್ಚು ಪವಿತ್ರವಾಗಿ, 
ಹೆಚ್ಚು ವಾಸ್ತವವಾಗಿ ಕಾಣುತ್ತಿದೆ. ಇಂದಿನ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾನವನು ಇನ್ನೂ 
ಕಂಡುಕೊಳ್ಳದ ಆತನ ಅನಂತ ಬಗೆಯ ಊಹಾತ್ಮಕ ಕಲ್ಪನೆಗಳೇ ಪುರಾಣಗಳಾಗಿ ಸೃಷ್ಠಿಗೊಂಡವು. 
ಅದಕ್ಕಾಗಿ ಪುರಾಣವು ಕೇವಲ ಸೃಷ್ಟಿ ಕ್ರಿಯೆಯನ್ನು ಅಥವಾ ದೇವರ ಲೀಲೆಗಳನ್ನಷ್ಟೇ ಹೇಳುವುದಿಲ್ಲ. 
ಬದಲಾಗಿ ಅದು ಮಾನವನ ಬೆಳವಣಿಗೆಯ ಒಂದು ಹಂತವನ್ನು ಹೇಳುತ್ತದೆ ಎಂಬುದನ್ನು 
ಗಮನಿಸಬೇಕು. ಆದುದರಿಂದ ಮಾನವನ ವಿಕಾಸದ ಚರಿತ್ರೆಯೇ ಪುರಾಣ” ಎನ್ನುವ 


"'ಅಂಡ್ರೂಲಾಗ್‌' ಅವರ ಮಾತನ್ನು ನಾವು ಒಪ್ಪಲೇಬೇಕಾಗುತ್ತದೆ.” 


ಸ್ಥಳದ ಹುಟ್ಟು ಮಹಿಮೆಯನ್ನು ವಿವರಿಸುವ ಕಥೆಗಳನ್ನು ಸ್ಥಳ ಪುರಾಣಗಳೆಂದು 


ಕರೆಯುತ್ತಾರೆ. ಸ್ಥಳ ಪುರಾಣದಲ್ಲಿ ನಿಸರ್ಗದ ಸೃಷ್ಟಿ ಸಂಬಂಧಗಳಲ್ಲಾದ ಕಥೆಗೆಳು ಇರುವಂತೆಯೇ 


ಮನುಕುಲದ ಸಂಪ್ರದಾಯ, ವೃತ್ತಿ ಪದ್ಧತಿ, ವೈಚಿತ್ಯಗಳನ್ನು ವಿವರಿಸುವ ಕಥೆಗಳು, ಸ್ಥಳದ ವೈಶಿಷ್ಟತೆಗೆ 
ಸಂಬಂಧಿಸಿದ ಕಥನಗಳು ಇರುತ್ತವೆ. ಸ್ಥಳಪುರಾಣಗಳು ಚರಿತ್ರೆಯ ಪ್ರಮುಖ ಆಕರಗಳಾಗಿದ್ದು, 
ಆಯಾ ಸ್ಥಳದ ವೈಶಿಷ್ಟಗಳನ್ನಷ್ನೇ ಒಳಗೊಂಡಿರುತ್ತವೆ. ದೇವಾಲಯಗಳಿರುವ ಬಹುತೇಕ ಕ್ಷೇತ್ರಗಳಿಗೆ 
ಯಾವುದಾದರೊಂದು ಪುರಾಣವು ಇದ್ದೇ ಇರುತ್ತದೆ. ಇಂತಹ ಘಟನೆಗಳನ್ನು ಪುರಾವೆಗಳೊಂದಿಗೆ 
ಸಾಬೀತು ಪಡಿಸುವುದು ಕಷ್ಟಸಾಧ್ಯ. ಒಂದು ವೇಳೆ ಇಲ್ಲಿ ಬರುವ ಅಸಾಧ್ಯವೆನಿಸುವ ಘಟನೆಗಳನ್ನು 


ಇಂತಹ ಪುರಾಣಗಳಿಂದ ಕಳಚಿಬಿಟ್ಟರೆ ಅದರೊಳಗಿನ ಸಂಗತಿಗಳ ಗಮನಕ್ಕೆ ಬರದಿದ್ದು, ಕೆಲವೊಂದು 


112 


ಸಂದರ್ಭಗಳಲ್ಲಿ ಇವುಗಳ ಸಾಧ್ಯತೆಯ ಬಗ್ಗೆ ಸಂಶಯ ಏರ್ಪಡುವುದು ಸಹಜವಾಗಿದೆ.“ 
ಸ್ಥಳಪುರಾಣಗಳು ಎಷ್ಟೋ ಸಂದರ್ಭಗಳಲ್ಲಿ ಈ ನಾಡಿನ ಪೂರ್ವ ಸಂಸ್ಕೃತಿ, ನಡವಳಿಕೆ, ಆಚಾರ 


ವಿಚಾರಗಳ ಬಗೆಗೆ ಬೆಳಕು ಚೆಲ್ಲುತ್ತವೆ. 


ಪುರಾಣದ ಅಂಶಗಳು ಸ್ಥಳೀಯ ಚರಿತ್ರೆಯನ್ನು ಕಟ್ಟಿಕೊಡುವಲ್ಲಿ ಪೂರಕವಾಗಿ 
ಸಹಾಯಕವಾಗಿವೆ. ಗತಿಸಿದ ಘಟನೆಗಳಲ್ಲಿರುವ ನೈಜತೆಯನ್ನು ತರ್ಕಿಸುವ ಮೂಲಕ ಚಾರಿತ್ರಿಕ 
ಅಂಶಗಳನ್ನು ತಿಳಿಯಬಹುದಾಗಿದೆ. ರಾಮಾಯಣ ಮತ್ತು ಮಹಾಭಾರತದ ಪುರಾಣ ಕಥೆಗಳು 
ಹೆಚ್ಚಿನ ಸಂದರ್ಭದಲ್ಲಿ ಕೂಡ ಪ್ರಾದೇಶಿಕವಾಗಿ ಆಯಾ ಪ್ರದೇಶದ ಪರಿಸರದಲ್ಲಿ ವಿಶೇಷ 
ಸ್ಥಳವೊಂದರ ಮೂಲಕ ಪ್ರಚಲಿತಗೊಳ್ಳತ್ತಾ ಬಂದಿರುತ್ತವೆ. 


ಕೂಡ್ಲೂರಿನ ಸ್ಥಳಪುರಾಣ 


ಕೂಡ್ಲೂರು ಗ್ರಾಮದಲ್ಲಿ ರಾಮಾಯಣಕ್ಷೆ ಸಂಬಂಧಿಸಿದ ಸ್ಥಳಪುರಾಣ ಪ್ರಚಲಿತದಲ್ಲಿದೆ. 


೪ ಥಿ ಕ 
“ರಾಮಾಯಣ ಕಾವ್ಯದಲ್ಲಿ ಜಟಾಯು ಪಕ್ಷಿಯ ಪ್ರಸ್ತಾಪ ಬರುತ್ತದೆ. ಜಟಾಯು ಪಕ್ಷಿಯು 
ರಾಮಾಯಣದ ಪ್ರಮುಖ ಪಾತ್ರಗಳಲ್ಲಿ ಒಂದಾಗಿರುವುದನ್ನು ಕಾಣಬಹುದು. ರಾವಣನು ಸೀತೆಯನ್ನು 
ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ಜಟಾಯು ಪಕ್ಷಿಯು ಅವನನ್ನು ಹಿಂಬಾಲಿಸಿತು ಆಗ ರಾವಣನು 
ಆ ಪಕ್ಷಿಯನ್ನು ಕೊಲ್ಲುತ್ತಾನೆ. ಹೀಗೆ ಸತ್ತ ಜಟಾಯು ಪಕ್ಷಿಯನ್ನು ರಾಮನು ಕಣ್ಣ ನದಿಯ 
ಎಡದಂಡೆಯ ಕೂಡ್ಡೂರಿನ ಶ್ರೀ ರಾಮದೇವರ ದೇವಾಲಯದ ಪಕ್ಕದಲ್ಲಿ ಸುಟ್ಟು ಹಾಕಿದ್ದರಿಂದ 
ಅದರ ಬೂದಿಯ ರಾಶಿಯಿತ್ತು ಎಂಬುದು ಇಲ್ಲಿನ ಸ್ಥಳಪುರಾಣವಾಗಿದೆ.” ಈ ಸ್ಥಳಪುರಾಣದ 
ಹಿನ್ನೆಲೆಯಲ್ಲಿ ಆ ಬೂದಿಯನ್ನು ದೈವತ್ವದ ಭಾವನೆಯಲ್ಲಿ ಪವಿತ್ರವಾದದ್ದು ಎಂದು ಕೂಡ್ಲೂರು ಮತ್ತು 
ಸುತ್ತಮುತ್ತಲಿನ ಪ್ರದೇಶಗಳ ಜನರು ಹಣೆಗೆ ತಿಲಕವಾಗಿ ಧರಿಸುತ್ತಿದ್ದರು. ಅಲ್ಲದೇ. ಅದನ್ನು ಜನರು 
ಮನೆಗಳಿಗೆ ಕೊಂಡೊಯ್ದು ಹೊಟ್ಟೆ ನೋವು ಬಂದಾಗ ಅದನ್ನು ತಿಂದರೆ ನೋವು ಶಮನವಾಗುತ್ತದೆ 
ಎಂಬ ನಂಬಿಕೆಯಿದೆ. ಇಲ್ಲಿನ ಪಾಳು ನಿವೇಶನದ ಮಣ್ಣಿನಲ್ಲಿ ಬೂದಿಯ ವಿಶ್ರಣವಿದ್ದು, ಅದರ 
ಹಿನ್ನೆಲೆಯಿಂದ ಇದು ನವಶಿಲಾಯುಗ "ಬೂದಿದಿಣ್ಣೆ'ಯ ಅವಶೇಷವಾಗಿರಬಹುದು ಎಂದು 
ಊಹಿಸಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯ ಕುಡುತಿನಿ ಬಳಿ ನವಶಿಲಾಯುಗ ಸಂಸ್ಕೃಶಿಯ ಕಾಲಕ್ಕೆ 
ಸೇರಿದ್ದುದು ಎನ್ನಲಾಗುವ ಬೂದಿ ದಿಬ್ಬದ ಅವಶೇಷ ಇಂದಿಗೂ ಅಸ್ತಿತ್ವದಲ್ಲಿರುವುದನ್ನು 
ಕಾಣಬಹುದು. ಇವುಗಳ ಹಿನ್ನೆಲೆಯಲ್ಲಿ ಕೂಡ್ಲೂರು ಗ್ರಾಮದ ಸ್ಥಳಪುರಾಣವನ್ನು ಗಮನಿಸಿದರೆ ಈ 


ಪ್ರದೇಶವು ನವಶಿಲಾಯುಗದ ಜನರ ನೆಲೆಯಾಗಿರಬಹುದು ಎನ್ನಬಹುದಾಗಿದೆ. 


ಕಣ್ಣಿ ನದಿ ಸಂಬಂಧಿಸಿದ ಪುರಾಣ 


113 


ಚನ್ನಪಟ್ಟಣ ತಾಲೂಕಿನಲ್ಲಿ ಕಣ್ಣ ಮಹರ್ಷಿಗಳಿಗೆ ಸಂಬಂಧಿಸಿದಂತೆ ಹಲವು ಕಡೆಗಳಲ್ಲಿ 
ಪುರಾಣದ ಕಥೆ ಪ್ರಚಲಿತದಲ್ಲಿದೆ. ಮಹಾಭಾರತದ ಕುಂತಿಪರ್ವ ಭಾಗದ ಪ್ರಸಂಗವೊಂದು ಈ 
ತಾಲೂಕಿನಲ್ಲಿ ಮೌಖಿಕವಾಗಿ ಪ್ರಚಲಿತಗೊಳ್ಳುತ್ತ ಬಂದಿರುವುದನ್ನು ಕಾಣಬುದು. ಅದರ ಕುರಿತ 
ಮಾಹಿತಿಯನ್ನು ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ಸ್ಥಳೀಯರಿಂದ ಕಲೆಹಾಕಿಕೊಳ್ಳಲಾಗಿದೆ. ಕಣ್ಣ ನದಿಯ 
ಕುರಿತ ಪುರಾಣ ಕಥೆ ಮುಂದಿನಂತಿದೆ. “ಅಬ್ಲೂರು ಗ್ರಾಮದಲ್ಲಿ ಕಣ್ಣ ಮಹರ್ಷಿಗಳ ಆಶ್ರಮವಿತ್ತು. 
ಕಣ್ಣ ಮಹರ್ಷಿಗಳು ನಿರ್ಮಲ ನದಿಯ ಬಳಿ ನೆಲೆಸಿದ್ದರಿಂದ ಕಣ್ಣ ಇದಕ್ಕೆ ಕಣ್ಣ ನದಿ ಎಂದು ಹೆಸರು 
ಬಂದಿದೆ. ಕಣ್ಣ ಮಹರ್ಷಿಗಳು ಮಗಳನ್ನು ಅಪ್ಪಿಕೊಂಡು ನಿರ್ಮಲ ನದಿಯ ಬಳಿ ಮಗಳನ್ನು 
ಅಪ್ಪಿಕೊಂಡು ಆಕೆಯ ಗಂಡನ ಮನೆಗೆ ಕಳುಹಿಸಿದ್ದು, ಇದೇ ಗ್ರಾಮದ ಪಕ್ಕದಲ್ಲಿ ಹರಿಯುವ ಕಣ್ಣ 
ನದಿಯ ಬಳಿಯಿದೆ. ಕಣ್ಣ ಮಹರ್ಷಿಗಳು ನಿರ್ಮಲ ನದಿಯ ತೀರದಲ್ಲಿ ನೆಲೆಸಿದ್ದರಿಂದ ಅದಕ್ಕೆ ಕಣ್ಣ 
ನದಿ ಎನ್ನುವ ಹೆಸರು ಬಂತೆಂದು ಐತಿಹ್ಯಗಳಿಂದಲೂ ತಿಳಿದುಬರುತ್ತವೆ. ವೈಷ್ಣವ ಕೇಂದ್ರಗಳಾಗಿರುವ 
ಮಳೂರು, ಕೂರಣಗೆರೆ, ದೇವರಹಳ್ಳಿ, ಅಬ್ಬೂರು ಇನ್ನೂ ಮೊದಲಾದ ಕಡೆಗಳಲ್ಲಿ ಕಣ್ಣ ಮಹರ್ಷಿ 


2 


% 


ಪ್ರಚಲಿತದಲ್ಲಿದೆ.” ಕೂರಣಗೆಯ ಬೆಟ್ಟದ ಗುಹೆಯಲ್ಲಿ ಕಣ್ಣ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರು 


) 


ಎಂಬ ಪ್ರತೀತಿಯಿದೆ. ಇವುಗಳನ್ನು ಗಮನಿಸಿದರೆ ಇದು ವೈಷ್ಣವ ಮತ ಪ್ರಚಾರದ ಹಿನ್ನೆಲೆಯಲ್ಲಿ 
ಹುಟ್ಟಿಕೊಂಡಿರುವ ಸ್ಥಳಪುರಾಣವಾಗಿದೆ ಎನ್ನಬಹುದು. 


ಹಾಗೂ ಕಣ್ಣ ನದಿಗೆ ಸಂಬಂಧಿಸಿದಂತೆ ಮೇಲೆ ಹೇಳಿದ ಪೌರಾಣಿಕ ಸಂಕ್ಷಿಪ್ತ ಕಥಾಪ್ರಸಂ 


ಭೀಮನ ಕಿಂಡಿ 


ಪ್ರಾಕೃತಿಕವಾಗಿ ವಿಶಿಷ್ಟತೆಯಿಂದ ಕೂಡಿರುವ ಪ್ರದೇಶಗಳ ಕುರಿತು ಸಾಮಾನ್ಯವಾಗಿ ಒಂದಲ್ಲಾ 
ಒಂದು ರೀತಿಯ ಸ್ಥಳ ಪುರಾಣ ಅಥವಾ ಐತಿಹ್ಯಗಳು ಹುಟ್ಟಿಕೊಂಡಿರುತ್ತವೆ. ಚನ್ನಪಟ್ಟಣ ತಾಲೂಕಿನ 
ಆಗ್ನೇಯ ದಿಕ್ಕಿನಲ್ಲಿರುವ ವಾಡೇಮಲ್ಲೇಶ್ವರನ ಬೆಟ್ಟದಲ್ಲಿ ಪಾಕೃತಿಕವಾಗಿ ನಿರ್ಮಾಣಗೊಂಡಿರುವ 
ಕೆಲವು ವಿಶಿಷ್ಠವಾದ ಸ್ಥಳಗಳಿದ್ದು, ಅವುಗಳ ಕುರಿತು ಸ್ಥಳಪುರಾಣಗಳು ಪ್ರಚಲಿತದಲ್ಲಿರುವುದನ್ನು 
ಕಾಣಬಹುದು. ವಾಡೇಮಲ್ಲೇಶ್ವರ ಬೆಟ್ಟದ ಪಕ್ಕದಲ್ಲಿರುವ ಭೀಮಪ್ಪನ ಬೆಟ್ಟವು ಸಹ ಪಾಕೃತಿಕವಾಗಿ 
ನಿರ್ಮಾಣಗೊಂಡಿರುವ ಕೆಲವು ವಿಶೇಷತೆಗಳಿಂದ ಕೂಡಿದೆ. ಚನ್ನಪಟ್ಟಣ ತಾಲೂಕಿನ ಗಡಿಭಾಗಕ್ಕೆ 
ಹೊಂದಿಕೊಂಡಿರುವ ಬೆಟ್ಟವು ಪ್ರಸ್ತುತ ಕಬ್ಬಾಳು ಅರಣ್ಯ ವಲಯ ಪ್ರದೇಶಕ್ಕೆ ಸೇರಿದೆ. ಭೀಮಪ್ಪನ 
ಬೆಟ್ಟದಲ್ಲಿ ಬೃಹತ್ತಾದ ಬಂಡೆಯಲ್ಲಿ ನೈಸರ್ಗಿಕವಾಗಿ ನಿರ್ಮಾಣಗೊಂಡಿರುವ ಒಂದು ಕಿಂಡಿಯಿದ್ದು, 
ಅದನ್ನು ಭೀಮನ ಕಿಂಡಿ ಎಂದು, ಇಲ್ಲಿನ ಕೊಳಕ್ಕೆ ಕುಂತಿ ಕೊಳ ಎಂಬ ಹೆಸರಿನಲ್ಲಿದ್ದು, ಅವುಗಳ 
ಕುರಿತು ಸ್ಥಳಪುರಾಣಗಳು ಪ್ರಚಲಿತದಲ್ಲಿವೆ. 


“ದ್ಲಾಪರಯುಗದ ಮಹಾಭಾರತದ ಕಾಲದಲ್ಲಿ ಪಾಂಡವರು ವನವಾಸದ ಸಂದರ್ಭದಲ್ಲಿ ಈ 
ಭಾಗಕ್ಕೆ ಬಂದು ನೆಲೆಸಿರುತ್ತಾರೆ. ಆಗ ಭೀಮಸೇನನು ಇಲ್ಲಿ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ. 
ಹೀಗೆ ಕೆಲಸ ಮಾಡುತ್ತಿದ್ದ ಮಗನಿಗೆ ತಾಯಿಯಾದ ಕುಂತಿಯು ಊಟವನ್ನು ತರುವಾಗ 


114 


ಬೃಹದಾಕಾರದ ಬಂಡೆ ಎದುರಾಗಿ ಮುಂದೆ ಹೋಗಲು ದಾರಿ ಕಾಣದಾಯಿತು. ಆ ಸಂದರ್ಭದಲ್ಲಿ 
ಕುಂತಿ ಭೀಮಸೇನನ್ನು ಕೂಗಿ ದಾರಿ ಕಾಣದಿರುವುದನ್ನು ಹೇಳುತ್ತಾಳೆ. ಭೀಮನು ಗದೆಯಿಂದ 
ಬಂಡೆಗೆ ಜೋರಾಗಿ ಪ್ರಹಾರ ಮಾಡುತ್ತಾನೆ. ಆಗ ಬುಡದಲ್ಲಿ ಕಿಂಡಿಯೊಂದು ನಿರ್ಮಾಣಗೊಂಡು 
ಕುಂತಿಯು ಒಳಗೆ ಬರಲು ದಾರಿ ನಿರ್ಮಾಣಗೊಳ್ಳುತ್ತದೆ. ಅಂದು ಭೀಮಸೇನನು ತನ್ನ ಗದಾ 
ಪ್ರಹಾರದಿಂದ ನಿರ್ಮಿಸಿದ ಕಿಂಡಿಗೆ ಭೀಮನ ಕಿಂಡಿ ಎಂದು ಹೆಸರು ಬಂದಿದೆ. ಕಿಂಡಿಯ ನೆರಳಿನಲ್ಲಿ 
ಕುಳಿತು ಭೀಮನಿಗೆ ಊಟ ನೀಡಿ ಆತನ ದೇಹದ ಮೇಲಿನ ಧೂಳನ್ನು ಒರೆಸಿದಾಗ ಒಂದು 
ನಿಂಬೆಹಣ್ಣಿನ ಗಾತ್ರದಲ್ಲಿ ಬಂದ ಕೊಳೆಯಿಂದ ಬಸವನ ಶಿಲ್ಲವನ್ನು(ನಂದಿಶಿಲ್ಲ) ಮೂಡಿಸಿ, ಅದನ್ನು 
ಇಲ್ಲಿ ಪ್ರತಿಷ್ಠಾಪಿಸುತ್ತಾಳೆ. ಆದ್ದರಿಂದ ಅದಕ್ಕೆ ಭೀಮನ ಕಿಂಡಿ ಬಸವೇಶ್ವರ ಎಂಬ ಹೆಸರು ಬಂದಿದೆ.” 
ಇಲ್ಲಿ ಬಸವೇಶ್ವರ ದೇವಾಲಯ ಇರುವುದರಿಂದ ಭೀಮನ ಕಿಂಡಿಯ ಕುರಿತು ಸ್ಥಳೀಯರಲ್ಲಿ 
ಪೂಜ್ಯನೀಯವಾದ ಭಾವನೆಯಿದೆ. 

ಪೌರಾಣಿಕ ಹಿನ್ನೆಲೆಯಿಂದ ಭೀಮಪ್ಪನ ಬೆಟ್ಟ ಪರಿಸರವು ಗುಹೆಗಳು, ಕಲ್ಲಾಸರೆ, ನೀರಿನ 
ಕೊಳ(ದೊಣೆ) ಹಾಗೂ ದಟ್ಟವಾದ ಅರಣ್ಯದಿಂದ ಕೂಡಿರುವ ಪ್ರದೇಶವಾಗಿದೆ. ಭೀಮನ ಕಿಂಡಿ 
ಎಂದು ಕರೆಯಲಾಗುವ ಬಂಡೆಗಲ್ಲಿನ ಕಮಾನು ಸುಮಾರು ೮೦ ಅಡಿ ಉದ್ದ, ೮೫ ಅಡಿ ಅಗಲ 
ಹಾಗೂ ೬೦ ಅಡಿ ಎತ್ತರವಾಗಿದೆ. ಇದರಲ್ಲಿ ಹವಾನಿಯಂತ್ರಿತ ಕೊಠಡಿಯಿದ್ದು, ಹಿತಕರವಾಗಿ 
ಮಾನವ ಬದುಕಲು ಆರೋಗ್ಯಕರವಾದ ವಾತಾವರಣವನ್ನು ಈ ಪ್ರದೇಶವು ಪ್ರಾಯಶಃ ಪ್ರಾಗಿತಿಹಾಸ 
ಕಾಲದ ನೆಲೆಯಾಗಿರಬಹುದು. ಹೀಗೆ ಪೌರಾಣಿಕ ಹಿನ್ನೆಲೆಯಿರುವ ಕೆಲವು ಪ್ರದೇಶಗಳು ಉದಾ: 
ಬಳ್ಳಾರಿ ಜಿಲ್ಲೆಯ ಕುಡತಿನಿ ಬಳಿ ಇರುವ ಬೂದಿ ದಿಬ್ಬದ ಅವಶೇಷ ನವಶಿಲಾಯುಗ ಕಾಲದ 
ಕುರುಹಾಗಿದೆ. ಅಲ್ಲದೆ ರಾಮನಗರ ಜಿಲ್ಲೆಯ ಹಲವು ಕಡೆಗಳಲ್ಲಿ ಪಾಗಿತಿಹಾಸ ಕಾಲದ ನೆಲೆಗಳ 
ಕುರಿತು ಪೌರಾಣಿಕ ಕಥಾ ಪುಚಲಿತದಲ್ಲಿರುವುದನ್ನು ಕಾಣಬಹುದು. ಈ ಬೆಟ್ಟದ ಬಂಡೆಗಲ್ಲಿನ 
ಕಮಾನು, ಕುಂತಿ ಕೊಳ ಎಂದು ಕರೆಯಲಾಗುವ ಇಲ್ಲಿನ ನೀರಿನ ಕೊಳ, ಗುಹೆ, ಕಲ್ಲಾಸರೆಗಳನ್ನು 
ಗಮನಿಸಿದರೆ ಇದು ಪ್ರಾಗಿತಿಹಾಸ ಕಾಲದ ನೆಲೆಯಾಗಿರಬಹುದು ಎಂದು ಹೇಳಬಹುದು ಎನಿಸುತ್ತದೆ. 
ಈ ಬೆಟ್ಟಕ್ಕೆ ಸಮೀಪದ ಸಿದ್ದಾಪುರ ಗ್ರಾಮದ ಬಳಿ ದೊರೆತಿರುವ ನವಶಿಲಾಯುಗ ಕಾಲದ ಕಲ್ಲಿನ 
ಕೊಡಲಿಯೊಂದು ಭೀಮಪ್ಪನ ಬೆಟ್ಟದ ಪರಿಸರ ಪ್ರಾಗಿತಿಹಾಸ ಕಾಲದ ನೆಲೆಯಾಗಿತ್ತು ಎಂಬುದಕ್ಕೆ 
ಪುಷ್ಟಿ ನೀಡುತ್ತದೆ. ಇಲ್ಲಿ ಹೆಚ್ಚಿನ ಶೋಧನೆ ನಡೆಸಿದರೆ ಪ್ರಾಗಿತಿಹಾಸ ಕಾಲದ ಕುರುಹುಗಳನ್ನು ಬೆಳಕಿಗೆ 
ತರಬಹುದಾಗಿದೆ. 


ಪ್ರಸ್ತುತ ಅಧ್ಯಾಯದಲ್ಲಿ ಸ್ಥಳನಾಮ ಮತ್ತು ಸ್ಥಳಪುರಾಣಗಳಿಂದ ಇಲ್ಲಿನ ಪ್ರತಿಯೊಂದು ಸ್ಥಳದ 
ತನ್ನದೇ ಆದ ಸಾಂಸ್ಕೃತಿಕ ಅನನ್ಯತೆಯನ್ನು ತಿಳಿಯಬಹುದಾಗಿದೆ. ಮುಖ್ಯವಾಗಿ ಭೌಗೋಳಿಕ ವಿಶಿಷ್ಟತೆ, 
ಪ್ರಾಚೀನತೆ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಮೊದಲಾದ ಹಲವು ಕ್ಷೇತ್ರಗಳನ್ನು ಒಳಗೊಂಡಿರುವ 


115 


ಬಹುತ್ವದ ಆಯಾಮಗಳಲ್ಲಿ ಈ ತಾಲೂಕಿನ ಸ್ಥಳನಾಮ ಮತ್ತು ಸ್ಥಳಪುರಾಣಗಳನ್ನು ಅಧ್ಯಯನ 
ಮಾಡುವ ಪ್ರಯತ್ನ ಮಾಡಲಾಗಿದೆ. 


ಒ.ಪಿ. ಐತಿಹ್ಯಗಳು 


ಚಾರಿತಿಕ ಘಟನೆಗಳು ತಲೆಮಾರುಗಳ ಮೂಲಕ ಹರಿದು ಬರುವಾಗ "ಏತಿಹ್ಯಗಳಾಗಿ' 
ರೂಪುಗೊಳ್ಳುತ್ತವೆ. ಅಂದರೆ ಐತಿಹ್ಯಗಳು ವ್ಯಕ್ತಿ, ಸ್ಥಳ ಅಥವಾ ಘಟನೆಗಳ ವಾಸ್ತವ ಸಂಗತಿಗಳ, 
ನಡೆದ ಘಟನೆಗಳ ಪಳೆಯುಳಿಕೆಗಳು ಎನ್ನಬಹುದು. ಆದ್ದರಿಂದ ಐತಿಹ್ಯದ ವಸ್ತು ಸಮಗವಾಗಿ 
ಕಲ್ಲನಾತ್ಮಕವೆಂದು ಸಹ ಹೇಳಲಾಗುವುದಿಲ್ಲ. ಕಲ್ಪನೆಗೆ ಆಧಾರ ಕೊಡುವ ಸತ್ಯಾಂಶಗಳು ಸಹ ಅದರ 
ಕಥೆಗಳಲ್ಲಿರುತ್ತವೆ. ಪೌರಾಣಿಕ ಹಾಗೂ ಇತಿಹಾಸಿಕ ವಿಷಯಕ್ಕೆ ಸಂಬಂಧಿಸಿದಂತೆಯೂ ಹೇರಳವಾಗಿ 
ಐತಿಹ್ಯಗಳು ಹುಟ್ಟಿಕೊಂಡಿರುವುದುಂಟು. ಹಾಗೆಯೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂದಿನ ಮೌಲ್ಯಗಳ 
ಉಳಿವಿಗೆ ಪುರಾವೆಯಾಗಿರುವ ಕಟ್ಟಿದ ಕಟ್ಟಡಗಳು, ದೇವಾಲಯ, ಕೆರೆ-ಬಾವಿಗಳು, ಕೋಟೆಗಳು 
ಶಾಶ್ವತವಾಗಿ ನಿಲ್ಲಲು ತಮ್ಮನ್ನೇ ತಾವೇ ಬಲಿಕೊಟ್ಟುಕೊಂಡ ವ್ಯಕ್ತಿಗಳಿಗೆ ಸಂಬಂಧಿಸಿದ ಐತಿಹ್ಯಗಳು 
ಜಗತ್ತಿನಾದ್ಯಂತ ವ್ಯಾಪಕವಾಗಿ ಹರಡಿವೆ. ಇಂಥ ಐತಿಹ್ಯಗಳು ಅಂದಿನ ಕೆಲವು ಘಟನೆಗಳನ್ನು 
ಆಧರಿಸಿರುವುದರಿಂದ ಕೆವೊಮ್ಮೆ ನೈಜತೆಗೆ ಹತ್ತಿರವಾಗಬಹುದು. 


ಐತಿಹ್ಯ ಎಂಬ ಪದವನ್ನು ಇಂಗ್ಲಿಷಿನ “[gೀಗd” ಎಂಬುದಕ್ಕೆ ಸಂವಾದಿಯಾಗಿ 
ಬಳಸಲಾಗುತ್ತದೆ. ಇದರ ಮೂಲ [8nd ಎಂಬುದು ಮೂಲತಃ ಮಧ್ಯಕಾಲೀನ ಲ್ಯಾಟೀನ್‌ 
ಭಾಷೆಯ ಪದವಾಗಿದ್ದು, 8nd ಎಂದರೆ "ಒದತಕ್ಕದ್ದು' ಎಂಬ ಅರ್ಥವಿದೆ. ನಮ್ಮಲ್ಲಿ ಐತಿಹ್ಯ 
ಎಂಬುದು ಇತಿ, ಇತಿಹ ಎನ್ನುವ ಸಂಸ್ಕೃತ ರೂಪದಿಂದ ನಿಷ್ಠನ್ನವಾಗಿದ್ದು, ಹೀಗೆ, ಹೀಗಿತ್ತು, ಹೀಗೆ 
ನಡೆದದ್ದು ಇತ್ಯಾದಿ ಅರ್ಥಗಳಿವೆ. 


ಜನಪದರು ತಮಗೆ ಸರಿ ಎನಿಸಿದ್ದನ್ನು ಹಾಗೂ ತಾವು ಕಂಡುಕೊಂಡ ಕೆಲವು ಸತ್ಯಗಳನ್ನು 
ಮೌಖಿಕ ಪರಂಪರೆಯಲ್ಲಿ ಉಳಿಸಿಕೊಂಡು ಬಂದಿರುವುದರಿಂದ ಐತಿಹ್ಯಗಳು ಪ್ರಮಾಣೀಕೃತವಾಗಿ 
ಕಾಣುತ್ತವೆ. ನಿರ್ದಿಷ್ಟ ವಸ್ತು-ವಿಷಯಗಳಿಗೆ ಅಂಟಿಕೊಂಡು ಸ್ಥಿರವಾಗಿರುವ, ಸ್ಥಳಾಂತರಗೊಂಡು 
ಚಲನಶೀಲತೆಯನ್ನು ಪಡೆದುಕೊಳ್ಳುವ ಗುಣವುಳ್ಳ ಐತಿಹ್ಯಗಳು ಘಟನೆಗೆ ಸಂಬಂಧಿಸಿದ 
ಸತ್ಯಾಂಶಗಳನ್ನು ವಾಸ್ತವಕ್ಕೆ ಹತ್ತಿರವಾಗುವ ಸುಳಿವು ಸೂಕ್ಷ್ಮತೆಗಳನ್ನು ಅರಿಯುವಂತೆ ಮಾಡುತ್ತವೆ. 
ನಿರೂಪಕ ಮತ್ತು ಕೇಳುಗರಲ್ಲಿ ಐತಿಹ್ಯದ ಸಂವಹನ ಏರ್ಪಡುವಾಗಲೆಲ್ಲ ಅದು ವರ್ತಮಾನದ 
ಪಕ್ತಿಯೆಯಾಗುತ್ತದೆ. ಒಂದು ಕಾಲದಲ್ಲಿ ವಾಸ್ತವ ಸತ್ಯವೆಂದು ಸೃಷ್ಟಿಯಾಗಿ ಕಾಲಘಟ್ಟಗಳಲ್ಲಿ 
ಪಡೆಯುವ ಹಲವು ಸತ್ಯಗಳ ವಿವಿಧ ಮುಖಗಳನ್ನು ಪರಿಚಯಿಸುವುದು ಐತಿಹ್ಯಗಳ ಆಶಯವಾಗಿದೆ. 
ಹೀಗಾಗಿ ಐತಿಹ್ಯಗಳು ಸ್ಥಳೀಯ ಚರಿತ್ರೆ ಕಟ್ಟಿಕೊಡಲು ಮುಖ್ಯ ಆಕರಗಳಾಗಿವೆ. ಇಂತಹ 
ಹಿನ್ನೆಲೆಯಿರುವ ಹಲವಾರು ಐತಿಹ್ಯಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ಕೂಡ ಪ್ರಚಲಿತದಲ್ಲಿವೆ. 
ಅವುಗಳಲ್ಲಿ ಕೆಲವು ಪ್ರಮುಖವಾದ ಐತಿಹ್ಯಗಳನ್ನು ಪ್ರಸ್ತುತ ಅಧ್ಯಾಯದಲ್ಲಿ ವಿಶ್ಲೇಷಿಸಲಾಗಿದೆ. 


116 


ಎಲ್ಲಮ್ಮನ ಐತಿಹ್ಯ 
ಚನ್ನಪಟ್ಟಣ ತಾಲೂಕಿನ ನೀಲಕಂಠನಹಳ್ಳಿಯಲ್ಲಿ ಎಲ್ಲಮ್ಮ ದೇವತೆಯ ಕುರಿತ ಐತಿಹ್ಯವೊಂದು 


ಪ್ರಚಲಿತದಲ್ಲಿದೆ. ಈ ದೇವತೆಗೆ ರೇಣುಕಾ ಎಂಬ ಮತ್ತೊಂದು ಹೆಸರಿದ್ದು, ಎಲ್ಲಮ್ಮ ದೇವತೆಯ 
ಕುರಿತ ಐತಿಹ್ಯ ಈ ಕೆಳಗಿನಂತಿದೆ. 


“ಎಲ್ಲಮ್ನನ ಜೊತೆ ಗುರುಮೂರ್ತಿಯವರನ್ನು "ಜಮದಗ್ನಿ ಯಷಿ” ಎನ್ನುತ್ತಾರೆ. ದೊಡ್ಡಯ್ಯ 
ಎಂಬ ವ್ಯಕ್ತಿಯಿಂದ ನೀಲಕಂಠನಹಳ್ಳಿಯಲ್ಲಿ ಕೇಳಿದ ಈ ಕಥೆಗೂ ಆ ಊರಿನಲ್ಲಿ ಆಚರಿಸುವ ಹಬ್ಬಕ್ಕೂ 
ಸಂಬಂಧವಿದೆ. ಕಾರ್ತಿವರ್ಯಾರ್ಜುನ ಎಂಬುವವನು ಬೇಟೆಗೆ ಬಂದಿದ್ದಾಗ ಅವನ ದಂಡು ಸುಸ್ತಾಗಿ 
ಜಮದಗ್ನಿ ಯಷಿಯ ಆಶ್ರಮದಲ್ಲಿ ನಿಂತಿತು. ಅಲ್ಲಿ ಯಷಿ ಪತ್ನಿಯಾದ ರೇಣುಕೆ ಅವರಿಗೆ ಕುಡಿಯಲು 
ತಮ್ಮ ಆಶ್ರಮದ ಹಸುವಿನ ಹಾಲನ್ನು ಕೊಟ್ಟಳು. ಕಾರ್ತಿವರ್ಯಾರ್ಜುನ ವಾಪಸ್ಸು ಹೋಗುವಾಗ 
ಆಕೆಯನ್ನು ಕೇಳಿ ಹಸುವನ್ನು ಪಡೆದನು. ಅವರು ಹೋಗುವ ದಾರಿಯಲ್ಲಿ ಹಸು ಸ್ಪಲ್ಪ ನಡೆದದ್ದೇ 
ತಡ ಎಲ್ಲರನ್ನೂ ತುಳಿದು ಆಶ್ರಮಕ್ಕೆ ಓಡಿಬಂದಿತು. ಬಹಳ ಸಾರಿ ಹೀಗಾದ ಮೇಲೆ 
ಕಾರ್ತಿವರ್ಯಾರ್ಜುನ ರೇಣಕೆಯನ್ನೇ ಪರಿಹಾರ ಕೇಳಿದನು. ಅವನು ಜಮದಗ್ನಿ ಯಷಿ ಹಸುವಿನ 
ಜೊತೆ ಬಂದರೆ ಅದೂ ಬರುತ್ತದೆ ಎಂದಳು. ಇದಕ್ಕೆ ಜಮದಗ್ನಿ ಒಪ್ಪಲಿಲ್ಲ. ಆಗ ಜಮದಗ್ನಿಯ ತಲೆ 
ಕಡಿದು ಅದನ್ನು ಹಸುವಿನ ಕೊರಳಿಗೆ ಕಾರ್ತಿವರ್ಯಾರ್ಜುನ ಕಟ್ಟಿದನು. ಅಷ್ಟು ಹೊತ್ತಿಗೆ 
ಪರಶುರಾಮನು ಅಲ್ಲಿಗೆ ಕೊಡಲಿ ಹಿಡಿದು ಬಂದನು. ಕಾರ್ತಿವೀರ್ಯಾರ್ಜುನನಿಗೂ ಅವನಿಗೂ ಯುದ್ಧ 
ನಡೆಯಿತು. ಕೊನೆಗೆ ಕಾರ್ತಿವೀರ್ಯಾರ್ಜುನನ್ನು ಗೆಲ್ಲಲಾರದೆ; ತಾಯಿಯಿಂದ ಕೊಲ್ಲುವ ಬಗೆ ಹೇಗೆಂದು 
ಕೇಳಿದನು. "ಅವಳು ಮೊದಲು ನಿಮ್ಮ ತಂದೆಯನ್ನು ಬದುಕಿಸು ಆಮೇಲೆ ಗೆಲ್ಲುವ ಉಪಾಯ 
ಹೇಳುವೆ” ಎಂದಳು, ತಾಯಿಯ ಮಾತಿನಂತೆ ಅವನು ತಂದೆಗೆ ಮರು ಜೀವ ನೀಡಿದ. ಆಗ ರೇಣುಕೆ 
"ಒಬ್ಬ ಮನುಷ್ಯ, ಒಂದು ಆನೆ, ಒಂದು ಒಂಟೆ ಈ ಮೂರು ಪ್ರಾಣಿಗಳನ್ನು ರಣಗಂಬಕ್ಕೆ ಆಹುತಿ 
ಕೊಟ್ಟರೆ ಕಾರ್ತಿವರ್ಯಾರ್ಜುನನ್ನು ಗೆಲ್ಲಬಹುದು” ಎಂದಳು. ಅದರಂತೆ ಮಾಡಿ ಪರಶುರಾಮನು 
ಕಾರ್ತಿವರ್ಯಾರ್ಜುನನ್ನು ಸೋಲಿಸಿದನು.” ಈಗಲೂ ಸಹಾ ಎಲ್ಲಮ್ಮ ಗುರುಮೂರ್ತಿಯ ಹಬ್ಬದಲ್ಲಿ 
ಮನುಷ್ಯ್ಠನ ಬದಲು ಕಪು ಹುಂಜ, ಆನೆಯ ಬದಲು ಕಪ್ಪು ಹಂದಿ, ಒಂಟೆಯ ಬದಲು ಕಪ್ಪು 
ಮೇಕೆಯನ್ನು ಬಲಿಕೊಡುತ್ತಾರೆ. 


ತಗಚಗೆರೆ ಮಾಸ್ತಮ್ಮನ ಐತಿಹ್ಯ 


ತಗಚಗೆರೆಯಲ್ಲಿನ ಮಾಸ್ತಮ್ಮ ದೇವತೆಯ ಕುರಿತು ಐತಿಹ್ಯವೊಂದು ಪ್ರಚಲಿತದಲ್ಲಿದೆ. 
“ಹೊಲೆಯ ಸಮುದಾಯಕ್ಕೆ ಸೇರಿದ ಮಾಸ್ತಮ್ಮ ಸುಮಾರು ಏಳು ವರ್ಷದ ಬಾಲಕಿಯಾಗಿದ್ದಾಗ 
ಒಮ್ಮೆ ತನ್ನ ಅಣ್ಣನ ಮಗನನ್ನು ಕರೆದುಕೊಂಡು ನೀರು ತರಲು ಹೋಗುತ್ತಾಳೆ. ದಾರಿಯ ಪಕ್ಕದ 
ಜಮೀನೊಂದರಲ್ಲಿ ಬೆಳೆದಿದ್ದ ಬಿಳಿಯ ಜೋಳ ಬೇಕೆಂದು ಆ ಹುಡುಗ ಹಠ ಮಾಡಿದ್ದರಿಂದ 


117 


ಮಾಸ್ತಮ್ಮ ಒಂದು ಜೋಳದ ತೆನೆಯನ್ನು ಮುರಿದು ಕೊಡುತ್ತಾಳೆ. ಅದನ್ನೂ ಕಂಡ ಜಮೀನಿನ 
ಯಜಮಾನ ಆಕೆಗೆ ಕೆಟ್ಟ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡುತ್ತಾನೆ. ಹೀಗೆ ಅವಮಾನಕ್ಕೆ 
ಒಳಗಾದ ಮಾಸ್ತಮ್ಮ ಮನೆಗೆ ಬಂದು ನಾನು ಇನ್ನು ಮುಂದೆ ನಿಮ್ಮ ಮಗಳಲ್ಲ, ಜೀವಸಹಿ 
ಕೆಂಡವಾಗುತ್ತೇನೆಂದು ಹೇಳಿ ನಿಂದಿಸಿ ಅಪಮಾನ ಮಾಡಿದ್ದ ಯಜಮಾನನ ಮನೆ ಬಳಿ ಬಂದು 
ಎಣ್ಣಿಗೆ ಕೈ ಅದ್ದಿ ವಂಶ ನಾಶವಾಗಲಿ ಎಂದು ಶಾಪ ಹಾಕಿ ಜೀವಂತ ದಹನವಾಗುತ್ತಾಳೆ. ಮಾಸ್ತಮ್ಮನ 
ಶಾಪದಂತೆ ಆ ಯಜಮಾನನ ವಂಶ ನಾಶವಾಯಿತು. ಹೀಗೆ ಸತ್ವ ಪರೀಕ್ಷೆಗೆ ಒಳಗಾದ್ದರಿಂದ ಇಲ್ಲಿನ 
ಜನರ ಭಾವನೆಯಲ್ಲಿ ದೇವರಾಗಿ ಕಾಣುತ್ತಾಳೆ. ನಾನು ಜನರ ಕಷ್ಟಗಳನ್ನು ಕಂಡು 
ಪರಿಹರಿಸಬೇಕಾಗಿರುವುದರಿಂದ ನನಗೆ ದೇವಾಲಯ ನಿರ್ಮಿಸುವುದು ಬೇಡವೆಂದು ಮಾಸ್ತಮ್ಮ ಜನರ 
ಕನಸ್ಸಿನಲ್ಲಿ ಬಂದು ಹೇಳಿದಳು.” ಹೀಗಾಗಿ ಈ ದೇವತೆಗೆ ದೇವಾಲಯ ನಿರ್ಮಿಸುವಂತಿಲ್ಲ ಎಂಬ 
ನಂಬಿಕೆ ಇಲ್ಲಿನ ಜನರಲ್ಲಿದೆ. 


ಮಾಸ್ಟಿಗಲ್ಲನ್ನು ಸಾಮಾನ್ಯವಾಗಿ ಮಾಸ್ತಮ್ಮ ಎಂದು ಕರೆಯಲಾಗುತ್ತದೆ. ಆದರೆ ಇಲ್ಲಿ 
ಸಮಾಧಿಯನ್ನು ಮಾಸ್ತಮ್ಮ ಎಂದು ಕರೆಯುತ್ತಾರೆ. ಈ ಐತಿಹ್ಯದಲ್ಲಿ ಉಲ್ಲೇಖವಾಗುವ ಹುಡುಗಿಯ 
ಸಮಾಧಿಯನ್ನು ಜನರು ಮಾಸ್ತಮ್ಮ ಎಂದು ಆರಾಧಿಸಿಕೊಂಡು ಬಂದಿರಬಹುದು. ಈ ಮಾಸ್ತಮ್ಮ 
ತಳಸಮುದಾಯದಕ್ಕೆ ಸೇರಿದ ಹುಡುಗಿ ದೈವವಾಗಿ ಮಹತ್ವ ಪಡೆದಿರುವುದು ಗಮರ್ನಾವಾಗಿದೆ. 
ಪ್ರತಿಯೊಂದು ಜನಾಂಗದವರು ಮಾಸ್ತಮ್ಮನ ಆರಾಧಿಸಿಕೊಂಡು ಬಂದಿದ್ದಾರೆ. ಅಲ್ಲದೇ ಇಲ್ಲಿನ 
ಹೊಲೆಯ ಸಮುದಾಯಗಳು ತಮ್ಮ ಕುಲ ದೇವತೆಯಾಗಿ ಆರಾಧಿಸಿಕೊಂಡು ಬಂದಿರುವುದನ್ನು 
ಕಾಣಬಹುದು. 


ಸಿಂಗರಾಜಪುರದ ವಿಜಯನಗರದಮ್ಮನ ಐತಿಹ್ಯ 
ಚನ್ನಪಟ್ಟಣ ತಾಲೂಕಿನ ವಿರುಪಾಕ್ಷಿಪುರ ಹೋಬಳಿಯ ವ್ಯಾಪ್ತಿಯಲ್ಲಿ ಸಿಂಗರಾಜಪುರ 
ಗ್ರಾಮವಿದೆ. ವಿಜಯನಗರದಮ್ಮ ಇಲ್ಲಿನ ಪ್ರಮುಖ ಗ್ರಾಮದೇವತೆಯಾಗಿದೆ. ವಿಜಯನಗರದಿಂದ 


ಸಿಂಗರಾಜಪುರಕ್ಕೆ ವಲಸೆ ಬಂದು ನೆಲೆಸಿದಳು ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಅದರ 
ಕುರಿತು ಐತಿಹ್ಯವೊಂದು ಇಂದಿಗೂ ಪ್ರಚಲಿತದಲ್ಲಿದೆ. 


“ವಿಜಯನಗರದಲ್ಲಿ ಒಮ್ಮೆ ಬರಗಾಲ ಬಂದು ಕ್ಷಾಮ ತಲೆದೊರಿರುತ್ತದೆ. ಇದರಿಂದಾಗಿ 
ವಿಜಯನಗರದ ಅಮ್ಮನಿಗೆ ಪೂಜೆ ಪುನಸ್ಕಾರಗಳು ನಡೆಯದೆ ನಿಂತು ಹೋಗಿರುತ್ತವೆ. ಆಗ 
ವ್ಯಾಪಾರಕ್ಕೆಂದು ವಿಜಯನಗರಕ್ಕೆ ಹೋಗಿದ್ದ ವರ್ತಕರು ತಮ್ಮ ವ್ಯಾಪಾರ ಮುಗಿಸಿಕೊಂಡು 
ಹಿಂದಿರುಗುವಾಗ ವಿಜಯನಗರದಮ್ಮ ಕಲ್ಲಿನ ರೂಪದಲ್ಲಿ ಬುಟ್ಟಿಯಲ್ಲಿ ಸೇರಿಕೊಳ್ಳುತ್ತಾಳ. ಅದನ್ನು 
ಕೆಳಗೆ ಹಾಕಿದರೂ ಮತ್ತೆ ಬುಟ್ಟಿಯಲ್ಲಿ ಸೇರುತ್ತಿದ್ದು, ಆಗ ನೀನು ಯಾರು ಎಂದು ಕೇಳಿದಾಗ ನಾನು 
ವಿಜಯನಗರದಮ್ಮ ಬರಗಾಲ ಬಂದು ನನಗೆ ಪೂಜೆ ಮಾಡುತ್ತಿಲ್ಲ ಹೀಗಾಗಿ ನಾನು ನಿಮ್ಮ ಜೊತೆ 


118 


ಬರುತ್ತೇನೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾಳೆ. ಹೀಗೆ ಉತ್ತರದಿಂದ ಬಂದ 
ವಿಜಯನಗರದಮ್ಮ ಚನ್ನಪಟ್ಟಣ ಸೀಮೆಯ ಸಿಂಗರಾಜಪುರದಲ್ಲಿ ನೆಲೆಗೊಳ್ಳುತ್ತಾಳಿ.”್‌ 


ಈ ಐತಿಹ್ಯ ವಿಜಯನಗರದ ಅರಸರ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದ ವರ್ತಕರು 
ವಿಜಯನಗರದವರೆಗೂ ವ್ಯಾಪಾರ ವ್ಯವಹಾರಕ್ಕೆ ಹೋಗುತ್ತಿದ್ದರೆಂಬ ಐತಿಹಾಸಿಕ ಅಂಶಗಳ ಮೇಲೆ 
ಬೆಳಕು ಚೆಲ್ಲುತ್ತದೆ. ಇದಕ್ಕೆ ಪೂರಕವಾಗಿ ವಿಜಯನಗರ ಸಾಮ್ರಾಜ್ಯ ಪತನಾನಂತರ ಅಲ್ಲಿಂದ 
ಚನ್ನಪಟ್ಟಣ ಪ್ರದೇಶಕ್ಕೆ ಬಂದು ನೆಲೆಸಿದವರು ಎಂಬ ಮಾಹಿತಿ ಅಕ್ಕೂರು, ಅವ್ಹರಹಳ್ಳಿ, ಕೂಡ್ತೂರು 
ಮೊದಲಾದ ಕಡೆಗಳಿಂದ ಕ್ಷೇತ್ರಕಾರ್ಯ ಮಾಡುವಾಗ ಮಾಹಿತಿ ದೊರೆತಿದೆ. 


ವಾಡೆಮಲ್ಲೇಶ್ವರ ದೇವರ ಐತಿಹ್ಯ 


ವಾಡೆಮಲ್ಲೇಶ್ವರ ಬೆಟ್ಟದಲ್ಲಿರುವ ವಾಡೆಮಲ್ಲೇಶ್ವ್ಷರ ದೇವರ ಇತಿಹ್ಯಗಳು ಇಂದಿಗೂ 


ಪ್ರಚಲಿತದಲ್ಲಿವೆ. ಅವುಗಳನ್ನು 


ವಾಡಮಲ್ಲೇಶ್ವರನಿಗೆ ಸಂಬಂಧಿಸಿದ ಐತಿಹ್ಯ ಮುಂದಿನಂತಿದೆ. 


ಸಂಗಹಿಸಿ ಪ್ರಸ್ತುತ ಅಧ್ಯಾಯದಲ್ಲಿ ದಾಖಲಿಸಲಾಗಿದೆ. 


po) 


ಐತಿಹ್ಯ-೧: “ಬೈಚಾಪುರ ಗ್ರಾಮದಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುವ ಒಬ್ಬ ವರ್ತಕನಿದ್ದನು. 
ಆತ ಚಿನ್ನ, ಬೆಳ್ಳಿಯ ವ್ಯಾಪಾರ ಮಾಡಿಕೊಂಡು ಉತ್ತಮ ಜೀವನ ಸಾಗಿಸುತ್ತಿದ್ದನು. ಹೀಗಿರುವಾಗ 
ಒಮ್ಮೆ ವಾಡೆಮಲ್ಲೇಶ್ವ್ಷರ ದೇವರು ಅವನ ಬಳಿ ಬಂದು ಕಲಿಯುಗಕ್ಕೆ ದಾನವಾಗಿ ಚಿನ್ನದ ರಥ 
ಹಾಗೂ ವಿಗ್ರಹವನ್ನು ಮಾಡಿಕೊಡಬೇಕೆಂದು ಕೇಳಿತು. ಅದಕ್ಕೆ ಆ ವರ್ತಕ ಒಪ್ಪುವುದಿಲ್ಲ. ಆದ್ದರಿಂದ 
ಕೋಪಗೊಂಡ ವಾಡೆಮಲ್ಲೇಶ್ವರ ದೇವರು ನಿನ್ನ ಕುಲುಮೆಗಳು ನಾಶವಾಗಲಿ ಎಂದು ಶಾಪಕೊಟ್ಟಿತು. 
ಬೈಚಾಪುರ ಗ್ರಾಮದ '"ಕೊಮಟನಕೆರೆ' ಪ್ರದೇಶವೇ ವಾಡಮಲ್ಲೇಶ್ವರನ ಶಾಪದಿಂದ ನಾಶಗೊಂಡ 
ಪ್ರದೇಶವಾಗಿದೆ. ಇಲ್ಲಿ ಇಂದಿಗೂ ಕೆಲವು ಚಿನ್ನದ ವಸ್ತುಗಳು ದೊರೆಯುತ್ತವೆ. ಆ ವರ್ತಕ ನೆಲೆಸಿದ್ದ 
ಎನ್ನಲಾಗುವ ಪ್ರದೇಶದಲ್ಲಿ ಯಾವುದೇ ಬೆಳ ಬೆಳೆಯುವುದಿಲ್ಲ ಅದು ಇಂದಿಗೂ ಪಾಳು 
ಭೂಮಿಯಾಗಿ ಉಳಿದುಕೊಂಡಿದೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. 


ಐತಿಹ್ಯ-೨: ವಾಡೆಮಲ್ಲೇಶ್ವರನಿಗೆಸಂಬಂಧಿಸಿದಮತ್ತೊಂದು ಐತಿಹ್ಯ ಕುಂತೂರು 
ಗ್ರಾಮದಲ್ಲಿಪ್ರಚಲಿತದಲ್ಲಿದೆ. ಕುಂತೂರು ಗ್ರಾಮದ ೧೦೧ ಮಂದಿ ಆಚಾರಿಗಳು(ವಿಶ್ಷಕರ್ಮ) 
ವಾಡೆಮಲ್ಲೇಶ್ವರನನ್ನು ಸತ್ತಪರೀಕ್ಷೆಗೆ ಒಳಪಡಿಸಿದರು. ನೀನು ನಿಜವಾದ ದೇವರು ಎನ್ನುವುದಾದರೆ 
ನಾವು ಸಿದ್ದಪಡಿಸುವ ಕುಲುಮೆಯ ಮೇಲೆ ಕುಳಿತುಕೊಳ್ಳಬೇಕು ಎಂದು ಪರೀಕ್ಷೆಗೆ ಒಡ್ಡಿದರು. ೧೦೧ 
ಕುಲುಮೆಗಳ ಕೆಂಡವನ್ನು ಒಂದು ಕಡೆ ರಾಶಿ ಹಾಕಿ ಅದರ ಮೇಲೆ ವಾಡೆಮಲ್ಲೇಶ್ವರನನ್ನು 
ಕುಳಿತುಕೊಳ್ಳಲು ಹೇಳಿದರು. ಆಗ ವಾಡೆಮಲ್ಲೇಶ್ವರರು ಆ ಕೆಂಡದ ಮೇಲೆ ಕುಳಿತು ತಮ್ಮ 
ಪವಾಡದಿಂದ ಧಾರಾಕಾರ ಮಳೆ ಬರುವಂತೆ ಮಾಡಿದರು. ಈ ಪವಾಡವನ್ನು ಕಂಡ ೧೦೧ ಜನ 
ಆಚಾರಿಗಳು ವಾಡೆಮಲ್ಲೇಶ್ವ್ಷರನನ್ನು ದೇವರು ಎಂದು ಒಪ್ಪಿಕೊಂಡರು.” ಹೀಗೆ ದೇವರಿಗಾಗಿ 


ಆರಾಧಿಸಿಕೊಳ್ಳುತ್ತಾ ಬಂದಿದ್ದಾರೆ. 


119 


ಈ ಐತಿಹ್ಯದಲ್ಲಿ ಕೆಲವು ಐತಿಹಾಸಿಕ ಅಂಶಗಳನ್ನು ಗಮನಿಸಬಹುದು. ಬೈಚಾಪುರ ಹಾಗೂ 
ಕುಂತೂರು ಗ್ರಾಮಗಳು ಪ್ರಾಚೀನ ಕಾಲದಲ್ಲಿ ಚಿನ್ನ ಬೆಳ್ಳಿ ಕಬ್ಬಿಣ ತಯಾರಿಕೆಯ ಕೈಗಾರಿಕೆ 
ನೆಲೆಗಳಾಗಿದ್ದಂತೆ ಕಾಣುತ್ತದೆ. ಮಂಟೆಸ್ಟಾಮಿ ಕಾವ್ಯದಲ್ಲಿ ಕುಂತೂರಿನಲ್ಲಿ ಕಬ್ಬಿಣದ ಆಯುಧಗಳ 
ತಯಾರಿಕೆ ಉಲ್ಲೇಖ ಪ್ರಸ್ತಾಪವಾಗುತ್ತದೆ. ಈ ಎರಡು ಮೌಖಿಕ ಸಾಹಿತ್ಯಗಳಲ್ಲಿ ಕುಂತೂರು ಹಾಗೂ 
ಬೈಚಾಪುರ ಗಾಮಗಳು ಕೈಗಾರಿಕೆಗಳಾಗಿದ್ದವು ಎಂಬುದಕ್ಕೆ ಕುಂತೂರಿನ "ಕುಲುಮೆತಿಟ್ಟು' ಎಂಬ 
ಸ್ಥಳವಾಗಿದೆ ಪೂರಕವಾಗಿದೆ. ಅಲ್ಲದೇ ಕುಂತೂರಿನ ಮಾರಿ ದೇವತೆಯನ್ನು ವಾಡಮಲ್ಲೇಶ್ವರನ ತಂಗಿ 
ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಇವೆಲ್ಲ ಅಂಶಗಳು ಮಹದೇಶ್ವರ ಹಾಗೂ 
ಸಿದ್ಧಪ್ಲಾಜಿಯವರಂತೆ ವಾಡೆಮಲ್ಲೇಶ್ವರ ಕೂಡ ಸಾಂಸ್ಕೃತಿಕ ಪುರುಷರಾಗಿದ್ದರು ಎಂಬುದರ ಮೇಲೆ 


ಬೆಳಕು ಚೆಲ್ಲುತ್ತದೆ. 
ಸಿಂಗರಾಜಹುರ ಬೆಟ್ಟದ ಗವಿರಂಗಸ್ಟಾಮಿ ಐತಿಹ್ಯ 


ಈ ಬೆಟ್ಟದ ಕುರಿತ ಐತಿಹ್ಯವೊಂದು ಪ್ರಚಲಿತದಲ್ಲಿದೆ. “ದ್ದಾಪರಯುಗದಲ್ಲಿ ವಿಭಂಡಕ 
ಮಹಾಖಯಷಿಗೆ ವರದಿಂದ ಶೃಂಗಮಹರ್ಷಿ ಸಿಗುತ್ತಾರೆ. ವಿಭಂಡಕ ಮಹಾಯಷಿ ಅವರನ್ನು ಹೋಷಿಸಿ 
ಗೆಡ್ಡೆ ಗೆಣಸು, ಹೇಬ್ದ-ಹಂಪಲು, ತರಗೆಲೆಗಳನ್ನು ತಿನಿಸುತ್ತಾ ಲೌಕಿಕದಿಂದ ದೂರವಿರುವಂತೆ 
ಬೆಳೆಸುತ್ತಾರೆ. ಹೀಗೆ ಕಾಲ ಕಳೆಯುತ್ತಿರುವಾಗ ಪಕ್ಕದ ರಾಜ್ಯದಲ್ಲಿ ಬರಗಾಲ ಬರುತ್ತದೆ. ಆ ಪ್ರದೇಶದ 
ಜನರು ತಮ್ಮ ಕುಲಪುರೋಜಹಿತರನ್ನು ಬರಗಾಲ ನಿಲ್ಲಿಸಲು ಪರಿಹಾರ ಕೇಳಿದಾಗ ಅವರು 
"ಶೃಂಗಮಹಾಯಪಷಿ' ಬೆಟ್ಟದಲ್ಲಿರುವ "ಶೃಂಗಮಹರ್ಷಿ”' ಎಂಬುವವರನ್ನು ಇಲ್ಲಿಗೆ ಕರೆತಂದರೆ ಬರ 
ಪರಿಹಾರವಾಗುತ್ತದೆ ಎಂದು ಹೇಳಿದರು. ಆಗ ಮೂರು ಜನ ಸ್ತ್ರೀಯರು ಶೃಂಗಮಹರ್ಷಿ 
ಕರೆತರುವುದಾಗಿ ಒಪ್ಪಿದರು. ಅದರಲ್ಲಿ ಪ್ರಕೃತಾಂಬ ಎಂಬುವಳು ಇದ್ದಳು. ಕಾವೇರಿ ನದಿ ಭೂಹಳ್ಳಿ 
ಗುಡ್ಲೆಗೊ ಶೃಂಗರಾಜಪುರ ಬೆಟ್ಟಕ್ಕೂ ಮಧ್ಯದಲ್ಲಿ ಹರಿದುಕೊಂಡು ಹೋಗುತ್ತಿತ್ತು. ಮೂರು ಜನ 
ಪತಿವ್ರತೆಯರು ಭೂಹಳ್ಳಿ ಗುಡ್ಡದಲ್ಲಿರುವ ಸೂಳೆಗವಿಯಲ್ಲಿ ಮೂರು ತಿಂಗಳಿದ್ದು, ಶೃಂಗಮಹರ್ಷಿ 
ತಿನ್ನುತಿದ್ದ ಆಹಾರಕ್ಕೆ ಉಪ್ಪು, ಹುಳಿ, ಕಾರವನ್ನು ಮಿಶ್ರಣಮಾಡಿ ಅವರ ಮನವೊಲಿಸಿ ತಮ್ಮ ರಾಜ್ಯಕ್ಕೆ 
ದೋಣಿಯಲ್ಲಿ ನದಿಯನ್ನು ದಾಟಿ ಕರೆದುಕೊಂಡು ಹೋದರು. ಶೃಂಗಮಹರ್ಷಿ ಇಲ್ಲಿಂದ 
ಹೋಗಬೇಕಾದರೆ ಎಲ್ಲೇ ಬರಗಾಲ ಬಂದರೂ ಎಲ್ಲೇ ಮಳ ಇಲ್ಲದಿದ್ದರೂ ಸಿಂಗರಾಜಪುರದಲ್ಲಿ 
ಚಿಂತ್ತುಕೊಂಡು, ಹನಿಯೂರಿನಲ್ಲಿ ಅಂತ್ಲುಕೊಂಡು ಹೋಗಲಿ ಎಂದು ಆಶೀರ್ವದಿಸಿ ಉತ್ತರ ದೇಶಕ್ಕೆ 
ಹೋದರು. ಬರಗಾಲ ಬಂದಿದ್ದ ಪ್ರದೇಶಕ್ಕೆ ಹೋಗಿ ಬರ ಪರಿಹಾರ ಮಾಡಿ ಮೇಲುಕೋಟೆಗೆ 
ಹೋಗಿ ಐಕ್ಯವಾದರು.” 


“ಶೃಂಗ” ಎಂದರೆ ಪ್ರಾಣಿಯ ಕೊಂಬು, ಬೆಟ್ಟದ ತುದಿ ಎಂಬ ಅರ್ಥಗಳಿವೆ. ಸಿಂಗರಾಜಪುರ 
ಬೆಟ್ಟದಲ್ಲಿ ದಾರ್ಶನಿಕ ಪುರುಷರೊಬ್ಬರು ನೆಲೆಸಿದಂತೆ ಕಾಣುತ್ತದೆ. ಹೀಗೆ ಬೆಟ್ಟದ ತುದಿಯಲ್ಲಿ 


120 


ನೆಲೆಸಿದ್ದರು ಎಂಬ ಹಿನ್ನೆಲೆಯಿಂದ ಅವರಿಗೆ ಶೃಂಗಮಹರ್ಷಿ ಎಂದು ಹೆಸರು ಬಂದಿರಬಹುದು. ಈ 
ಬೆಟ್ಟಕ್ಕೆ ರಂಗಸ್ತಾಮಿ ಬೆಟ್ಟ ಎಂಬ ಹೆಸರಿದೆ. ಅದು ಪ್ರಾಯಶಃ ರಾಮಾನುಜಾಚಾರ್ಯರ 
ಪ್ರಭಾವದಿಂದ ಬಂದಿರಬಹುದಾಗಿದೆ. ಮೇಲುಕೋಟೆಯಲ್ಲಿ ಕೆಲಕಾಲ ನೆಲೆಸಿದ್ದ ಇವರು ಶೀವೈಷ್ಠವ 
ಪಂಥದ ಸಿದ್ಧಾಂತಗಳನ್ನು ಪ್ರಚಾರಮಾಡಲು ಕರ್ನಾಟಕದ ಹಲವು ಕಡೆಗಳಿಗೆ ಪ್ರವಾಸ ಕೈಗೊಂಡಾಗ 
ಇಂದಿನ ರಾಮನಗರ ಜಿಲ್ಲೆಯ ಪ್ರದೇಶಕ್ಕೆ ಸಹ ಬಂದಿದ್ದರು ಎನಿಸುತ್ತದೆ. ಇಲ್ಲಿನ ಬೆಟ್ಟಗಳ ಗುಹೆಗಳಲ್ಲಿ 
ಉಳಿದುಕೊಂಡಿದ್ದರು ಎಂಬ ಪ್ರತೀತಿ ಇಂದಿಗೂ ಪ್ರಚಲಿತದಲ್ಲಿದೆ. ರಾಮನಗರ ಜಿಲ್ಲೆಯ ಕೆಲವು 
ಬೆಟ್ಟಗಳಿಗೆ ರಾಮದೇವರ ಬೆಟ್ಟ, ರಂಗನಾಥಸ್ವಾಮಿ ಬೆಟ್ಟ ಎಂದು ಹೆಸರುಗಳು ಬಂದಿವೆ ಎಂಬ 
ನಂಬಿಕೆ ಇಲ್ಲಿನ ಜನರಲ್ಲಿ ಬೇರೂರಿದೆ. ಈ ಇತಿಹ್ಯದಲ್ಲಿ ಪ್ರಸ್ತಾಪವಾಗುವ ಶೃಂಗಮಹರ್ಷಿ ಅಥವಾ 


ಶ್ರೀರಂಗರೇ ರಾಮಾನುಜಾಚಾರ್ಯ ಆಗಿರುವ ಸಾಧ್ಯತೆಯಿದೆ. 
ಬಿಸಿಲಮ್ಮನ ಐತಿಹ್ಯ 


ಚನ್ನಪಟ್ಟಣ ತಾಲೂಕಿನ ಹುಣಸನಹಳ್ಳಿ ಗ್ರಾಮದ ಬಿಸಿಲಮ್ಮ ದೇವತೆಯನ್ನು 
ಆರಾಧಿಸುವುದನ್ನು ಕಾಣಬಹುದು. ಇಲ್ಲಿನ ಗ್ರಾಮದೇವತೆಯಾಗಿ ಮಹತ್ವ ಪಡೆದುಕೊಂಡಿರುವ 
ಬಿಸಿಲಮ್ಮನಿಗೆ ಸಂಬಂಧಿಸಿದ ಐತಿಹ್ಯ ಇಂದಿಗೂ ಪ್ರಚಲಿತದಲ್ಲಿದೆ. ಅದರ ಮಾಹಿತಿಯನ್ನು ಪ್ರಸ್ತುತ 


ಅಧ್ಯಯನದ ಕ್ಷೇತಕಾರ್ಯ ಸಂದರ್ಭದಲ್ಲಿ ಸಂಗಹಿಸಿಕೊಳ್ಳಲಾಗಿದೆ. ಆ ವಿವರಗಳು ಮುಂದಿನಂತೆ 
ವಿವರಿಸಲಾಗಿದೆ. 


“ಕೊಂಗನಾಡಿನಲ್ಲಿ ನೆಲೆಸಿದ್ದ ಬಿಸಿಲಮ್ಮನಿಗೆ ಪೂಜೆ ಪುನಸ್ವಾರಗಳು ಕಡಿಮೆಯಾಗಿದ್ದವು. ಅದೇ 
ಸಂದರ್ಭದಲ್ಲಿ ಹುಣಸನಹಳ್ಳಿಯಿಂದ ಕೊಂಗನಾಡಿಗೆ ವ್ಯಾಪಾರಕ್ಕೆಂದು ಹೋಗಿದ್ದವರ ಬುಟ್ಟಿಯಲ್ಲಿ 
ಕಲ್ಲಿನ ರೂಪದಲ್ಲಿ ಬಿಸಿಲಮ್ಮ ಈ ಗ್ರಾಮಕ್ಕೆ ನೆಲೆಸಿದಳು. ಕೊಂಗನಾಡಿನಲ್ಲಿ ಬಿಸಿಲಮ್ಮನನ್ನು 
ಆರಾಧಿಸುತ್ತಿದ್ದವರು ಹೊಲೆಯ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಅವರು ತಮ್ಮ ದೇವತೆಯನ್ನು 
ಬಿಟ್ಟಿರಲಾರದೆ ಜೊತೆಯಲ್ಲೆ ಬಂದರು. ಹೀಗೆ ಬಂದವರು ಹುಣಸನಹಳ್ಳಿಯಲ್ಲಿ ನೆಲೆಸಿ ಬಿಸಿಲಮ್ಮನನ್ನು 
ಪ್ರಶ್ಕಪಿಸಿ ಪೂಜಿಸತೊಡಗಿದರು. ಹೀಗಾಗಿ ಈ ದೇವತೆಗೆ ಇಲ್ಲಿನ ಹೊಲೆಯ 
ಸಮುದಾಯದವರಿಂದಲೆ ಮೊದಲನೆಯ ಪೂಜೆ ನಡೆಯುತ್ತದೆ. 

ಬಿಸಿಲಮ್ಮ ಮತ್ತು ಕಬ್ಬಾಳಮ್ಮ ಅಕ್ಕ ತಂಗಿಯರು ಎಂಬ ಭಾವನೆ ಚನ್ನಪಟ್ಟಣ ತಾಲೂಕಿನ 
ಜನರಲ್ಲಿ ಮನೆ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ಈ ಐತಿಹ್ಯ ಹುಟ್ಟಿಕೊಂಡಿರುವುದನ್ನು 
ಗಮನಿಸಬಹುದು. ಬಿಸಿಲಮ್ಮನಿಗೆ ಏಳು ಜನ ಮಕ್ಕಳಿದ್ದರು, ಆದರೆ ಕಬ್ಬಾಳಮನಿಗೆ ಮಕ್ಕಳಿರಲಿಲ್ಲ. 
ಒಂದು ದಿನ ಬಿಸಿಲಮ್ಮನ ಮಕ್ಕಳನ್ನು ನೋಡುವ ಆಸೆಯಿಂದ ಸಿಹಿ ತಿಂಡಿಗಳ ಸಮೇತ ತಂಗಿಯ 
ಮನೆಗೆ ಬರುತ್ತಿದ್ದಳು. ಅದೇ ಸಮಯದಲ್ಲಿ ನೀರಿಗೆ ಹೋಗುತ್ತಿದ್ದ ಬಿಸಿಲಮ್ಮ ತನ್ನ ಅಕ್ಕ ಬರುವುದನ್ನು 
ಕಂಡು ಹೆದರಿ ಹಿಂದಿರುಗಿ ಹೋಗಿ, ಮನೆಯಲ್ಲಿದ್ದ ತನ್ನ ಮಕ್ಕಳಿಗೆ "ಏ ಮಕ್ಕಾ, ನಿಮ್ಮ ದೊಡ್ಡವ್ವ 


121 


ಕಬ್ದಾಳಿ ಕಬ್ಬಾಳಿಂದ ಬತ್ತಾವೈೆ, ಎಲ್ಲಾ ಹೋಗಿ ಆ ಮುಳ್ಳಿನ ಪಂಜರ್ದಾಗೆ ಬಚ್ಚಿಟ್ಕೊಳ್ಳಿ ಆ ಬಂಜೆ 
ಕಣ್ಣಿಗೆ ಬಿದ್ರೆ ನೀವೆಲ್ರೂ ಉರ್ದೋಗ್ರಿರಿ' ಎಂದು ಮಕ್ಕಳನ್ನು ಬಚ್ಚಿಟ್ಟು ಮತ್ತೆ ನೀರಿಗೆ ಹೊರಟಳು. ಆಗ 
ದಾರಿಯಲ್ಲಿ ಎದುರಾದ ಮಾಯ್ಯಾತಿ ಕಬ್ಬಾಳಿ ಇದೇನು ತಿಳಿಯದಂತೆ ನಟಿಸಿ ಮಕ್ಕಳು ಎಲ್ಲಿಗೋದ್ರು 
ಎಂದು ಕೇಳಿದಾಗ ಬಿಸಿಲಮ್ಮ ಆಟ ಆಡೋಕೆ ಹೋಗಿವೆ ಎಂದು ಹೇಳಿದಳು. ಸರಿ ನಿನ್ನ ಗಂಡ 
ಮನೆಲಿಲ್ದೆ, ಎಂದಾಗ ಬಿಸಿಲ್ಲಮ್ಮ ನನ್ನ ಗಂಡ ದುಂಡೇಗೌಡ್ಲೆ ದಂಡಿಗೋದೋರು ಇನ್ನೂ ಬತ್ತಾನೆ 
ಅವ್ನೆ ಎಂದಳು. ಸರಿ ನಿನ್ನ ಮಕ್ಸನ್ನಾದ್ರು ಕರಿ ನೋಡ್ಡೊಂಡೋಗ್ತಿನಿ, ಅವೆಲ್ಲಿ ಆಡೋಕೋಗಿದ್ದಾವೊ 
ಯಾರಿಗೊತ್ತು ಎಂದಳು. ಇದರಿಂದ ಕೋಪಗೊಂಡ ಕಬ್ಬಾಳಿ ಇಲ್ಲಿರೊ ಮಕ್ಕೆಲ್ಲ ಕಲ್ಲಾಗೋಗ್ಲಿ, ಎಂದು 
ಶಾಪಕೊಟ್ಟಳು. ಆದರೆ ಆಟವಾಡಲು ಹೊರಗೆ ಹೋಗಿದ್ದ ಒಬ್ಬ ಮಗ ಮಾತ್ರ ಉಳಿಯುತ್ತಾನೆ. ತನ್ನ 
ಈ ತಪ್ಪಿಗೆ ಪ್ರಾಯಶ್ಲಿತಗೊಂಡ ಬಸಿಲಮ್ಮ ಅಂದಿನಿಂದ ಸಿಡಿರಣ್ಣನನ್ನು ಕಬ್ಬಾಳಮ್ಮನ ಹಾಗೂ ಇಲ್ಲಿನ 
ಎಲ್ಲಾ ಗ್ರಾಮದೇವತೆಗಳ ಹಬ್ಬಗಳಲ್ಲಿ ಸಿಡಿ ಆಡಲು ಕಳುಹಿಸುತ್ತಾಳೆ” ಈ ಹಿನ್ನೆಲೆಯಿಂದ 
ಗ್ರಾಮದೇವತೆಗಳ ಜಾತೆಗಳಲ್ಲಿ ಸಿಡಿ ಆಚರಣೆ ನಡೆದುಕೊಂಡು ಬಂದಿದೆ. ಹುಣಸನಹಳ್ಳಿ ಬಿಸಿಲಮ್ಮ 
ದೇವಾಲಯದಲ್ಲಿರುವ ನಿರಾಕಾರವಾದ ಆರು ಕಲ್ಲುಗಳೇ ಕಬ್ಬಾಳಮ್ಮನಿಂದ ಶಾಪಕ್ಕೀಡಾದ ಬಿಸಿಲಮ್ಮನ 
ಮಕ್ಕಳು ಎಂಬ ನಂಬಿಕೆಯಿದೆ. ಇದರಲ್ಲಿ ಬಿಸಿಲಮ್ಮನ ಪತಿ ದಂಡಿಗೆ ಹೋಗಿದ್ದಾನೆ ಎಂಬ 
ಉಲ್ಲೇಖವನ್ನು ಗಮನಿಸಿದರೆ ಚಾರಿತ್ರಿಕ ಸಂಗತಿಯೊಂದಕ್ಕೆ ಸಂಬಂಧಿಸಿದೆ ಎನ್ನಬಹುದು. ಆದರೆ 
ದಂಡು ಎಂಬುದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಚಾರಿತ್ರಿಕ ಅಂಶ ತಿಳಿದುಬರುವುದಿಲ್ಲ. 
ಪ್ರಾಯಶಃ ಈ ಐತಿಹ್ಯ ಕಾಲಾಂತರದಲ್ಲಿ ಸಂಕ್ಷಿಪ್ತಗೊಂಡಿರಬಹುದು. 


ಹೀಗೆ ಐತಿಹ್ಯಗಳು ಗ್ರಾಮದೇವತೆಗಳ ಹಾಗೂ ಪೂರ್ವಿಕರಿಗೆ ಸಂಬಂಧಿಸಿದ ಕೋಪ, 
ಶೌರ್ಯ, ಶೋಷಣೆ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಅಂಶಗಳನ್ನು 
ಒಳಗೊಂಡಿವೆ. ಅವುಗಳನ್ನು ಗುರುತಿಸುವ ಮೂಲಕ ಚನ್ನಪಟ್ಟಣ ತಾಲೂಕಿನ ಚರಿತ್ರೆಯನ್ನು 
ಕಟ್ಟಿಕೊಡುವ ಪ್ರಯತ್ನ ಮಾಡಲಾಗಿದೆ. 
ಕೊನೆ ಟಿಪ್ಪಣಿಗಳು 
ವಿಶ್ವನಾಥ, ಗ್ರಾಮ ನಾಮಗಳ ಸಾಂಸ್ಕೃಶಿಕ ಪರಿವೇಷ, ಪು-೩ 
ಜವರೇಗೌಡ ದೇ., ಸ್ಥಳನಾಮ ವ್ಯಾಸಂಗ, ಪು-೧೭ 
ಇಂಗ್ಲೀಷ್‌ ಕನ್ನಡ ನಿಘಂಟು, ಪು-೧೩೩೨ 
ಕೆಮ್ರೂರು ರಘುಪತಿಭಟ್ಟ, ತುಳುನಾಡಿನ ಸ್ಥಳನಾಮಗಳು, ಪು-೧ 
ಜೋಶಿ ಶಂ.ಬಾ. ಎಡೆಗಳು ಹೇಳುವ ಕಂನಾಡ ಕತೆ, ಪು-೪೫ 


ಇಂಗ್ಲಿಷ್‌ ಕನ್ನಡ ನಿಘಂಟು, ಪು-೫೧೧೬ 


pS 


ಪೂಜಾರ ವಿ.ಜಿ. ಕನ್ನಡ ಸಾಹಿತ್ಯ ಸಂಬಂಧ, ಪು-೧೯೦ 


122 


೩೨. 


ಹಪ. 


ಸುರೇಶ್‌ ಕೆ.ಸಿ, ರಾಮನಗರ ಜಿಲ್ಲೆಯ ಸ್ಥಳೆನಾಮಗಳ ಅಧ್ಯಯನ, ಪು-೭೦ 


ಕಲಬುರ್ಗಿ ಎಂ.ಎಂ., ಮಾರ್ಗ ಸಂಪುಟ-೨, ಹು-೫೩೩ 


ಬಸವರಾಜು, ಚನ್ನಪಟ್ಟಣ ತಾಲೂಕಿನ ಸ್ಥಳನಾಮಗಳ ಅಧ್ಯಯನ, ಪು-೧೨೪ 


ರೈ 


ಅದೇ, 


. ಅದೇ, 


. ಅದೇ, 


ಅದೇ, 
ಅದೇ, 
ಅದೇ, 
ಅದೇ, 
ಅದೇ, 
ಅದೇ, 
ಅದೇ, 
ಅದೇ, 


ಅದೇ, 


ನಾಗರಾಜ್‌ ಎಂ.ಜಿ. ಕೃಷ್ಣಮೂರ್ತಿ ಪಿ.ವಿ. (ಸಂ), ಇತಿಹಾಸ ದರ್ಶನ, ಸಂ-೨೬, ಪು- 


೧೮೬ 
ರೈಸ್‌ 

ಅದೇ, 
ಅದೇ, 
ಅದೇ, 
ಅದೇ, 
ಅದೇ, 


ಅದೇ, 


ಅದೇ, 


. ಸಂಗಮೇಶ ಸವದತ್ತಿಮಠ, ಜನಪದಭಾಷಾ ಸಮೀಕ್ಷೆ, ಪು-೬೨ 


ಸ್‌ ಬಿಎಲ್‌. ಎಕ್‌, ಶಾ.ಸಂ-೧೫೩, (ಚ). ಅಬ್ಲೂರು, ಪು-೩೩ಿ೭ 


ಶಾ.ಸಂ-೧೫೪, (ಚ). ಅಬ್ದೂರು, ಹು-೧೬೫ 
ಶಾ.ಸಂ-೧೬೪, (ಚ), ಆಣಿಗೆರೆ, ಪು-೩೪೪ 
ಶಾ.ಸಂ-೧೬೨, (ಚ), ಕುಕೂರು, ಪು-೩೪೪ 
ಶಾ.ಸಂ-೧೮೬, (ಚ), ಮಳೂರು, ಪು-೩೫೪ 
ಶಾ.ಸಂ-೧೩೩, (ಚ). ಮಳೂರುಪಟಣ, ಪು-೧೬೧ 
ಶಾ.ಸಂ-೧೬೨, (ಚಿ), ಕುಕೂರು, ಪು-೩೪೪ 
ಶಾ.ಸಂ-೫೨, (ಚ), ಕೋಡಂಬಳ್ಳಿ, ಪು-೩೧೭೬ 
ಶಾ.ಸಂ-೫೮, (ಚ). ಗರಕಹಳ್ಳಿ, ಪು-೩೧೯ 
ಶಾ.ಸಂ-೨೨೪, (ಚ), ಕೃಷ್ಣಾಪುರ, ಪು-೫೨ 
ಶಾ.ಸಂ-೫೬, (ಚ), ಗರಕಹಳ್ಳಿ ಪು-೩೧೮ 
ಶಾ.ಸಂ-೭೪, (ಚ), ಮಾಗೇನಹಳ್ಳಿ, ಪು-೩೨೫ 


ಶಾ.ಸಂ-೧೫೫, (ಚ). ಚಕ್ಕೆರೆ. ಪು-೩೪೧ 


ಬಿ.ಎಲ್‌., ಎಕ್‌, ಶಾ.ಸಂ-೨೨೪, (ಚ), ಕೃಷ್ಣಾಪುರ, ಪು-೫ಡಿ 


$ 
ಶಾ.ಸಂ-೧೫೬, (ಚಿ), ಹೊಟ್ಟಿಗನಹೊಸಹಳ್ಳಿ, ಪು-೩೪೧ 
ಶಾ.ಸಂ-೧೫೩, (ಚ), ಅಬ್ದೂರು, ಪು-೩&೯೯ 
ಶಾ.ಸಂ-೫೩, (ಚ), ಕೋಡಂಬಳ್ಳಿ, ಹು-೩೧೭ 
ಶಾ.ಸಂ-೭೫, (ಚು), ಚಿಕ್ಕೇನಹಳ್ಳಿ ಪು-೧೪೬ 
ಶಾ.ಸಂ-೧೫೩, (ಚ), ಅಬ್ದೂರು, ಪು-೩೩೭ 
ಶಾ.ಸಂ-೧೭೨, (ಚ), ದಶವಾರ, ಪು-೩೪೯ 


ಶಾ.ಸಂ-೧೦೦, (ಚು), ಚಿಕ್ಕಮಳೂರು, ಪು-೩೨೯ 


123 


೩೪. 


೩೫. 


೩೬. 


೩೭. 


೩೮. 


೩೯. 


೪೦. 


೪೧. 


೪೨. 


೪೩. 


ಅಲ್ಲ, 


೪ಜಿ. 


೪೬. 


ದ್ರಿ 


ಫಲ, 


ಉರ್‌. 


೫೦. 


೫೧. 


೫೨. 


೫೩. 


೫೪. 


೫೫. 


೫೬. 


೫೭. 


೫೦. 


ರೀ. 


೬೦. 


ಮಂಜುನಾಥ ಎಂ.ಕೆ. ರಾಮನಗರ ಜಿಲ್ಲೆಯ ರ ಅಧ್ಯಯನ, ಪು-೩ಖ೫ 
ಅದೇ, ಶಾ.ಸಂ-೧೫೩, (ಚ). ಅಬ್ಲೂರು, ಪು-೩೩೭ 
ಅದೇ, ಶಾ.ಸಂ-೨೨೮, (ಚ), ಕೃಷ್ಣಾಪುರ, ಪು-೫೨ 
ಅದೇ, ಶಾ.ಸಂ-೨೨೪, (ಚ), ಕೃಷ್ಣಾಪುರ, ಪು-೫೨ 


ವಕ್ಷ್ಯ ಮುನಿನಿಂಗಯ್ಯ ಅವರಿಂದ ಪಡೆದ ಮಾಹಿತಿ 


ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೬೯, (ಚ), ಬೇವೂರು, ಪು-೩೨೩ 
ಅದೇ, ಶಾ.ಸಂ-೭೧, (ಚ), ಬೇವೂರು, ಪು-೩೨೩ 


ಅದೇ, ಶಾ.ಸಂ-೬೮, (ಚ), ಬೇವೂರು, ಪು-೩೨೩ 

ಅದೇ, ಶಾ.ಸಂ-೭೧, (ಚ). ಬೇವೂರು, ಪು-೩೨೩ 

ಅದೇ, ಶಾ.ಸಂ-೧೬೪, (ಚ), ಆಣಿಗೆರೆ, ಪು-೩೪೪ 

ಅದೇ, ಶಾ.ಸಂ-೨೦೨, (ಚ). ಮಳೂರು, ಹು-೪೮ 

ಅದೇ, ಶಾ.ಸಂ-೧೫೩, (ಚ). ಅಬೂರು, ಪು-೩೩೭ 

ಅದೇ, ಶಾ,ಸಂ-೧೨೮, (ಚ). ಮಳೂರುಪಟಣ, ಪು-೧೫೯ 

ಅದೇ, ಶಾ.ಸಂ-೧೫೦, (ಚ), ಪು-೩೩೬ 

ಮಂಜುನಾಥ ಎಂ.ಕೆ. ರಾಮನಗರ ಜಿಲ್ಲೆಯ ಸಾಂಸ್ಥ ತಿಕ ಅಧ್ಯಯನ, ಪು-೨೧೦ 
ರೈಸ್‌ ಬಿಎಲ್‌., ಪೂರ್ವೋಕ್ತ, ಶಾ.ಸಂ-೧೭೦, (ಚ), ಕನ್ನಮಂಗಲ, ಪು-೩೪೬ 
ಅದೇ, ಶಾ.ಸಂ-೧೬೯, (ಚ). ಮಾಕಳಿ, ಪು-೩೪೬ 

ಅದೇ, ಶಾ.ಸಂ-೧೬೧, (ಚ). ಮಾಕುಂದ, ಪು-೩೪೩ 

ಅದೇ, ಶಾ.ಸಂ-೭೩, (ಚ). ಮಾಗೇನಹಳ್ಳಿ, ಪು-೩೨೪ 


ಛಿ 
ಅದೇ, ಶಾ.ಸಂ-೭೪, (ಚ). ಮಾಗೇನಹಳ್ಳಿ, ಪು-೭೫ 

ಅದೇ, ಶಾ.ಸಂ-೧೬೮, (ಚಿ), ಮಾರ್ಚನಪಳ್ಳಿ, ಪು-೩೪೫ 

ಅದೇ, ಶಾ.ಸಂ-೫೧, (ಚೆ). ಮಾಳಗಳು, ಪು-೩೧೫ 

ಅದೇ, ಶಾ.ಸಂ-೧೧೦, (ಚ). ಬ್ಯಾಡರಹಳ್ಳಿ, ಪು-೩೯ 

ಗೋಪಾಲ್‌ ಬಾ.ರಾ. (ಸಂ), ಎ.ಕ-೩, ನಂಜನಗೂಡು, ಶಾ.ಸಂ-೧೦೯, ಪು-೧೮೮ 
ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೬೫, (ಚ), ಯಲಿಯೂರು, ಪು-೩೨೧ 
ಅದೇ, ಶಾ.ಸಂ-೧೭೦, (ಚ), ಮ ಹು-೩೪೬ 


ಅದೇ, ಶಾ.ಸಂ-೫೩, (ಚ). ಕೋಡಂಬಳ್ಳಿ, -೩೧೭ 


124 


೭೩. 


೭೪ 


೭೫. 


ಔತ, 


ಅದೇ, ಶಾ.ಸಂ-೨೨೪, (ಚ), ಕೃಷ್ಣಾಪುರ, ಪು-೫೩ 

ಅದೇ, ಶಾ.ಸಂ-೫೩ (ಚ), ಕೋಡಂಬಳ್ಳಿ, ಹು-೩೧೭ 

ಎಂ.ಎ.ಆರ್‌, ೧೯೪೨, ಶಾ.ಸಂ-೨೭, ಪು-೧೨೮ 

ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೬೫, (ಕ), ಕಬ್ಬಾಳು, ಪು-೮೭ 


ಮಂಜುನಾಥ ಎಂಕೆ. ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಅಧ್ಯಯನ, ಪು-೪೦ 


ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೬೪, (ಕ), ಕಬ್ಲಾಳು, ಪು-೨೭೬ 
ಅದೇ, ಶಾ.ಸಂ-೩೬, (ಚ). ಹರೂರು, ಪು-೩೧೦ 


ಅದೇ, ಶಾ.ಶಂ-೪೭, (ಚ), ಮೊಗೇನಹಳ್ಳಿ, ಪು-೩೧೩ 
ಅದೇ, ಶಾ.ಸಂ-೧೩೦, (ಚ), ಮಳೂರುಪಟ್ಟಣ, ಪು-೧೬೦ 
ಚಿದಾನಂದಮೂರ್ತಿ ಎಂ., ಜನ-ಜನಪದ-ಜಾನಪದ, ಪು-೬೯ 


ಚಿದಾನಂದಮೂರ್ತಿ ಎಂ. ಪೂರ್ವೋಕ್ತ ಪು-೬೯ 


ಲಿಂಗಯ್ಯ ಡಿ. ಮತ್ತು ಸಂದ್ಮಾರಡ್ಡಿ ಕೆ.ಆರ್‌. ಜಾನಪದ ಸ್ಥರೂಪ ಮತ್ತು ಸಾಹಿತ್ಯ ಪು-೩ಿ೪ 


ಲಕ್ಕಪ್ಪಗೌಡ ಎಚ್‌. ಜೆ.(ಸಂ), ಜಾನಪದ ಮತ್ತು ಪೂರಕ ಕ್ಷೇತ್ರಗಳು, ಕುವೆಂಪು 


ವಿಶವಿದ್ಧಾಲಯದ ಬಿ. ಆರ್‌. ಪಾಜೆಕ್‌, ಪು-೩೫ 
ವ Fo) ಲ್‌ 


ವಕ್ಷ ಕೂಡ್ಡೂರಿನ ಜಯರಾಜ ಅರಸು ಅವರಿಂದ ಪಡೆದ ಮಾಹಿತಿ 


ವಕ್ತ್ಯ ಅಬ್ಬೂರಿನ ವ್ಯಾಸರಾಜ ಮಠದ ಅರ್ಚಕರಾದ ಶ್ರೀಧರ ಅವರಿಂದ ಸಂಗ್ರಹಿದ ಮಾ 


ವಕ್ತ್ಯ ಕುಂತೂರಿನ ಮುದ್ದಯ್ಯ ಎಂಬುವರಿಂದ ಸಂಗಹಿಸಿದ ಮಾಹಿತಿ 


125 


9 
(ee) 


ತಿ 


ಅಧ್ಯಾಯ : ನಾಲ್ಕು 
ಸಮಾಜೋ-ಧಾರ್ಮಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿ 


ಯಾವುದೇ ಒಂದು ಪ್ರದೇಶದ ಇತಿಹಾಸ ಮತ್ತು ಸಾಂಸ್ಕೃತಿಕ ಅಧ್ಯಯನವೆಂದರೆ ಅದು ಅಲ್ಲಿ 
ಬದುಕಿ ಬಾಳಿರುವ ಜನರ ಜೀವನದ ಅಧ್ಯಯನವಾಗಿದೆ. ಪ್ರತಿಯೊಂದು ಪ್ರದೇಶದಲ್ಲಿ ನೆಲೆಸಿರುವ 
ಜನರ ನೋವು-ನಲಿವು, ಆಚಾರ-ವಿಚಾರ, ಜೀವನಕ್ರಮ ಮೊದಲಾದ ಸಾಂಸ್ಕೃತಿಕ ಅಂಶಗಳು 
ಅದರಲ್ಲಿ ಸಂಕೀರ್ಣಗೊಂಡಿರುತ್ತವೆ. ಇಂತಹ ಸಂಕೀರ್ಣ ಅಂಶಗಳನ್ನು ಸ್ಥಳೀಯ ಚರಿತ್ರೆಯ 
ಚೌಕಟ್ಟಿನಲ್ಲಿ ಅಧ್ಯಯನ ಮಾಡಬೇಕು. ಆಗ ಮಾತ್ರ ಆಯಾ ಪ್ರದೇಶದ ಜನರ ಜೀವನದ 
ಪ್ರತಿಯೊಂದು ಅಂಶಗಳು ಚರಿತ್ರೆಯಲ್ಲಿ ದಾಖಲಾಗಲು ಸಾಧ್ಯವಾಗುತ್ತದೆ. 


ಚನ್ನಪಟ್ಟಣ ತಾಲೂಕು ವಿವಿಧ ರಾಜಮನೆತನಗಳ ಆಳ್ಲಿಕೆಗೆ ಒಳಪಟ್ಟು ಐತಿಹಾಸಿಕವಾಗಿ ಪ್ರಸಿದ್ಧಿ 
ಪಡೆದುಕೊಂಡಿರುವ ಪ್ರದೇಶವಾಗಿದೆ. ಅವರು ತಮ್ಮ ತಮ್ಮ ಅಧಿಕಾರಾವಧಿಯಲ್ಲಿ, ರಾಜಕೀಯ 
ಚಟುವಟಿಕೆಗಳಲ್ಲಿ ಮಾತ್ರ ತೊಡಗದೆ ಸಾಮಾಜಿಕ ಧಾರ್ಮಿಕ, ಸಾಂಸ್ಕೃಶಿಕ ಕ್ಷೇತ್ರಗಳಲ್ಲಿ ಕೂಡ 
ಗಮನಾರ್ಹ ಸಾಧನೆಯನ್ನು ಮಾಡಿದ್ದಾರೆ. ಈ ತಾಲೂಕಿನಲ್ಲಿರುವ ಕೆರೆ-ಕಟ್ಟೆಗಳು, ಬಾವಿ, 
ಕಾಲುವೆಗಳನ್ನು ನಿರ್ಮಿಸಿ ಇಲ್ಲಿನ ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಮಾಡಿರುವ ಕೆಲಸ 
ಕಾರ್ಯಗಳಿಗೆ ಸಾಕ್ಷಿಯಾಗಿವೆ. ಯಾವುದೇ ಒಂದು ಪ್ರದೇಶದ ವಾಸ್ತವಿಕ ಚಿತ್ರಣವನ್ನು ಅಲ್ಲಿನ 
ಸಾಂಸ್ಕೃತಿಕ ಅಂಶಗಳ ತಿಳುವಳಿಕೆಯಿಂದ ಮಾತ್ರ ಆ ಪ್ರದೇಶದ ಪೂರ್ಣ ಚರಿತ್ರೆಯನ್ನು ಕಟ್ಟಿಕೊಡಲು 
ಸಾಧ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ತಾಲೂಕಿನ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ 
ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳಿಗೆ ಸಂಬಂಧಿಸಿದ ವಿವರಗಳನ್ನು ಪ್ರಸ್ತುತ ಅಧ್ಯಯನದಲ್ಲಿ ಚರ್ಚಿಸುವ 
ಪ್ರಯತ್ನ ಮಾಡಲಾಗಿದೆ. 


೪.೧. ಸಾಮಾಜಿಕ ಸ್ಥಿತಿಗತಿ 


ಸಮಾಜ ಎಂಬುದು ಮಾನವ ನಿರ್ಮಿತವಾಗಿರುವ ಮಾನವೀಯ ಸಂಬಂಧಗಳ 
ಬಹುರೂಪಿಯ ವ್ಯವಸ್ಥಿತವಾದ ಒಂದು ಸಂಸ್ಥೆಯಾಗಿದೆ. fo ಸಂಸ್ಥೆಯ ಬಹುರೂಪಿ ಸ್ವರೂಪವನ್ನು 
ಒಳಗೊಂಡಿದೆ. ಇದು ಮೇಲ್ನೋಟಕ್ಕೆ ಸರಳ ಮತ್ತು ಸಹಜ ಎನಿಸಿದರೂ ಕೂಡ ಅದಕ್ಕೆ ಅದರದೇ 
ಆದ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ. ಹೀಗೆ ಮಾನವ ನಿರ್ಮಿತವಾಗಿರುವ ಸಾಮಾಜಿಕ 
ಸಂಸ್ಥೆಯಲ್ಲಿ ವರ್ಣಪದತಿ, ವರ್ಗ ಪದತಿ, ಜಾತಿ ವ್ವವಸ್ಥೆ ವಿವಾಹ ಪದತಿ, ರೂಢಿ 

(6) [sel [N) (8) ನಿ" [N) 

ಸಂಪ್ರದಾಯಗಳು, ನಂಬಿಕೆಗಳು ಆಚರಣೆಗಳು, ಸ್ಥಾನಮಾನಗಳು, ನ್ಯಾಯಪದ್ಧತಿ, ಆಹಾರ ಪದ್ಧತಿ 
ಹೀಗೆ ಆನೇಕ ಅಂಶಗಳನ್ನು ಸಮಾಜ ಎನ್ನುವ ಸಂಸ್ಥೆಯು ಒಳಗೊಂಡಿದೆ. ಮಾನವ ಜೀವನ ಕ್ರಮದ 


ಕುರಿತಾದ ಅಂಶಗಳನ್ನು ಪ್ರಸ್ತುತ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಚನ್ನಪಟ್ಟಣ ತಾಲೂಕಿನಲ್ಲಿ 


126 


ಜಾತಿಪದ್ಧತಿ ಪ್ರಧಾನವಾಗಿದೆ. ಮೇಲ್ಲಾತಿ ಮತ್ತು ಕೆಳಜಾತಿಗಳನ್ನು ಕಾಣುತ್ತೇವೆ. ಮೇಲ್ಪರ್ಗದ ಕೆಲವು 
ಜಾತಿಯವರು ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಪ್ರಬಲವಾಗಿದೆ. ಮೇಲ್ಪರ್ಗದವರು ಹೆಚ್ಚು 
ಭೂಮಿಯನ್ನು ಹೊಂದಿದ್ದು, ಅವರ ಮನೆಯಲ್ಲಿ ದುಡಿಯುವ ಜನರು ಮಾತ್ರ ಕೆಳ 
ಜಾತಿಯವರಾಗಿದ್ದರು. ಈ ರೀತಿಯ ದುಡಿಮೆಯೇ ಕೆಳವರ್ಗದವರ ಜೀವನ ನಿರ್ವಹಣೆಗೆ 
ದಾರಿಯಾಗಿತ್ತು. ಸಮುದಾಯಗಳ ನಡುವೆ ಜಾತಿಯ ಕಾರಣಕ್ಕಾಗಿ ಶೋಷಣೆ, ಜಗಳ, 
ದೌರ್ಜನ್ಯಗಳನ್ನು ಕಾಣುತ್ತೇವೆ. ಪ್ರತಿಯೊಂದು ಸಮುದಾಯಗಳಲ್ಲಿ ಸಾಂಸ್ಕೃತಿಕವಾಗಿ ಭಿನ್ನತೆಗಳನ್ನು 
ಕಾಣಬಹುದು. ಕುಟುಂಬ ವ್ಯವಸ್ಥೆಯನ್ನು ಗಮನಿಸಿದರೆ ವಿಭಕ್ತ ಕುಟುಂಬಗಳ ಹೆಚ್ಚು. ನೂರಾರು 
ವರ್ಷಗಳಿಂದ ರೂಢಿಯಲ್ಲಿದ್ದ ಅವಿಭಕ್ತ ಕುಟುಂಬಗಳು ಆಧುನಿಕತೆಯ ಪರಿಣಾಮದಿಂದ ವಿಭಕ್ತ 
ಕುಟುಂಬವಾಗಿ ಪರಿವರ್ತನೆಯಾಗಿವೆ. ವಿವಾಹ ಪದ್ದತಿ ಇತ್ಯಾದಿ ರೂಢಿಸಂಪ್ರದಾಯಗಳಲ್ಲಿ ಭಿನ್ನತೆ 
ಕಾಣಬಹುದು. ಸೀಯರ ಸ್ಥಾನಮಾನ ಶೋಷಣೆಯಾಗಿದೆ. ಇತ್ಯಾದಿ ಅಂಶಗಳ ಕುರಿತು 


ವಿವರಿಸಲಾಗಿದೆ. 
ವರ್ಣವ್ಯವಸ್ಥೆ 
[) 


ಸಂಪ್ರದಾಯಗಳ ನೆಲಬೀಡಾಗಿರುವ ಭಾರತ ದೇಶದಲ್ಲಿ ವರ್ಣವ್ಯವಸ್ಥೆ ವೈದಿಕ ಕಾಲದಲ್ಲಿ 
ಹುಟ್ಟಿ ಜನರ ಜೀವನದ ಮೇಲೆ ಪ್ರಭಾವ ಬೀರುತ್ತಾ ಬಂದಿರುವುದನ್ನು ಕಾಣಬಹುದು. ಅಂದಿನ 
ಜನರು ತಾವು ಮಾಡುತ್ತಿದ್ದ ವೃತ್ತಿಗಳಿಗೆ ಅನುಗುಣವಾಗಿ ಚತುರ್ವರ್ಣಗಳನ್ನು ಮಾಡಿಕೊಂಡಿದ್ದರು. 
ಹೀಗಾಗಿ ನಮ್ಮ ಪ್ರಾಚೀನ ಕಾಲದ ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ. ವೈಶ್ಯ, ಶೂದ್ರ ಎಂಬ ವರ್ಗಗಳು 
ಹುಟ್ಟಿಕೊಂಡವು. ವರ್ಣ ವ್ಯವಸ್ಥೆಯಲ್ಲಿ ಆಯಾ ವರ್ಗದವರು ನಿರ್ವಹಿಸುತ್ತಿದ್ದ ಕೆಲಸಗಳಿಗೆ 
ಅನುಗುಣವಾಗಿ ಅವರುಗಳ ಸಾಮಾಜಿಕ ಸ್ಥಾನಮಾನಗಳು ನಿರ್ಧರಿತವಾಗುತ್ತಿದ್ದವು. 


ಕಾಲಾಂತರದಲ್ಲಿ ವರ್ಣವ್ಯವಸ್ಥೆಯ ಹಲವಾರು ಉಪಪಂಗಡಗಳು ಹಾಗೂ ಜಾತಿಗಳು 
ರೂಪುಗೊಂಡವು. ಇದರ ಪರಿಣಾಮದಿಂದಾಗಿ ಅಂತ್ಯಜರು ಅಥವಾ ಅಸ್ಕಶ್ಯರು ಎಂಬ ಜಾತಿಗಳು 
ಹುಟ್ಟಿಕೊಂಡವು. ಇವರು ಸಮಾಜದ ಉಳಿದ ಎಲ್ಲಾ ವರ್ಗದವರ ಸೇವೆಗಳನ್ನು ಮಾಡುವಂತ 
ಸ್ಥಿತಿಯನ್ನು 
ಕೂರವಾಗಿತ್ತು ಅಸೃಶ್ಯರು ಎಂದು ಗುರುತಿಸಿರುವ ಸಮುದಾಯಗಳ ಮೇಲೆ ಸಾವಿರಾರು 
ವರ್ಷಗಳಿಂದಲೂ ಮೇಲ್ಪರ್ಗದವರಿಂದ ದೌರ್ಜನ್ಯ, ದಬ್ಬಾಳಿಕೆಗಳು ಮುಂದುವರಿದುಕೊಂಡು 


ಬಂದಿದ್ದು, ಆಧುನಿಕ ಸಂದರ್ಭದಲ್ಲಿ ಅವುಗಳು ಕಡಿಮೆಯಾಗಿವೆ ಎನ್ನುಬಹುದೇ ಹೊರತು 


ವೈದಿಕಶಾಹಿಗಳು ಸೃಷ್ಟಿಸಿದರು. ಹೀಗಾಗಿ ಅಂತ್ಯಜ ಜಾತಿಗಳ ಬದುಕು ಬಹಳ 


ಪೂರ್ಣವಾಗಿ ನಾಶವಾಗಿಲ್ಲ. ಶಾಸನಗಳ ಹಾಗೂ ಜನರ ಜೀವನದ ಸ್ಥಿತಿಗತಿಯ ಹಿನ್ನೆಲೆಯಲ್ಲಿ 
ಚನ್ನಪಟ್ಟಣ ತಾಲೂಕು ಪ್ರದೇಶದ ಸಾಮಾಜಿಕ ಸ್ಥಿತಿಗತಿಗಳ ಕುರಿತು ಈ ಅಧ್ಯಾಯದಲ್ಲಿ 


ವಿಶ್ಲೇಷಿಸಲಾಗಿದೆ. 


127 


ಚನ್ನಪಟ್ಟಣ ತಾಲೂಕಿನ ವಿಭಿನ್ನ ಪರಂಪರೆಯ ಜಾತಿ, ಉಪಜಾತಿ, ಪಂಗಡ ಹಾಗೂ 
ಉಪಪಂಗಡಗಳ ಜನರು ನೆಲೆಸಿದ್ದಾರೆ. ಜೈನ ಧರ್ಮಿಯರು, ಬ್ರಾಹ್ಮಣ. ಕೋಮಟಿ, ಲಿಂಗಾಯಿತ, 
ಒಕ್ಕಲಿಗ, ಕುರುಬ, ಗೊಲ್ಲ. ಹೊಲೆಯ, ಮಾದಿಗ, ಬೆಸ್ತ ಬಣಜಿಗ, ದೇವಾಂಗ, ವಿಶ್ವಕರ್ಮ, 
ಕುಂಬಾರ, ಶೆಟ್ಟರು. ಕಮ್ಮಾರ, ಅಗಸ, ಕೊರಮ, ಕೊರಚ, ಉಪ್ಪಾರ, ಬಲಿಜ, ದರ್ಜಿ, ನಾಯಂದ, 
ಗಾಣಿಗ, ತಿಗಳ, ಈಡಿಗ, ಭೋವಿ, ಮರಾಠಿ, ದೋಬಿ ಮುಂತಾದ ಜಾತಿಗಳು ಹಾಗೂ ಇರುಳಿಗ, 
ಕಾಡುಗೊಲ್ಲ, ಲಂಬಾಣಿ ಮೊದಲಾದ ಸಮುದಾಯದ ಜನರು ಇಲ್ಲಿ ನೆಲೆಸಿರುವುದು ಕಂಡುಬರುತ್ತದೆ. 
ಬ್ರಾಹ್ಮಣ 

ಭಾರತೀಯ ಸಮಾಜದಲ್ಲಿ ಮೇಲ್ವರ್ಗದವರು, ಶ್ರೇಷ್ಠರು ಎಂದು ಗುರುತಿಸಲಾಗಿರುವ 
ಬ್ರಾಹ್ನಣರು ಅಧ್ಯಯನ, ಅಧ್ಯಾಪನ, ಪುರೋಹಿತ್ಯದೊಂದಿಗೆ ಮಂತ್ರಿ, ಮಹಾಪ್ರಧಾನ, ರಾಜಗುರು 
ಮೊದಲಾದ ರೀತಿಯಲ್ಲಿ ರಾಜಕೀಯದಲ್ಲೂ ಕೂಡ ಪಾತ್ರವಹಿಸುತ್ತಿದ್ದರು. ಅಧಿಕಾರಸ್ಥರಿಗೆ ಆಡಳಿತ 
ನೀತಿಯಲ್ಲಿ ಸಲಹೆ ಸೂಚನೆಗಳನ್ನು ನೀಡುವ ಗುರುಗಳಾಗಿದ್ದರು. ಇದರಿಂದ ಅವರಿಗೆ ಲಭಿಸುತ್ತಿದ್ದ 
ಅನೇಕ ದಾನದತ್ತಿಗಳು ದೊರೆಯುತ್ತಿದ್ದವು. ಅಗ್ರಹಾರ ಹಾಗೂ ಬ್ರಹ್ಮದೇಯಗಳಲ್ಲಿ ನೆಲಸಿದ್ದರು. 
ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರನ್ನು ಅಗಸ್ಥಾನದಲ್ಲಿದ್ದಾರೆ ಚನ್ನಪಟ್ಟಣ ಪ್ರದೇಶದಲ್ಲಿ 
ಪಂಚದ್ರಾವಿಡ ಗುಂಪಿನ ತಮಿಳು ಮತ್ತು ಕನ್ನಡ ಭಾಷೆಯನ್ನು ಮಾತನಾಡುವ ಬ್ರಾಹ್ಮಣರು 
ನೆಲೆಸಿದ್ದಾರೆ. ಪಂಚದ್ರಾವಿಡ ಹಾಗೂ ಪಂಚಗೌಡ ಎಂಬುದು ಸುಮಾರು ಕ್ರಿಶ. ೧೦ನೆಯ 
ಶತಮಾನದಲ್ಲಿ ಪ್ರಾದೇಶಿಕ ಭಿನ್ನತೆಯ ಪ್ರಭಾವದಿಂದ ಹುಟ್ಟಿರಬೇಕೆಂದು ಡಾ.ಅಲ್ಲೇಖರ್‌ ಅವರು 
ಅಭಿಪ್ರಾಯಪಡುತ್ತಾರೆ. ಪ್ರಾಚೀನ ಕಾಲದಿಂದಲೂ ವಿಶೇಷ ಸ್ಥಾನಮಾನ ದೊರೆತಿರುವುದು 
ಶಾಸನಗಳಲ್ಲಿ ಕಾಣಬಹುದು. ಮಳೂರು, ಕೂಡ್ಲೂರು, ಹೊಂಗನೂರು, ಮಳೂರುಪಟ್ಟಣ ಹಾಗೂ 
ಬ್ರಹ್ಮಣೀಪುರ, ಕೊಂಡಾಪುರ, ಮಾರ್ಚನಹಳ್ಳಿ, ಅಬ್ಬೂರು ಇನ್ನೂ ಮುಂತಾದ ಅಗಹಾರಗಳಲ್ಲಿ 
ನೆಲೆಸಿದ್ದ ಬ್ರಾಹ್ಮಣರಿಗೆ ರಾಜಮಹಾರಾಜರು ದಾನದತ್ತಿಗಳನ್ನು ನೀಡಿ ಪೋಷಿಸಿರುವುದು 
ಶಾಸನಗಳಿಂದ ತಿಳಿದುಬರುತ್ತದೆ. 


ಮಳೂರಿನ  ಕೈಲಾಸೇಶ್ಲ್ಷರ ದೇವಾಲಯದ ಬಳಿಯಿರುವ ಚೋಳರ ಒಂದನೆಯ 
ರಾಜರಾಜೇಂದ್ರ ಚೋಳನ ಆಳಿಕೆಯ ಕಾಲದ ಕ್ರಿಶ. ೧೦೩೪ರ ಶಾಸನದಿಂದ ರಾಜೇಂದ್ರಸಿಂಹ 
ಚತುರ್ಮೇದಿಮಂಗಳವಾದ ಮಳೂರಿನ ಅಪ್ರಮೇಯ ದೇವಾಲಯದಲ್ಲಿ "ಮಣಳಾಳ್ಸರ್‌' ದೇವರನ್ನು 
ಪ್ರತಿಷ್ಠಾಪಿಸಿದ ಸಂದರ್ಭದಲ್ಲಿ ಅಗ್ರಹಾರದ ಮಹಾಜನರಿಗೆ ದತ್ತಿಬಿಟ್ಟ ವಿಷಯ ತಿಳಿದುಬರುತ್ತದೆ.” 
ಗರಕಹಳ್ಳಿ ಗ್ರಾಮದಲ್ಲಿರುವ ಹೊಯ್ದಳರ ದೊರೆ ಮೂರನೆಯ ಬಲ್ಲಾಳನ ಆಳ್ಲಿಕೆಯ ಶಾಸನದಲ್ಲಿ 
ಮಹಾಜನ "ಚಕ್ರವರ್ತಿಭಟ್ಟರ' ಎಂಬ ಉಲ್ಲೇಖವಿದೆ. ಆದರೆ ಈ ಶಾಸನದ ಭಾಗ ಸಾಕಷ್ಟು 
ತ್ರುಟಿತಗೊಂಡಿರುವುದರಿಂದ ಶಾಸನೋಕ್ತ ಮಹಾಜನ ಭಟ್ಟರ ವ್ಯಕ್ತಿ ಯಾರು ಮತ್ತು ಅವನು 


128 


ಪಡೆದುಕೊಂಡ ದಾನದ ವಿವರಗಳು ದೊರೆಯುವುದಿಲ್ಲ. ಅಬ್ದೂರಿನ ಕ್ರಿಶ. ೧೫೨೩ರ ತಾಮ 
ಶಾಸನದಲ್ಲಿ ವಿಜಯನಗರದ ಅರಸ ಕೃಷ್ಣದೇವರಾಯನು ಚನ್ನಪಟ್ಟಣ ಸೀಮೆಯ ಹೊಂಗನೂರು 
ಸ್ಥಳದಲ್ಲಿ ಬ್ರಹ್ನಣೀಪುರವೆಂಬ ಅಗ್ರಹಾರವನ್ನು ನಿರ್ಮಿಸಿ ಆ ಅಗ್ರಹಾರವನ್ನು ತನ್ನ ರಾಜಗುರುಗಳಾದ 
ವ್ಯಾಸತೀರ್ಥರಿಗೆ ದಾನ ನೀಡಿರುವುದು ತಿಳಿದುಬರುತ್ತದೆ” ಇದೇ ಶಾಸನದಲ್ಲಿ ವ್ಯಾಸತೀರ್ಥರನ್ನು 
"ವೈಷ್ಣವ ಸಿದ್ಧಾಂತ ಸಂಸ್ಥಾಪಕಾಯ ವೈರಾಗ್ಯ ಶಾಲಿ, ಪರಿವ್ರಾಜಕರ್ಮಾಯ ದೀಮತಿ' ಎಂದು 
ವರ್ಣಿಸಿರುವುದನ್ನು ಕಾಣಬಹುದು. 

ಈ ತಾಲೂಕಿನ ವಿಭೂತಿಗೆರೆಯ ಶಾಸನದಲ್ಲಿ ಚನ್ನಪಟ್ಟಣ ಸೀಮೆಯ ಮಳೂರು ಗ್ರಾಮದ 
ಅಪ್ರಮೇಯಸ್ವಾಮಿ ದೇವರ ಸನ್ನಿಧಿಯಲ್ಲಿ ನಾನಾಗೋತ್ರ, ನಾನಾಸೂತ್ರದ ಬ್ರಾಹ್ಮಣರಿಗೆ ಹಾಗೂ 
ಅಗ್ರಹಾರದ ಮಹಾಜನರಿಗೆ "ಬ್ಯಾಲಕುಳಿ' ಗ್ರಾಮವನ್ನು ದಾನ ನೀಡಿರುವುದು ದಾಖಲಾಗಿದೆ.” 
ಇದರಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ವಿವಿಧ ಗೋತ್ರದ ಬ್ರಾಹ್ಮಣರು ನೆಲೆಸಿದ್ದರು ಎಂಬ ಅಂಶ 
ನಮ್ಮ ಗಮನಕ್ಕೆ ಬರುತ್ತದೆ. 


ಜೋಳರ ಮತ್ತು ಹೊಯ್ದಳರ ಕಾಲದಲ್ಲಿ ಇಲ್ಲಿನ ಬ್ರಾಹ್ಮಣರಿಗೆ ವಿವಿಧ ರೂಪದಲ್ಲಿ ಹೆಚ್ಚಿನ 
ದಾನದತ್ತಿಗಳು ನೀಡಿರುವುದು ಶಾಸನಗಳಿಂದ ತಿಳಿದುಬರುತ್ತದೆ. ಮಳೂರಿನ ಕ್ರಿಶ. ೧೫೨೭ರ 
ಶಾಸನದಲ್ಲಿ ನರಸನಾಯಕನ ಕಾರ್ಯಕರ್ತನಾದ ಹಂಪರಸಯ್ಯ ಎಂಬುವನು ಮಳಲೂರು ಅಪ್ಪಣ್ಣ 
ಹೆಬ್ಬಾರ ಮತ್ತು ತಿಮ್ಮಣ್ಣ ಹೆಬ್ಬಾರ ಎಂಬುವರು ವಾಸವಿದ್ದ ಮಳೂರು ಅಗ್ರಹಾರದ ಮಹಾಜನರಿಗೆ 
ಭೂಮಿಯನ್ನು ಸರ್ವಮಾನ್ಯವಾಗಿ ಬಿಟ್ಟ ವಿವರವಿದೆ." ಇದರಿಂದ ಹೆಬ್ಬಾರ ಎಂಬುದು ಕೂಡ 
ಬ್ರಾಹ್ಮಣರ ಕುಲಗಳಲ್ಲಿ ಒಂದಾಗಿತ್ತು ಎಂಬ ಅಂಶ ತಿಳಿದುಬರುತ್ತದೆ. ಇದೇ ಗ್ರಾಮದ ಕ್ರಿಶ. 
೧೫೫೮ರ ತಾಮ್ರ ಶಾಸನದಲ್ಲಿ "ಕೋನೇಟಿ ರಾಜನ? ಮಗನಾದ ಕೊಂಡರಾಜ ಎಂಬುವನ 
ಕೋರಿಕೆಯಂತೆ ಸದಾಶಿವರಾಯನು ಮಾಚೇನಹಳ್ಳಿಯನ್ನು ಅಗ್ರಹಾರವಾಗಿ ಪರಿವರ್ತಿಸಿ 
"ಕೊಂಡಾಪುರ' ಎಂದು ಪ್ರತಿನಾಮವನ್ನಿಟ್ಟು  "ವೆಂಕಟಾಚಾರ್ಯರು' ಎಂಬುವವರಿಗೆ 
ಸರ್ವಮಾನ್ಯವಾಗಿ ಬಿಟ್ಟ ವಿವರವಿದೆ." ಚನ್ನಪಟ್ಟಣ ತಾಲ್ಲೂಕು ಪ್ರದೇಶದಲ್ಲಿ ನೆಲೆಸಿರುವ ಬ್ರಾಹ್ಮಣರಿಗೆ 
ಹೀಗೆ ಪ್ರಾಚೀನ ಕಾಲದಿಂದಲೂ ವಿಶೇಷವಾದ ಸ್ಥಾನಮಾನ ಹಾಗೂ ಹಲವು ದಾನ ದತ್ತಿಗಳನ್ನು 


ನೀಡಿ ಪೋಷಿಸುತ್ತಾ ಬಂದಿರುವುದನ್ನು ಕಾಣಬಹುದು. 
ಒಕ್ಕಲಿಗರು-ಗೌಡರು 


ಚನ್ನಪಟ್ಟಣ ತಾಲೂಕಿನ ಪ್ರಮುಖ ಸಮುದಾಯಗಳಲ್ಲಿ ಗೌಡ ಅಥವಾ ಒಕ್ಕಲಿಗ ಸಮುದಾಯ 
ಕೂಡ ಒಂದಾಗಿದೆ. ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ಬಹುಸಂಖ್ಯಾತರು ಇದೇ 
ಸಮುದಾಯದವರಾಗಿದ್ದಾರೆ. ಇಲ್ಲಿನ ಗ್ರಾಮದ ಮುಖಂಡರು ಇಂದಿಗೂ ಇದೇ 
ಸಮುದಾಯದರಾಗಿರುವುದನ್ನ ಕಾಣಬಹುದು. ಕರ್ನಾಟಕದಲ್ಲಿ ಗೌಡ ಎಂಬ ಹೆಸರಿಗೆ ಪರ್ಯಾಯ 


129 


ಒಕ್ಕಲಿಗ ಎಂಬ ಮತ್ತೊಂದು ಹೆಸರಿದೆ. ಬಒಕ್ಕಲುತನವನ್ನೇ ಪ್ರಧಾನ ಕಸುಬಾಗಿಸಿ 
ಮಾಡಿಕೊಂಡಿದ್ದವರನ್ನು ಒಕ್ಕಲಿಗ ಎಂದು ಕರೆಯಲಾಗಿದೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಈ 
ಸಮುದಾಯದವರೇ ಬಹುಸಂಖ್ಯಾತರಾಗಿದ್ದಾರೆ. ಈ ಹಳೆಯ ಮೈಸೂರು ಪಾಂತ್ಯದಲ್ಲಿ ಒಕ್ಕಲಿಗ 
ಎಂಬುದು ಬೇಸಾಯ ಮಾಡುತ್ತಿದ್ದ ನಿರ್ದಿಷ್ಟವಾದ ಗುಂಪು ಅಥವಾ ಪಂಗಡದ ಜನರನ್ನೇ 
ಒಕ್ಕಲಿಗರು ಎಂದು ಗುರುತಿಸಲಾಗಿದೆ. ಒಕ್ಕಲಿಗರನ್ನು ತೆಲುಗು ಪ್ರದೇಶದಲ್ಲಿ "ರೆಡ್ಡಿ'ಗಳೆಂದು, ತಮಿಳು 
ಪ್ರಾಂತ್ಯದಲ್ಲಿ "ಗೌಂಡರ್‌' ಎಂದು, ಕೇರಳದಲ್ಲಿ "ನಾಂಗುಲ್‌' ಎಂದು ಕರೆಯುತ್ತಾರೆ. ಒಕ್ಕಲಿಗ 
ಸಮುದಾಯದಲ್ಲಿ ಗಂಗಡಿಕಾರ, ಮೊರಸು, ನಾಮಧಾರಿ, ಜೋಳ, ಬಂಟ, ರೆಡ್ಡಿ ಕುಂಚಟಿಗ, 
ನೊಣಬ, ಹೆಗಡೆ, ಉಪ್ಪಿನ, ಲಿಂಗವಂತಗೌಡ, ನಾಮದಗೌಡ, ಹಳ್ಳಿಕಾರ, ಹಾಲು ಒಕ್ಕಲಿಗ 
ಮುಂತಾದ ಒಳಪಂಗಡಗಳಿವೆ. 


ಇಗ್ಗಲೂರಿನ ಶಾಸನದಲ್ಲಿ ಕೆಳಲೆನಾಡ ತೆಂಬಾಗ ಇಗ್ಗಲೂರನ್ನು ಭೀಮಗಾವುಂಡ, 
ಕೆಂಪೇಚಗಾವುಂಡ, ಮಂಚಗಾವುಂಡ, ಕೇತಗಾವುಂಡ, ಮಸಳೆಗಾವುಂಡ ಎಂಬುವ ಉಲ್ಲೇಖವಿದೆ." 
ಇದರಿಂದ ಇಗ್ಗಲೂರು ಗ್ರಾಮದ ಅಧಿಕಾರಿಗಳಾಗಿದ್ದ ಗಾವುಂಡರ ವಿವರ ತಿಳಿದುಬರುತ್ತದೆ. ಆದರೆ 
ಪ್ರಾಚೀನ ಕಾಲದ ಅಧಿಕಾರಿಗಳಾದ ಗಾವುಂಡರ ಮುಂದಿನ ತಲೆಮಾರಿನವರೇ ಈಗಿನ ಗೌಡ ಅಥವಾ 
ಒಕ್ಕಲಿಗ ಎಂಬುದಕ್ಕೆ ನಿರ್ದಿಷ್ಟ ದಾಖಲೆಗಳಿಲ್ಲ. ಗಾವುಂಡ ಎಂಬುದು ಪ್ರಾಚೀನ ಕಾಲದಲ್ಲಿದ್ದ ಆಡಳಿತ 
ಹುದ್ದೆಯಾಗಿತ್ತು. ಗಂಗವಾಡಿ ಪ್ರದೇಶದಲ್ಲಿ ಗಂಗರ ಕಾಲದ ಸ್ಥಳೀಯ ಅಧಿಕಾರದಲ್ಲಿ ಗ್ರಾಮದ 
ಅಧಿಕಾರವನ್ನು ನೋಡಿಕೊಳ್ಳುತ್ತಿದ್ದ ಗ್ರಾಮದ ಮುಖಂಡನನ್ನು ಗಾವುಂಡ ಎಂದು ಕರೆಯಲಾಗುತ್ತಿತ್ತು. 
ಹೊಯ್ದಳರ ಸ್ಥಳೀಯ ಆಡಳಿತದಲ್ಲಿ ಕೂಡ ಗ್ರಾಮದ ಅಧಿಕಾರ ನೋಡಿಕೊಳ್ಳುತ್ತಿದ್ದ ಅಧಿಕಾರಿಯನ್ನು 
ಗಾವುಂಡ, ಗೌಂಡ ಎಂದು ಕರೆದಿರುವುದು ಮೇಲಿನ ಶಾಸನಗಳಿಂದ ತಿಳಿಯುತ್ತದೆ. ಒಕ್ಕಲಿಗರು 
ಶೂದರಲ್ಲಿ ಕೆಲವು ಸಮುದಾಯದವರಿಗಿಂತ ಸಾಮಾಜಿಕವಾಗಿ ಉತ್ತಮ ಸ್ಥಾನ ಪಡೆದುಕೊಂಡಿದ್ದಾರೆ. 


ಕುರುಬರು 


ಚನ್ನಪಟ್ಟಣ ತಾಲೂಕಿನಲ್ಲಿ ಕುರುಬ ಸಮುದಾಯದ ಜನರು ಕೂಡ ನೆಲೆಸಿದ್ದಾರೆ. ಮೂಲತಃ 
ಕುರಿ ಸಾಕಾಣಿಕೆ ಮತ್ತು ಕಂಬಳಿ ನೇಯುವುದು ಇವರ ಮೂಲ ಕಸುಬಾಗಿತ್ತು ಆದರೆ ಇತ್ತೀಚಿಗೆ 
ಇವರು ಕೂಡ ಇತರ ಸಮುದಾಯಗಳಂತೆ ಕೃಷಿಯನ್ನು ಮುಖ್ಯ ಕಸುಬಾಗಿ ಅವಲಂಬಿಸಿದ್ದಾರೆ. 
ಇವರಲ್ಲಿ ಸಹ ಹಲವು ಕುಲಗಳಿವೆ. ಹಾಲುಕುರುಬ, ಹಂಡೆಕುರುಬ, ಹೊಸಕುರುಬ, ಹಳೆಕುರುಬ, 
ಕಂಬಿಕುರುಬ, ನಾದಕುರುಬ, ಮಲ್ಲಿಕುರುಬ ಮುಂತಾದ ಒಳ ಪ್ರಬೇಧಗಳಿವೆ. ಇವರಲ್ಲಿ ಸುಮಾರು 
ನೂರೊಂದು ಕುಲಗಳಿವೆ ಎಂದು ಹೇಳುತ್ತಾರೆ. ಅದರ ಹಿನ್ನೆಲೆಯಲ್ಲಿ ಕ್ಷೇತಕಾರ್ಯ ಕೈಗೊಂಡ 
ಸಂದರ್ಭದಲ್ಲಿ ಈ ತಾಲೂಕಿನ ಕುರುಬ ಸಮುದಾಯದವರಿಗೆ ಸುಮಾರು ೭೭ ಗಡಿಗಳಿದ್ದವು ಎಂಬ 
ಅಂಶವನ್ನು ಬೆಳಕಿಗೆ ತರಲಾಗಿದೆ. ಈ ಸಮುದಾಯದವರು ನೆಲೆಸಿರುವ ಗ್ರಾಮದಿಂದ ಹೊರ 


130 


ಭಾಗದಲ್ಲಿ ಸಾಮಾನ್ಯವಾಗಿ ಗಡಿಗಳಿರುವುದನ್ನು ಕಾಣಬಹುದು. ಅಂತ ಕೆಲವು ಗಡಿಗಳನ್ನು ಮಳೂರು, 
ನೀಲಸಂದ್ರ, ಹೊಸಹಳ್ಳಿ ಮೊದಲಾದ ಗಡಿಗಳನ್ನು ಗುರುತಿಸಲಾಗಿದೆ. ಇಂದಿಗೂ ಕೂಡ ಕುರುಬ 
ಸಮುದಾಯದಲ್ಲಿ ಇವು ಗಡಿಗಳಾಗಿ ಉಳಿದುಕೊಂಡಿದ್ದು, ಅವರಲ್ಲಿ ಉಂಟಾಗುವ ವ್ಯಾಜ್ಯಗಳನ್ನು 
ಅವರ ಹಿರಿಯ ಮುಖಂಡರು ಆ ಗಡಿಗಳಲ್ಲಿ ಸೇರಿ ಬಗೆಹರಿಸುವ ನ್ಯಾಯ ಕೇಂದ್ರಗಳಾಗಿ ಪ್ರಸ್ತುತ 
ಸಂದರ್ಭದಲ್ಲಿ ಕೂಡ ಅಸ್ತಿತ್ವದಲ್ಲಿರುವ ಮಹತ್ನದ ಅಂಶವನ್ನು ಹಾಗೂ ಇವರ ಕೆಲವು ಗಡಿಗಳನ್ನು 
ಗುರುತಿಸಲಾಗಿದೆ. 


ಇವರಲ್ಲಿ ಸಾವಂತಕುಲ, ಗೌಡಕುಲ, ಬಸರಿಕುಲ, ಬೇಲಕುಲ, ಬಳೆಗಾರ ಕುಲ, ಬೆಣಚುಕುಲ, 
ಬೇವುಕುಲ, ಬೀರಕುಲ, ವಾಣಕುಲ, ಬೆಣ್ಣೆಕುಲ, ವನಕುಲ, ಗಣಕಕುಲ, ಬಡಗಕುಲ, ಹಲವಾರು 
ಕುಲಗಳಿವೆ. ದೇವರಹಳ್ಳಿಯ ಬೀರದೇವರ ಹಕ್ಕುದಾರಿಕೆಗಾಗಿ ವಿಜಯನಗರ ಅರಸರ ಕಾಲದಲ್ಲಿ 
ನಡೆದ ವ್ಯಾಜ್ಯವನ್ನು ಮಳೂರು ಗ್ರಾಮದ ಶಾಸನವೊಂದರಲ್ಲಿ ದಾಖಲಿಸಲಾಗಿದೆ. ಈ ಶಾಸನದಲ್ಲಿ 
ಚನ್ನಪಟ್ಟಣ ಸ್ಥಳದ ದೇವರಹಳ್ಳಿಯ ಬೀರದೇವರ ನಂದಿಯ ಧ್ವಜವನ್ನು ಕುರುಬರು ಎತ್ತಕೂಡದು., 
ಅದರ ಹಕ್ಕುದಾರರಾದ ಮತ್ತಿಕೆರೆಯ ಗೌಡಗಳು ಎತ್ತಬಹುದು ಎಂದು ಕೂಡ್ಲೂರಿನ "ನಲ್ಲಾರ್‌' 
ಅರಸರು ಆದೇಶಿಸಿದ ವಿಷಯ ಈ ಶಾಸನದಿಂದ ತಿಳಿದುಬರುತ್ತದೆ. ದೇವರಹಳ್ಳಿ ಬೀರೇಶ್ವರ 
ದೇವಾಲಯದ ಬಳಿಯಿರುವ ವಿಜಯನಗರ ಕಾಲದ ಒಕ್ಕೈ ಮಾಸ್ಟಿಗಲ್ಲು ಶಾಸನ ಶಿಲ್ಲವಾಗಿದ್ದು, 
ಇದರಲ್ಲಿರುವ ಕುರಿ, ಕತ್ತರಿ, ಉಣ್ಣೆಯ ಉಬ್ಬುಕೆತ್ತನೆಯ ಕುರುಬ ಸಮುದಾಯವನ್ನು ಪ್ರತಿನಿಧಿಸುತ್ತದೆ. 


ಲಿಂಗಾಯಿತರು 


ಚನ್ನಪಟ್ಟಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಈ ಸಮುದಾಯದವರು ನೆಲೆಸಿದ್ದಾರೆ. 
ಇವರಿಗೂ ಸಹ ಸಾಮಾಜಿಕವಾಗಿ ಉನ್ನತವಾದ ಸ್ಥಾನಮಾನವಿದೆ. ಇವರನ್ನು ಲಿಂಗಾಂಗಿಗಳು, 
ಶಿವಭಕ್ತರು, ವೀರಶೈವರು. ಶಿವಾಚಾರದವರು ಎಂದು ಕರೆಯಲಾಗುತ್ತದೆ. ಇಷ್ಟಲಿಂಗವನ್ನು ಕೊರಳಿಗೆ 
ಹಾಕಿಕೊಂಡು ಆರಾಧಿಸುತ್ತಾ ಶಿವನೇ ಸರ್ವಸ್ಥವೆಂದು ಕಾಯಕದಿಂದಲೇ ಕ್ಕ 
ಅಚಲವಾದ ನಂಬಿಕೆಯಿಂದ ಶಿವನನ್ನು ಆರಾಧಿಸುತ್ತಾರೆ. ಜಂಗಮಶಾಲಿಗಳು ಇಲ್ಲಿನ ಕೆಲವು ಶೈವ 


ಲಾಸಸಿದ್ದಿಯೆಂದು 


ದೇವಾಲಯಗಳ ಅರ್ಚಕರಾಗಿದ್ದಾರೆ. ಮೆಣಸಿಗನಹಳ್ಳಿಯ ಗವಿಮಠ ಈ ತಾಲೂಕಿನ ಪ್ರಾಚೀನ 
ಮಠವಾಗಿದ್ದು, ಇದು ವೀರಶೈವ ಲಿಂಗಾಯಿತರ ತನ್ನದೇ ಆದ ಪರಂಪರೆಯನ್ನು ಹೊಂದಿದೆ. 
ಸಂಪ್ರದಾಯ, ಆಚರಣೆಯ ಹಿನ್ನೆಲೆಯಲ್ಲಿ ಇವರಲ್ಲೂ ಕೂಡ ಆರಾಧ್ಯ ಜಂಗಮ, ನೊಣಬ, ಗೌಡ 
ಲಿಂಗಾಯಿತ, ಸಾಧಲಿಂಗಾಯಿತ, ಬಣಜಿಗ, ಪಂಚಮಶಾಲಿ, ಶೀಲವಂತ, ಕಾವಾಡಿಗ, ಮಲವ 
ಮೊದಲಾದ ಒಳಪಂಗಡಗಳು ಇರುವುದನ್ನು ಕಾಣಬಹುದು. ಈ ಪಂಗಡಗಳಲ್ಲಿ ವಿಭಿನ್ನ ಕುಲಗಳಿದ್ದು, 
ಅವುಗಳ ಹಿನ್ನೆಲೆಯಲ್ಲಿ ಲಿಂಗಧಾರಣೆ, ಜಂಗಮ ಸೇವೆ, ದಾಸೋಹ ಮುಂತಾದ ಸಂಪ್ರದಾಯಗಳು 


131 


ಬೆಳೆದು ಬಂದಿರುವುದನ್ನು ಕಾಣಬಹುದು. ದ್ಯಾವಾಪಟ್ಟಣದ ಪುರಿಗೆರಿ ಮಠದಲ್ಲಿ ಜಂಗಮ ಸೇವೆ 
ಪಾರಂಪರಿಕವಾಗಿ ಮುಂದುವರೆದುಕೊಂಡು ಬಂದಿರುವುದನ್ನು ಇಂದಿಗೂ ಕಾಣಬಹುದು. 


ಕ್ರಿಶ. ೧೨ನೆಯ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಅಲ್ಲಿಂದ ಚದುರಿ ಬಂದ 
ಶಿವಶರಣರ ಗುಂಪಿನಲ್ಲಿ ಕೆಲವರು ಚನ್ನಪಟ್ಟಣ ತಾಲೂಕಿನಲ್ಲಿ ನೆಲೆಸಿದರು. ಗರಕೆಹಳ್ಳಿಯ 
ಸ್ಥಳನಾಮದ ಹಿನ್ನೆಲೆಯ ಕಥೆಯನ್ನು ಸ್ಥಳೀಯರು ಕಲ್ಯಾಣ ಕ್ರಾಂತಿಯಿಂದಲೇ ಪ್ರಾರಂಭಿಸುವುದು 
ವಿಶೇಷವಾಗಿದೆ. ಕಲ್ಯಾಣದಿಂದ ಬಂದ ಏಳು ಜನ ಸಿದ್ದರಲ್ಲಿ ರಸಸಿದ್ದರು ಒಬ್ಬರಾಗಿದ್ದು, ಅವರು ಇಲ್ಲಿ 
ನೆಲೆಸಿ ಪವಾಡಗಳನ್ನು ಮಾಡಿದರು ಎಂಬ ಮಾಹಿತಿಯನ್ನು ನೀಡುತ್ತಾರೆ.” ಇಲ್ಲಿನ ಲಿಂಗಾಯಿತರಲ್ಲಿ 
ಗೌಡ ಲಿಂಗಾಯಿತರು ಹಾಗೂ ಸಾದಲಿಂಗಾಯಿತರು ಬಹುಸಂಖ್ಯಾತರಾಗಿದ್ದಾರೆ. ಸಾದರ 


ಲಿಂಗಾಯಿತರು ಇಂದಿಗೂ ಕೂಡ ವೀರಶೈವ ಪಂಥದ ಮೂಲ ಸಂಪ್ರದಾಯಗಳನ್ನು 
ಮುಂದುವರಿಸಿಕೊಂಡು ಬರುತ್ತಿರುವುದನ್ನು ಕಾಣಬಹುದು. 


ತಿಗಳರು 


ಚನ್ನಪಟ್ಟಣ ತಾಲೂಕಿನ ಹಲವು ತಿಗಳರ ಸಮುದಾಯದವರು ನೆಲೆಸಿದ್ದಾರೆ. ಇವರು ಅಡಿಕೆ, 
ವೀಳ್ಯದೆಲೆ ಮುಂತಾದ ತೋಟಗಾರಿಕೆ ಬೆಳೆಯ ವ್ಯವಸಾಯವನ್ನು ಅವಲಂಬಿಸಿದ್ದಾರೆ. ಇದರ ಜೊತೆಗೆ 
ವ್ಯಾಪಾರವನ್ನು ಸಹ ಮಾಡುತ್ತಾರೆ. ವ್ಯಾಪಾರ ಮಾಡುವುದೇ ಇವರ ಕುಲ ಕಸುಬಾಗಿದೆ. 
ಸಾಮಾನ್ಯವಾಗಿ ಸೈನ್ಯ ನೆಲೆಸುತ್ತಿದ್ದ ಪ್ರದೇಶಕ್ಕೆ ಪಾಳ್ಯ ಎಂಬ ಹೆಸರು ಟಿಪ್ಪು ಸುಲ್ತಾನ್‌ ಕಾಲದಲ್ಲಿ ಹೆಚ್ಚು 
ಪ್ರಚಲಿತಕ್ಕೆ ಬಂದಿತು. ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ಕೂಡ ಸ್ಥಳೀಯರು ತಮ್ಮ ಪೂರ್ವಿಕರು 
ಮೈಸೂರು ಸೈನ್ಯದಲ್ಲಿದ್ದರು ಎಂಬ ಮಾಹಿತಿ ನೀಡಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದರೆ ಬಿ.ವಿ. ಹಳ್ಳಿ 
ಪಾಳ್ಯದಲ್ಲಿ ಮೈಸೂರು ಸಂಸ್ಥಾನದ ಆಡಳಿತ ಸಂದರ್ಭದಲ್ಲಿ ಸೈನ್ಯ ಇಲ್ಲಿನ ಸೈನಿಕರಾಗಿದ್ದ 
ಹಿನ್ನೆಲೆಯಿಂದ ಬಂದಿರಬಹುದು. ಇವರಲ್ಲಿ ಅಗ್ಗಿವಂಶ, ವಹ್ಲಿವಂಶ, ಶಂಭುಕುಲವೆಂದು 
ಪಂಗಡಗಳಿದ್ದು, ಅಗ್ನಿ ಧರ್ಮರಾಯ, ದೌಪದಿ ಇವರ ಕುಲದೇವರುಗಳಾಗಿವೆ. ಮತ್ತೊಂದು 


ವಿಶೇಷತೆಯೆಂದರೆ ಮಹಾಭಾರತದ ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ 
ಮೊದಲಾದ ಹೆಸರುಗಳಿರುವುದನ್ನು ಗಮನಿಸಬಹುದು. 


ತಿಗಳರಲ್ಲಿ ಕುಲಕ್ಕೆ ತಕ್ಕಂತೆ ವಿಭಿನ್ನ ಆಚರಣೆಗಳಿದ್ದು, ಪರಸ್ಪರ ವೈವಾಹಿಕ ಆಚರಣೆಯಲ್ಲಿ ತಮ್ಮ 
ತಮ್ಮ ಕುಲಾಚಾರ್ಯರು(ಕುಲದ ಹಿರಿಯ ಮುಖಂಡರು) ಪ್ರಮುಖ ಪಾತ್ರವಹಿಸುತ್ತಾರೆ. ಅವರಲ್ಲಿ 
ಯಾರು ತಮ್ಮ ಕುಲದ ಆಚಾರವನ್ನು ಮೀರುತ್ತಾರೋ ಅವರಿಗೆ "ಬೆಂಕಿ ಬಿಸಿನೀರು” ಕೊಡಬಾರದೆಂಬ 
ಸಾಂಪ್ರದಾಯಿಕ ನಿಬರ೯ಧವಿದೆ. "ಕೂಳಿಗೆ ಬಡವರಾದರೂ ಕುಲಕ್ಕೆ ಬಡವಿಲ್ಲ' ಎಂಬ 


ನಾಣ್ಣುಡಿಯಂತೆ ಇಲ್ಲಿನ ತಿಗಳರಲ್ಲಿ ಕುಲಾಚಾರಕ್ಕೆ ಬಹಳ ಮಹತ್ವದ ಸ್ಥಾನವಿದೆ. 


132 


ಹೊಲೆಯರು 


ಸಮಾಜದ ಅಂಚಿನಲ್ಲಿರುವ ಸಮುದಾಯಗಳಲ್ಲಿ ಹೊಲೆಯರ ಸಮುದಾಯವು ಕೂಡ 
ಒಂದಾಗಿದೆ. ಊಳಿಗದ ಸವಲತ್ತು, ತಿರಸ್ವಾರದ ಸ್ಥಾನಮಾನದೊಂದಿಗೆ ಕೃಷಿ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದ 
ಜನರನ್ನು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸೃಶ್ಯರೆಂದು ಗುರುತಿಸಲಾಗಿದೆ. ಹೀಗೆ ಅಸೃಶ್ಯತೆಗೆ 
ಒಳಗಾಗದವರನ್ನು ಕರ್ನಾಟಕದಲ್ಲಿ ಹೊಲೆ-ಮಾದಿಗರೆಂದು ಕರೆಯಲಾಗಿದೆ. ಕರ್ನಾಟಕದಲ್ಲಿ 
ಹೊಲೆಯರಿಗೆ ಆದಿಕರ್ನಾಟಕದವರು ದಲಿತರು, ಪಂಚಮರು, ಅಂತ್ಯಜರು, ಬಲಗೈಯವರು ಎಂಬ 
ಹೆಸರುಗಳಿವೆ ಶೂದವರ್ಗದಲ್ಲಿ ಬರುವ ಇವರನ್ನು ಶೂದರೇ ಕೀಳಾಗಿ ಕಾಣುವುದು ವಿಪರ್ಯಾಸದ 
ಸಂಗತಿಯಾಗಿದೆ. ಮೇಲ್ವರ್ಗದವರು ವಾಸಿಸುತ್ತಿದ್ದ ಊರು, ಕೇರಿ, ದೇಗುಲಗಳಿಗೆ ಪ್ರವೇಶಿಸುವ ಕೆರೆ, 
ಬಾವಿಗಳಲ್ಲಿ ನೀರನ್ನು ಬಳಸುವ ಅವಕಾಶವಿರಲಿಲ್ಲ. ಮಾಗಡಿ ತಾಲ್ಲೂಕಿನ "ಕಲ್ಕಾ' ಗ್ರಾಮದಲ್ಲಿರುವ 
ವಿಜಯನಗರದ ದೊರೆ ಒಂದನೇ ಬುಕ್ಕರಾಯನ ಧರ್ಮಸಮನ್ವಯ ಶಾಸನದಲ್ಲಿ "ತಿರುಕುಲವೆಂಬ' 
ಉಲ್ಲೇಖವಿದೆ. "*ಪೊಲೆಯರ್ಗೆ ತಿರುಕುಲವೆಂದು ದಾಸರಂ' ಹೆಸರಿಸಿ ಶಂಖು ಜಾಗಟೆಗಳನ್ನು ಕೊಟ್ಟ 
ಸಂಗತಿಯನ್ನು ದೇವಚಂದನ ರಾಜಾವಳಿ ಕಥಾಸಾರ ತಿಳಿಸುತ್ತದೆ." ಇದು ಸಮುದಾಯದವರನ್ನು 


ವೈಷ್ಟವೀಕರಣಗೊಳಿಸುವುದರ ಮೇಲೆ ಬೆಳಕು ಚೆಲ್ಲುತ್ತದೆ. 


ಈ ಸಮುದಾಯದವರಲ್ಲಿ ಗಂಗಡಿಕಾರ, ಮೊರಸು, ದಾಸ, ಮಗ್ಗ, ಹಗ್ಗ ಎಂಬ 
ಒಳಪ್ರಬೇಧಗಳಿವೆ. ಅತ್ತಿಕುಲ, ಆನೆಕುಲ. ಚಿನ್ನದಕುಲ, ಕಾವೇರಿಕು, ಕರವರಕುಲ, ಮಡ್ಡಿಕುಲ, 
ಬೆಳ್ಳಿಕುಲ, ಗುಡಿಕುಲ ಮೊದಲಾದ ಕುಲಗಳು ಹಾಗೂ ಹನ್ನೆರಡು ಬಣ್ಣ ಹದಿನಾರು ಬಣ್ಣ ಮತ್ತು 
ಹದಿನೆಂಟು ಬಣ್ಣದವರು, ಹನ್ನೆರಡು ವೀಳ್ಯದವರು ಎಂಬ ಉಪಪಂಗಡಗಳಿವೆ. ಇವರಲ್ಲಿ ವಿವಾಹದ 
ಸಂದರ್ಭದಲ್ಲಿ ಹೆಣ್ಣಿನ ತೆರೆ ರೂಢಿಯಲ್ಲಿದ್ದು, ಕುಲದ ಹಿರಿಯ ವ್ಯಕ್ತಿಗಳು ಪಹುರೋಹಿತರಾಗಿ 
ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ಆಯಾ ಪಂಗಡದ ಹಿರಿಯ ಮುಖಂಡರಾದ ಗೊತ್ತುಗಾರರಿಗೆ 
ಕುಟುಂಬದ ಸಣ್ಣಪುಟ್ಟ ವಿವಾದಗಳನ್ನು ಬಗೆಹರಿಸುವ ಜವಾಬ್ದಾರಿಯಿದೆ. ಇವರಲ್ಲಿ ಶಿವನ 
ಆರಾಧಿಸುವ ಜೋಗಿಗಳು ಮತ್ತು ವಿಷ್ಣುವನ್ನು ಆರಾಧಿಸುವ ದಾಸಿಗಳು ಎಂಬ ಒಳ ಪಂಥಗಳಿವೆ. 
ಅವುಗಳೊಂದಿಗೆ ಮಹದೇಶ್ವರ, ಮಾರಮ್ಮ ಕಬ್ದಾಳಮ್ಮ ಮಂಟೇಸ್ಪಾಮಿ, ಸಿದ್ದಪ್ಪಾಜಿ, ವೀರಮಾಸ್ತಮ್ಮ 
ರಾಕಾಸಮ್ಮ ಮೊದಲಾದ ದೇವರುಗಳನ್ನು ಆರಾಧಿಸುತ್ತಾರೆ. 


ಕೃಷಿ ಪ್ರಧಾನ ಸಂಸ್ಕೃತಿಯ ಪ್ರಕೃತಿ ಪ್ರಧಾನ ತತ್ತವನ್ನು ಪ್ರತಿಪಾಧಿಸುವ ಸಾಂಖ್ಯ ಆಸ್ಪಿಕ್‌ 
ಮುನ) ರ್ರ ps5) ಜರಿದ) FE) Aa) FY ಲ 
ಭಾಷಿಕ ಮುಂಡಾ, ಸವರೋ ಕೋಲ ಮೊದಲಾದ ಆದಿಮ ಬೇಸಾಯಗಾರರ ಕುಲಗಳೇ ದಕ್ಷಿಣ 
ಭಾರತದಲ್ಲಿ ಹೊಲೆಯ-ಮಾದಿಗ ಮುಂತಾದ ಹಲವು ಕವಲಾದವು.್‌ ಈ ಸಮುದಾಯದವರು 
ಇಂದಿಗೂ ಕೂಡ ಚನ್ನಪಟ್ಟಣ ತಾಲೂಕಿನ ಹಲವು ಕಡೆಗಳಲ್ಲಿ ಸವರ್ಣಿಯರ ದೇವಾಲಯಗಳಿಗೆ 


ಪ್ರವೇಶಿಸುವಂತಿಲ್ಲ. ಆದ್ದರಿಂದ ಇವರು ಜಾತ್ರೆ ಹಬ್ಬ-ಹರಿದಿನಗಳಲ್ಲಿ ಊರಿನ ಹೊರಭಾಗದ 


133 


ಬಯಲಿನಲ್ಲಿ ಸಂಬಂಧಪಟ್ಟ ದೇವರ ಹೆಸರಿನಲ್ಲಿ ಪೂಜೆ ಬಲಿ ಮೊದಲಾದ ಆಚರಣೆಗಳನ್ನು 
ಮಾಡುತ್ತಾರೆ. ಇವರು ತಮಟೆ, ಡೋಲು, ಓಲಗ ನುಡಿಸುವ ವೃತ್ತಿಗಳನ್ನು ಸಹ ಮಾಡುತ್ತಾರೆ. 
ಜಾಗತೀಕರಣದ ಪ್ರಭಾವದಿಂದ ಅಸೃಶ್ಯತೆಯ ಆಚರಣೆ ಕೊಂಚ ಕಡಿಮೆಯಾಗಿದೆ 
ಎನ್ನಬಹುದಾದರೂ ಸಮಾಜದಲ್ಲಿ ಇವರನ್ನು ಕೀಳು ಜಾತಿಯವರೆಂಬ ಪೂರ್ವಾಗಹ ಅಸಿತ್ವದಲ್ಲಿದೆ. 
ಅದು ನಾಶವಾಗಿ ಇವರಿಗೂ ಎಲ್ಲಾ ರೀತಿಯ ಸಾಮಾಜಿಕ ಸ್ಥಾನಮಾನ ನೀಡಬೇಕಾಗಿದೆ. 


ಮಾದಿಗರು 


ಈ ಸಮುದಾಯದವರಲ್ಲಿ ಬಹುತೇಕವಾಗಿ ಹೊಲೆಯ(ಆದಿಕರ್ನಾಟಕ) 
ಸಮುದಾಯದಲ್ಲಿರುವ ಆಚಾರ-ವಿಚಾರಗಳು ಕಂಡುಬರುತ್ತವೆ. ಮಾದಿಗರನ್ನು ಪುರಾಣಗಳಲ್ಲಿ 
"ಮಾತಂಗಿಯ ಮಕ್ಕಳು', "ಜಾಂಬವ ಕುಲದವರು' ಎಂಬ ಉಲ್ಲೇಖಗಳಿವೆ. ವಶಿಷ್ಠ ಯಷಿಗೆ 
ಅರುಂಧತಿಯ ಕೊಟ್ಟನಲ್ಲದೆ, ಅಜಮೀಳನ ಸಂತತಿ ಕೋಮಟಿಗನಾಗಿ, ದಾಯಿಗನಾಗಿ, ಗಂಗಾಧರಂಗೆ 
ಗಜ ಚರ್ಮ ಪಾದುಕೆಯನ್ನು ಕೊಟ್ಟಿದುದರಿಂದ ಮಾತಂಗನೆಂಬ ಹೆಸರು ಬಂದಿದೆ ಎಂಬುದನ್ನು 
ದೇವಚಂದ್ರ ವಿರಚಿತ ರಾಜಾವಳಿ ಕಥಾಸಾರ ತಿಳಿಸುತ್ತದೆ.”” ಮಾತಂಗ ಎಂದರೆ ಚಂಡಾಲ ಎಂಬ 
ಅರ್ಥವಿದೆ. ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ದಿ ಪಡೆದುಕೊಂಡಿರುವ ಮಹದೇಶ್ವರಸ್ವಾಮಿ ಮೂಲತಃ 
ಬಡಗಣ ಸೀಮೆಯಿಂದ ಬಂದ ದನ ಕಾಯುವ ಮಾದಿಗ ಸಮುದಾಯಕ್ಕೆ ಸೇರಿದ ಶಿವಶರಣ 
ಎಂದು ರಾಜಾವಳಿ ಕಥಾಸಾರದಿಂದ ತಿಳಿದುಬರುತ್ತದೆ. ದಕ್ಷಿಣ ಕರ್ನಾಟಕದಲ್ಲಿ ಆದಿ ದ್ರಾವಿಡ, 
ಪದ್ಮಜಾತಿ, ಬೇಗಾರ ಮುಂತಾದ ಹೆಸರುಗಳಿಂದ ಕರೆಯುವ ಮಾದಿಗ ಸಮುದಾಯದವರನ್ನು 
ಎಡಗೈ ಗುಂಪಿನವರೆಂದು ಗುರುತಿಸಲಾಗಿದೆ. ಇವರಲ್ಲಿ ಆನೆಕುಲ, ಬೆಳ್ಳಿಕುಲ, ಚಿನ್ನದಕುಲ, ಬಿಲ್ಲುಕುಲ, 
ಎಮ್ಮೆಕುಲ, ಹಟ್ಟಿಕುಲ, ಹೊನ್ನುಕುಲ, ಹೂಕುಲ, ಹುಲಿಕುಲ ಮೊದಲಾದ ಕುಲಗಳಿರುವುದನ್ನು 
ಕಾಣಬಹುದು. ಎಡಗೈ ಜಾತಿಯವರು ತಮ್ಮ ಗುರುಗಳ ಸಮ್ಮುಖದಲ್ಲಿ ಕುಲಾಚಾರ ಗೊತ್ತು 
ಮಾಡಿಕೊಂಡಿರುವ ವಿಷಯ ಕಲ್ಯಾ ಶಾಸನದಲ್ಲಿ ಉಲ್ಲೇಖವಾಗಿದೆ" ಬಹುತೇಕ ಬಲಿ 


$ 
ದೇವರುಗಳನ್ನು ಮಾದಿಗರು ಮತ್ತು ಹೊಲೆಯರು ಆರಾಧಿಸುತ್ತಾರೆ. ವೈವಾಹಿಕ ಆಚಾರ 
ವಿಚಾರಗಳನ್ನು ಕುಲದ ಹಿರಿಯ ವ್ಯಕ್ತಿಗಳೇ ನಿರ್ವಹಿಸುತ್ತಾರೆ. ಮೇಲ್ಪರ್ಗದವರ ಸೇವಕರಂತೆ, ಕಷ್ಟಕರ 
ದುಡಿಮೆಗೆ ಅವಶ್ಯಕರಾಗಿದ್ದ ಈ ಸಮುದಾಯದವರು ಗ್ರಾಮಗಳಲ್ಲಿ ತೋಟಿಗಳಾಗಿ, ಶವಸಂಸ್ಕಾರ 
ಹಾಗೂ ದೇವರ ಉತ್ಸವ, ಶುಭ ಸಮಾರಂಭಗಳಲ್ಲಿ ತಮಟೆ ಬಾರಿಸುವ ಸಾಂಪ್ರದಾಯಿಕ 
ಕಸುಬುಗಳನ್ನು ಪಾರಂಪರಿಕವಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ 
ಇವರು ಸಾಂಪ್ರದಾಯಿಕ ವೃತ್ತಿಗಳನ್ನು ಬಿಟ್ಟು ಕೃಷಿ ವ್ಯಾಪಾರ ಮೊದಲಾದ ಕ್ಷೇತ್ರಗಳತ್ತ ಗಮನ 
ಹರಿಸುತ್ತಿರುವುದನ್ನು ಕಾಣಬಹುದು. 


ನಾಯಿಂದರರು 


134 


ಪ್ರಾಚೀನ ಕಾಲದಿಂದಲೂ ವೃತ್ತಿಯಾಧಾರಿತವಾಗಿ ಉಳಿದುಕೊಂಡು ಬಂದಿರುವ 
ಸಮುದಾಯಗಳಲ್ಲಿ ನಾಯಿಂದರ ಸಮುದಾಯ ಕೂಡ ಒಂದಾಗಿದೆ. ಇವರನ್ನು ಈ ತಾಲೂಕಿನಲ್ಲಿ 
ಕೌರಿಕರು, ಹಜಾಮರು, ಭಜಂತ್ರಿಗಳು ಎಂಬ ಹೆಸರುಗಳಿಂದಲೂ ಸಹ ಕರೆಯುತ್ತಾರೆ. ಕ್ಷೌರ 
ಮಾಡುವುದು ಇವರ ಮೂಲ ವೃತ್ತಿಯಾಗಿದೆ. ಇದರ ಜೊತೆಗೆ ವಿವಾಹ ಮೊದಲಾದ ಶುಭ 
ಸಮಾರಂಭದಲ್ಲಿ ನಾದಸ್ವರವನ್ನು ನುಡಿಸುವುದು ಕೂಡ ಇವರ ಪಾರಂಪರಿಕ ವೃತ್ತಿಯಾಗಿತ್ತು. 
ಕನಕಪುರದ ಶಾಸನವೊಂದು ನಾವಿಂದ ಜಾತಿಯವರಿಗು(ಕ್ಲೌರಿಕು ಹಾಗೂ ಮಡಿವಾಳ 
ಜಾತಿಯವರಿಗೂ ನಡೆದ ವ್ಯಾಜ್ಯವನ್ನು ದಾಖಲಿಸಿದೆ.”” ಇದರಲ್ಲಿರುವ ವಿವರದಂತೆ ಭೂಹಳ್ಳಿಯ 
ನಾಯಿಂದರರು ಶುಭ ಸಮಾರಂಭವೊಂದರಲ್ಲಿ ವಾಲಗ ಪರಿಕರಕ್ಕೆ ಮಲ್ಲಿಗೆ ಹೂವನ್ನು ಮುಡಿಸಿ 
ಉಳಿದಿದ್ದನ್ನು ತಮ್ಮ ಕುತ್ತಿಗೆಗೆ ಸುತ್ತಿಕೊಂಡು ಚನ್ನಿಗರಾಯ ದೇವಾಲಯದಲ್ಲಿ ವಾಲಗ 
ಮಾಡುತ್ತಿರುತ್ತಾರೆ. ಅವರ ಮಡಿವಾಳ ಚೆನ್ನಶೆಟ್ಟರು ನೀವು ಮಲ್ಲಿಗೆ ಹೂವನ್ನು ಮುಡಿಯುವಂತಿಲ್ಲ 
ಎಂದು ಕಲಹ ಮಾಡಿದಾಗ ನಾಯಂದರರು "ದೇಶ ನಾಡಿನವರ' ಬಳಿ ನ್ಯಾಯ ಕೇಳಲು ಹೋದ 
ವಿವರ ಈ ಶಾಸನದಲ್ಲಿ ದಾಖಲಾಗಿದೆ. ಇದನ್ನು ಗಮನಿಸಿದರೆ ಸಾರ್ವಜನಿಕ ಶುಭ ಸಮಾರಂಭಗಳಲ್ಲಿ 
ನಾಯಿಂದರರು ಬಳಸುವ ಇಂತಹ ಕೆಲವು ವಸ್ತುಗಳ ಮೇಲೆ ಕಬ್ಬಳೆಗಳಿದ್ದವು ಎಂದು ತಿಳಿಯುತ್ತದೆ. 
ಸಸ್ತುತ ಸಂದರ್ಭದಲ್ಲಿ ವಾದ್ಯ ನುಡಿಸುವ ವೃತ್ತಿ ಇವರಲ್ಲಿ ಕಂಡುಬರುವುದಿಲ್ಲ. ಸಾಮಾಜಿಕವಾಗಿ 


9 ( 


ಇವರಿಗೆ ಉತ್ತಮವಾದ ಸ್ಥಾನಮಾನಗಳಿಲ್ಲ. 


po) 


(€L 


ಶೆಟ್ನರು 

ಚನ್ನಪಟ್ಟಣ ತಾಲೂಕಿನಲ್ಲಿ ನೆಲೆಸಿರುವ ಕುಲಕಸುಬು ಆಧಾರಿತ ಜಾತಿಗಳಲ್ಲಿ ಶೆಟ್ಟರ 
ಸಮುದಾಯವು ಕೂಡ ಒಂದಾಗಿದೆ. ಶೆಟ್ಟರ ಸಮುದಾಯ ಮೂಲತಃ ನೇಯ್ಗೆಯ ವೃತ್ತಿಯನ್ನು ತಮ್ಮ 
ಸಾಂಪ್ರಾದಾಯಿಕ ಕುಲಕಸುಬನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ. ಶೂದರಲ್ಲಿ ಮೇಲಿನ ಸ್ಥಾನದಲ್ಲಿ 
ಬರುವ ಇವರಿಗೆ ಸಾಮಾಜಿಕವಾಗಿ ಕೆಲವು ಸ್ಥಾನಮಾನಗಳಿವೆ. ಇವರಲ್ಲಿ ಪಟ್ಟಣಶೆಟ್ಟಿ ಬಣಜಿಗಶೆಟ್ಟಿ 
ಮೊದಲಾದ ಒಳಪಂಗಡಗಳಿವೆ. ವ್ಯಾಪಾರ ಮಾಡುವವರು ಆರ್ಥಿಕವಾಗಿರುವ ಉತ್ತಮವಾಗಿರುವುದು 
ಕಂಡುಬರುತ್ತದೆ. ಕೆಲವರು ಪ್ರಾಚೀನ ಕಾಲದಲ್ಲಿ ದೇವಾಲಯಗಳನ್ನು ಹಾಗೂ ಕೆರೆ-ಕಟ್ಟೆಗಳನ್ನು ಸಹ 
ನಿರ್ಮಿಸಿದ್ದಾರೆ. ಒಂದನೆಯ ರಾಜೇಂದ್ರ ಚೋಳನ ಆಳ್ಗಿಕೆಯ ಕಾಲದಲ್ಲಿ ಮಳೂರುಪಟ್ಟಣದ 
ಕೈಲಾಸೇಶ್ವರ ದೇವಾಲಯದ ಬಲಿಪೀಠವನ್ನು "ಅಲ್ಲಪ್ಪಸೆಟ್ಟಿಯ' ಮಗ "ಚೌಡಸೆಟ್ಟಿ' ಎಂಬುವವನು 
ನಿರ್ಮಿಸಿದ ವಿಷಯ ಇದೇ ದೇವಾಲಯದಲ್ಲಿರುವ ಶಾಸನದಿಂದ ತಿಳಿದುಬರುತ್ತದೆ. ಇವರಲ್ಲಿ 
ಪಟ್ಟಣಶೆಟ್ಟಿ ಎಂಬ ಕುಲದವರು ಮುಖ್ಯವಾಗಿ ವ್ಯಾಪಾರ ವ್ಯವಹಾರ ನಡೆಸುವವರಾಗಿದ್ದಾರೆ. ಇವರ 
ಪೂರ್ವಿಕರು ಕೆಲವು ಸಂದರ್ಭಗಳಲ್ಲಿ ದೇವಾಲಯಗಳಿಗೆ ದಾನದತ್ತಿಗಳನ್ನು ನೀಡಿದ್ದಾರೆ. ಕೂಡ್ಲೂರು 
ಗ್ರಾಮದಲ್ಲಿರುವ ಕ್ರಿಶ. ೧೨ನೆಯ ಶತಮಾನದ ಶಾಸನದಲ್ಲಿ ಮಂಗಳೇಶ್ವರ ಒಡೆಯ ಮಹಾದೇವ 
ದೇವಾಲಯದ ನಂದಾದೀಪಕ್ಕಾಗಿ ಮೂರುವರೆ (೩೧/೨) ಪಣವನ್ನು ದಾನ ನೀಡಿದ ವಿಷಯ 


135 


ದಾಖಲಾಗಿದೆ.” ಇದರಿಂದ ಈ ಸಮುದಾಯದವರು ಪ್ರಾಚೀನ ಕಾಲದಲ್ಲಿ ಸಾಮಾಜಿಕವಾದ ಕೆಲವು 
ಉನ್ನತ ಸ್ಥಾನಮಾನಗಳು ಇರುವುದನ್ನು ಕಾಣಬಹುದು. 


ಕುಂಬಾರರು 


ಈ ಪ್ರದೇಶದಲ್ಲಿ ನೆಲೆಸಿ ತಮ್ಮ ಕುಲಕಸುಬನ್ನು ಮುಂದುವರಿಸಿಕೊಂಡು ಬಂದಿರುವ 
ಸಮುದಾಯಗಳಲ್ಲಿ ಕುಂಬಾರರ ಸಮುದಾಯ ಸಹ ಒಂದಾಗಿದೆ. ಮಣ್ಣನ್ನು ಹದಮಾಡಿ ಅದರಿಂದ 
ಮಡಿಕೆ, ಕುಡಿಕೆಗಳು ವಾಡೆ, ಗುಡಾಣದಂತಹ ಧಾನ್ಯ ಸಂಗ್ರಹ ಪರಿಕರಗಳನ್ನು ತಯಾರು 
ಮಾಡುವುದು ಇವರ ಮೂಲ ವೃಕ್ತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿನ ಸುತ್ತಮುತ್ತಲ 
ಪ್ರದೇಶಗಳಲ್ಲಿ ಕಾರಾನೆಗಳು ನಿರ್ಮಾಣಗೊಂಡಿದ್ದು, ಅವುಗಳ ಎದುರ ಪೈಪೋಟಿ ನೀಡಲಾಗದೇ 
ಇವರ ಮೂಲ ವೃತ್ತಿ ಕಣ್ಣರೆಯಾಗುತ್ತಿರುವುದನ್ನು ಕಾಣಬಹುದು. ಕ್ಷೇತಕಾರ್ಯದ ಸಂದರ್ಭದಲ್ಲಿ 
ಹನಿಯೂರು ಗ್ರಾಮದ ಸಮೀಪದಲ್ಲಿ ಕುಂಬಾರರ ದೊಡ್ಡಿ ಎಂಬ ಹೆಸರಿನ ಜನವಸತಿ 
ನೆಲೆಯೊಂದನ್ನು ಬೆಳಕಿಗೆ ತರಲಾಗಿದೆ. ಈ ಸ್ಥಳದಲ್ಲಿ ದೊರೆತಿರುವ ಮಡಿಕೆ, ಕುಡಿಕೆ ಅವಶೇಷಗಳು 
ಹಾಗೂ ಸ್ಥಳೀಯರ ಮಾಹಿತಿಯ ಆಧಾರದಿಂದ ಅದು ಪ್ರಾಚೀನ ಕಾಲದಲ್ಲಿ ಜನವಸತಿ ಕೈಗಾರಿಕೆ 
ನೆಲೆಯು ಆಗಿತ್ತು ಎಂಬುದನ್ನು ಗುರುತಿಸಲಾಗಿದೆ. ಕಾಲಾಂತರದಲ್ಲಿ ತಾವು ತಯಾರಿಸುವ 
ಕುಂಬಾರಿಕೆಯ ವಸ್ತುಗಳು ವ್ಯಾಪಾರವಾಗದೆ ಉಳಿದವು. ಇದರಿಂದಾಗಿ ಇಲ್ಲಿದ್ದ ಜನರು ಬೇರೆ ಕಡೆಗೆ 
ವಲಸೆ ಹೋಗಿದ್ದಾರೆ ಎಂಬ ಮಾಹಿತಿ ತಿಳಿದುಬರುತ್ತದೆ. 


ಬೆಸ್ತರು ಈ ತಾಲೂಕಿನಲ್ಲಿ ನೆಲೆಸಿದ್ದಾರೆ. ಇವರು ತಮ್ಮನ್ನು ಗಂಗೆಕುಲ, ಗಂಗಾಮಾತ, ಗಂಗೆ 
ಮಕ್ಕಳು ಎಂಬ ಮೊದಲಾದ ಹೆಸರುಗಳಿಂದ ಗುರುತಿಸಿಕೊಂಡಿದ್ದಾರೆ. ಮೀನು ಹಿಡಿಯುವುದು ಇವರ 
ಮೂಲ ವೃತ್ತಿಯಾಗಿದೆ. ಉದಾ: ಮೆಳೆದೊಡ್ಡಿ ಗ್ರಾಮದ ಬೆಸ್ತರಲ್ಲಿ ಗಂಗಮತಸ್ಥ ಕುಲದವರು 
ಇಂದಿಗೂ ಮೀನು ಹಿಡಿಯುವ ವೃತ್ತಿಯನ್ನು ಮುಂದುವರೆಸಿಕೊಂಡು ಬಂದಿದ್ದು, ಅದರ ಜೊತೆಗೆ 
ವ್ಯವಸಾಯ ಮಾಡುತ್ತಾರೆ. ಇದೇ ಸಮುದಾಯದವರು ಈ ಗ್ರಾಮದಲ್ಲಿ ದೇವಾಲಯದ ಅರ್ಚಕರಾಗಿ 
ಸಹ ಬೆಸರು ಕಾರ್ಯ ನಿರ್ವಹಿಸುತ್ತಿರುವುದು ಕಂಡುಬರುತ್ತದೆ. ಹೀಗೆ ಇಲ್ಲಿನ ಹಲವು ಗ್ರಾಮಗಳಲ್ಲಿ 
ಬೆಸರು ತಮ್ಮ ಮೂಲ ವೃತ್ತಿಯ ಜೊತೆಗೆ ಇತರೆ ಉದ್ಯೋಗ ಮಾಡಿಕೊಂಡು ಜೀವನ 
ಸಾಗಿಸುತ್ತಿದ್ದಾರೆ. 
ದರ್ಜಿಗಳು 


ದರ್ಜಿಗಳು ಎಂದರೆ ವಸ್ತ(ಬಟ್ಟೆ) ತಯಾರು ಮಾಡುವವರು. ಜನರಿಗೆ ಬೇಕಾದ ವಸ್ತುಗಳನ್ನು 
ಹೊಲಿಯುವುದು ಈ ಸಮುದಾಯದವರ ಮೂಲ ವೃತ್ತಿಯಾಗಿತ್ತು ಚನ್ನಪಟ್ಟಣ ತಾಲೂಕು 
ಪ್ರದೇಶದಲ್ಲಿ ನೆಲೆಸಿರುವ ದರ್ಜಿ ಸಮುದಾಯದವರಿಗೆ "ಚಂದಿಕಾ' ಕುಲ ದೇವತೆಯಾಗಿದ್ದು, ದೇವಿಗೆ 
ಗಣೇಶ ಚತುರ್ಥಿಯ ದಿನದಂದು ವಿಶೇಷ ಪೂಜೆ ಮಾಡುತ್ತಾರೆ. ಸಾಮಾಜಿಕವಾಗಿ ಇವರ 


136 


ಸ್ಥಾನಮಾನಗಳು ಕೂಡ ಉನ್ನತವಾಗಿಲ್ಲ. ಆದರೆ ಸವರ್ಣೀಯರೊಡನೆ ಒಡನಾಟಕ್ಕೆ ಅವಕಾಶಗಳಿವೆ. 
ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾದ ಕೈಗಾರಿಕೆಗಳ ಪ್ರಭಾವದಿಂದ ಇವರ ಕುಲಕಸುಬಿನ ಮೇಲೆ ಸಾಕಷ್ಟು 
ಒಡೆತ ಬಿದ್ದಿದ್ದು, ಇತರೆ ಉದ್ಯೋಗಗಳಲ್ಲಿ ತೊಡಗಿಕೊಂಡಿರುವುದನ್ನು ಕಾಣಬಹುದು. 


ವಿಶ್ವಕರ್ಮ 


ಈ ಸಮುದಾಯದವರು ವಿಶೇಷವಾಗಿ ಪರಂಪರಾನುಗತವಾಗಿ ಕಲಾ ಕೌಶಲ್ಯಕ್ಕೆ ಪಡೆದಿದ್ದಾರೆ. 
ಇವರನ್ನು ಪಾಂಚಾಳ ಕುಲದವರು ಎಂದು ಕರೆಯುವುದುಂಟು. ಪಾಂಚಾಳ ಕುಲಕ್ಕೆ ಚಿನ್ನ ಬೆಳ್ಳಿ 
ಕೆಲಸ ಮಾಡುವ ಅಕ್ಕಸಾಲಿಗ, ಹಿತ್ತಾಳೆ ಕೆಲಸ ಮಾಡುವ ಕಂಚುಗಾರ, ಕಬ್ಬಿಣದ ಕೆಲಸ ಮಾಡುವ 
ಕಮ್ಮಾರ, ಮರದ ಕೆಲಸ ಮಾಡುವ ಬಡಿಗ ಹಾಗೂ ಶಿಲ್ಲಿಗಾರರು ಸೇರಿದ್ದಾರೆ. ಇವರಲ್ಲಿ ಕೆಲವರು 
ಇಂದಿಗೂ ಕೂಡ ತಮ್ಮ ಪರಂಪರೆಯ ಮೂಲ ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. 


ಕೊರಮರು 


ಇವರು ಬಿದಿರಿನಿಂದ ಹಲವು ಸಲಕರಣೆಗಳನ್ನು ಹೆಣೆದು ಮಾರಾಟ ಮಾಡಿ ಜೀವನ 
ಸಾಗಿಸುತ್ತಾರೆ. ಇಲ್ಲಿನ ಕೊರಮರಲ್ಲಿ ಪೆರಗಾಯಿ, ಹಗ್ಗದ, ಹಳ್ಳ, ಕುಕ್ಕ ಕೊರವಂಜಿ, ಕೊಂಚಿ, 
ಕೊರಟು ಮುಂತಾದ ಪಂಗಡಗಳು ಹಾಗೂ ಸತಪಡಿ, ಕವಡಿ ಇತ್ಯಾದಿ ಕುಲಗಳಿವೆ. ಕನ್ನಡ ಮತ್ತು 
ತೆಲಗು ಭಾಷೆಯನ್ನು ಮಾತನಾಡುವ ಇವರು ಹರಿಹರನ ಆರಾಧಕರಾಗಿದ್ದಾರೆ. ಈ ಸಮುದಾಯದ 
ಮಹಿಳೆಯರು ಕೊರವಂಜಿಗಳಾಗಿ ಕಣಿ ಹೇಳುವ ಸಂಪ್ರದಾಯ ಪ್ರಸ್ತುತ ಬೆರಳೆಣಿಕೆಯಷ್ಟು ಕಡೆಗಳಲ್ಲಿ 
ಮಾತ್ರ ಕಂಡುಬರುತ್ತದೆ. 


ಇರುಳಿಗರು 


ರಾಮನಗರ ಜಿಲ್ಲೆಯ ಬುಡಕಟ್ಟು ಸಮುದಾಯಗಳಲ್ಲಿ ಇರುಳಿಗ ಬುಡಕಟ್ಟು ಒಂದಾಗಿದೆ. ಈ 
ಬುಕಟ್ಟು ಸಮುದಾಯದವರು ಮಳೂರು ಹೋಬಳಿಯ ವ್ಯಾಪ್ತಿಯ ದೊಡ್ಡಗಂಗವಾಡಿ ಬಳಿ 
ನೆಲೆಸಿದ್ದಾರೆ. ಇವರು ನೆಲೆಸಿರುವ ಪ್ರದೇಶವನ್ನು ಇರುಳಿಗರ ಕಾಲೋನಿ ಎಂದು ಕರೆಯುತ್ತಾರೆ. 
ತಮ್ಮದೇ ಆದ ಇರುಳ ಭಾಷೆಯಿದ್ದು, ಇವರಿಗೆ ಸಂಬಂಧಿಸಿದ ಐತಿಹ್ಯ, ಕಥೆ, ಆಚರಣೆಗಳು 
ಪಾರಂಪರಿಕವಾಗಿ ಮುಂದುವರೆದುಕೊಂಡು ಬಂದಿರುವುದನ್ನು ಕಾಣಬಹುದು. ಅರಣ್ಯದಲ್ಲಿ 
ಸ್ಥಾಭಾವಿಕವಾಗಿ ದೊರೆಯುವ ಬಿದಿರಕ್ಕಿ, ಗೆಣಸು, ಹಣ್ಣು-ಹಂಪಲು, ಜೇನುತುಪ್ಪ ಮತ್ತು 
ಕಾಡುಪ್ರಾಣಿಗಳ ಮಾಂಸ ಇವರ ಸಾಂಪ್ರದಾಯಿಕ ಆಹಾರದ ಪದ್ಧತಿಯಾಗಿದೆ. ಶವ ಸಂಸ್ವಾರ 
ವಿಧಾನದಲ್ಲಿ ಕಲ್ಲು ಸೇವೆ ಮಾಡುವುದು ಇತ್ತೀಚಿನ ದಿನಗಳವರೆಗೂ ಅಸಿತ್ವದಲ್ಲಿತ್ತು. ಇದು ಒಂದು 
ರೀತಿಯಲ್ಲಿ ಶಿಲಾಯುಗ ಸಂಸ್ಕೃತಿಯ ಶವಸಂಸ್ಕಾರ ಆಚರಣೆಗೆ ಸಮೀಪವಾದದ್ದಾಗಿತ್ತು ಎಂದು 


ಹೇಳಬಹುದು. ಹಿರಿಯರು ಉತ್ತಮ ಜನಪದ ವೈದ್ಯರಾಗಿದ್ದರು. ಅವರಿಗೆ ಔಷಧ ಗುಣವಿರುವ 


137 


ಗಿಡಮೂಲಿಕೆಗಳ ಪರಿಚಯವಿದೆ. ಅರಣ್ಯದ ತಪ್ಪಲಿನ ಬುಡಗಳಲ್ಲಿ ವಾಸಿಸುತ್ತಾ ತಮ್ಮದೇ ಆದ 
ಜೀವನದ ಸಾಂಸ್ಕೃತಿಕ ಮೌಲ್ಯಗಳೊಂದಿಗೆ ಗ್ರಾಮಗಳಿಂದ ಪ್ರತ್ಯೇಕವಾಗಿ ಬದುಕುತ್ತಿದ್ದಾರೆ. ಫ್ರಾನ್ಸಿಸ್‌ 
ಬುಕನನ್‌ ಇವರನ್ನು ಕಾಟ್ಟಿನ್ನುಗಳು ಎಂದು ಕರೆದಿದ್ದಾನೆ. ಇವರನ್ನು ಕಾಡುಪೂಜಾರಿಗಳು ಇರುಳಿಗರು 
ಎಂದೂ ಸಹ ಕರೆಯುತ್ತಾರೆ. ಆದರೆ ಇತ್ತೀಚೆಗೆ ಅರಣ್ಯ ಕಾಯ್ದೆಗಳು ರೂಪುಗೊಂಡ ಕಾರಣ 
ಅರಣ್ಯದೊಂದಿಗಿನ ಈ ಸಮುದಾಯದ ಬದುಕು ದೂರವಾಗುತ್ತಿದೆ. 


ಕಾಡುಗೊಲ್ಲರು 


ಪಶುಪಾಲನೆಯನ್ನು ತಮ್ಮ ಮೂಲ ಕಸುಬಾಗಿಸಿಕೊಂಡು ಅರಣ್ಯದಂಚಿನಲ್ಲಿ ಬದುಕುತ್ತಿದ್ದಾರೆ. 
ಭಾರತೀಯರ ಪುರಾಣ ಕಾವ್ಯಗಳಲ್ಲಿ ಗೋವುಗಳನ್ನು ಕಾಯುವವನೇ ಗೊಲ್ಲನೆಂಬ ಉಲ್ಲೇಖಗಳಿವೆ. 
ಡಾ.ಜಿ.ಶಂ.ಪರಮಶಿವಯ್ಯ ಅವರು ಈ ಸಮುದಾಯದ ಜನರನ್ನು ಕುರಿತು "ಹೆಗಲ ಕಂಬಳಿ ಕಲ್ಲಿ' 
ಹಾಗೂ “"ಗೋವಳಿಗೋಲು' ಇವರ ಮುಖ್ಯ ಸಾಧನಗಳಾಗಿದ್ದವು ಎಂದು ತಿಳಿಸುತ್ತಾರೆ. ತಮ್ಮ 
ಸಂಪ್ರದಾಯಗಳಿಗೆ ಕಟ್ಟುಬಿದ್ದು ಅರಣ್ಯದಲ್ಲಿ ವಾಸಿಸುತ್ತಿದ್ದ ಇವರನ್ನು ಅಡವಿಗೊಲ್ಲರು, ಕಲ್ಲಗೊಲ್ಲರು, 
ಳ್ಳಗೊಲ್ಲರು, ಹಟ್ಟಿಗೊಲ್ಲರು ಎಂಬ ಒಳಪ್ರಬೇಧಗಳಿವೆ. 


೪ 


[eB 


ಸೀಯರ ಸಾನಮಾನ 
ಮೆ [) 


ಭಾರತೀಯ ಸಾಮಾಜಿಕ ವ್ಯವಸ್ಥೆ ಪುರುಷ ಪ್ರಧಾನವಾಗಿದ್ದರೂ ಕೆಲವು ವಿಚಾರಗಳಲ್ಲಿ 
ಸ್ತ್ರೀಯರಿಗೆ ವಿಶೇಷವಾದ ಸ್ಥಾನ ನೀಡಿರುವುದನ್ನು ಕಾಣಬಹುದು. ಹೆಣ್ಣು ನಿಸ್ಪಾರ್ಥಳಾಗಿ ಮನೆಯ 
ಏಳಿಗೆಗಾಗಿ ದುಡಿಯುವುದರಿಂದ ಆಕೆಯನ್ನು ಭೂಮಿ, ನೀರು, ಪ್ರಕೃತಿ ಮೊದಲಾದವುಗಳ 
ಹಿನ್ನೆಲೆಯಲ್ಲಿ ದೇವರಿಗೆ ಹೋಲಿಸಲಾಗಿದೆ. ನಮ್ಮ ಸಂಸ್ಕೃಶಿಯಲ್ಲಿ ಮಹಿಳೆಗೆ "ಮಾತೃದೇವತೆ' ಎಂಬ 
ಗೌರವವಿದೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಯು ಗೃಹಿಣಿ, ತಾಯಿ, ಪತ್ನಿ ಸಹೋದರಿ, ಮಗಳು 
ಹೀಗೆ ಬಹುರೂಪಗಳಲ್ಲಿ ಬಾಂಧವ್ಯ ಬೆಸೆಯುವ ಕೊಂಡಿಯಾಗಿ ಪಾತ್ರವಹಿಸಿದ್ದಾಳೆ. ಆದರೂ ಕೂಡ 
ಸಾಮಾಜಿಕ ವ್ಯವಸ್ಥೆಯಲ್ಲಿ ಪುರುಷನಿಗಿರುವಷ್ಟು ಸ್ಥಾನಮಾನ ಮಹಿಳೆಗೆ ದೊರೆತಿಲ್ಲ. ಪ್ರಾಚೀನ 
ಕಾಲದಿಂದಲೂ ಮಹಿಳೆಯು ಅನೇಕ ಏಳು-ಬೀಳುಗಳು ಶೋಷಣೆ ಮತ್ತು ದೌರ್ಜನ್ಯಗಳನ್ನು 
ಅನುಭವಿಸಿಕೊಂಡು ಬಂದಿರುವುದನ್ನು ಕಾಣಬಹುದು. ಇಂತಹ ಸಂಕೀರ್ಣ ಸಂದರ್ಭದಲ್ಲಿಯೂ 
ಸಹ ಕೆಲವು ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ತನ್ನ ಸಾಮರ್ಥ್ಯವನ್ನು 
ತೋರಿಸಿದ್ದಾಳೆ. ಚನ್ನಪಟ್ಟಣ ತಾಲೂಕಿನ ಸ್ತ್ರೀಯರಿಗೆ ಪುರುಪರಿಗಿರುವಷ್ಟು ಪ್ರಾಧಾನ್ಯತೆ ಇಲ್ಲದಿದ್ದರೂ 
ಕೆಲವು ಸಮುದಾಯದ ಮಹಿಳೆಯರಿಗೆ ಗೌರವಯುತ ಸ್ಥಾನವಿದೆ. 

ರಾಜರು ತಾವು ಗೆದ್ದ ಪ್ರದೇಶಗಳಲ್ಲಿ ತನ್ನ ಹಾಗೂ ತಮ್ಮ ಕುಟುಂಬದ ಸದಸ್ಯರ ಹೆಸರನ್ನು 
ಚಿರಸ್ಸಾಯಿಯಾಗಿರುವಂತೆ ಮಾಡಲು ಆ ಪ್ರದೇಶಗಳಿಗೆ ಅವರದೇ ಹೆಸರುಗಳಿಂದ ಕರೆಯುತ್ತಿದ್ದರು. 
ಚೋಳರು ಈ ಪ್ರದೇಶದಲ್ಲಿ ತಮ್ಮ ಮಡದಿಯರ ಹೆಸರಿನಲ್ಲಿ ದೇವಾಲಯ ಮತ್ತು ಅಗಹಾರಗಳ 


138 


ಸ್ಥಾಪನೆ ಮಾಡಿದರು. ಮಳೂರುಪಟ್ಟಣದ ಕ್ರಿಶ. ೧೦೦೭ರ ಶಾಸನದಿಂದ ಚೋಳರ ದೊರೆ 
ರಾಜರಾಜ ಚೋಳನ ಆಳ್ಲಿಕೆಯ ಕಾಲದಲ್ಲಿ ನಿರ್ಮಾಣವಾದ ಪುಂಗನೂರು(ಹೊಂಗನೂರು) 
ಅಗಹಾರವನ್ನು ರಾಜೇಂದಚೋಳನ ಮಡದಿಯಾದ '"ತೈಲೋಕ್ಕಮಹಾದೇವಿಯ' ಹೆಸರಿನಿಂದ 
"ತೈಲೋಕ್ಕಮಹಾದೇವಿ' ಚತುರ್ಮೇದಿಮಂಗಲ' ಎಂದು ಕರೆದಿರುವುದು ತಿಳಿಯುತ್ತದೆ” ಇದೇ 
ಗ್ರಾಮದ ಮತ್ತೊಂದು ಶಾಸನದಲ್ಲಿ ದೊರೆ ರಾಜರಾಜಚೋಳನ ಮತ್ತೊಬ್ಬ ಮಡದಿಯ ಹೆಸರಿನಲ್ಲಿ 
“ಚೋಳಮಾದೇವಿ ಚತುರ್ಮೇದಿಮಂಗಲ' ಎಂಬ ಅಗ್ರಹಾರ ನಿರ್ಮಾಣದ ವಿವರವಿದೆ. ಈ 
ಶಾಸನಗಳಿಂದ ರಾಜಮನೆತನದ ಸ್ತ್ರೀಯರಿಗೆ ಸಾಮಾಜಿಕವಾದ ಕೆಲವು ಸ್ಥಾನಮಾನ ನೀಡಲಾಗಿತ್ತು 
ಎಂಬುದನ್ನು ಗಮನಕ್ಕೆ ಬರುತ್ತದೆ. 


ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಗೆ ಹಲವು ರೂಪಗಳಲ್ಲಿ ದೈವತ್ನದ ಸ್ಥಾನ ನೀಡಲಾಗಿದೆ. 


ರನ) 


ಮಾಡಿಕೊಳ್ಳಲಾಗಿದೆ. ಆದರೆ ಮತ್ತೊಂದು ಕಡೆ ಸಂಪ್ರದಾಯಗಳನ್ನು ಆಕೆಯ ಮೇಲೇರಿ ಚೌಕಟ್ಟಿನಲ್ಲಿ 


ಆದ್ದರಿಂದಾಗಿ ಸ್ತ್ರೀಯರನ್ನು ಸಮಾಜದಲ್ಲಿ ಆದರ್ಶವನ್ನು ಪ್ರತಿಬಿಂಬಿಸುವ ಪ್ರತೀಕವಾಗಿ 


ಆಯಾ ಕಾಲದ ಸಾಮಾಜಿಕ ಪರಿಸ್ಥಿತಿಗೆ ಅನುಗುಣವಾಗಿ ದೇವದಾಸಿ ಪದ್ಧತಿ, ಸತಿಪದ್ಧತಿ, 
ಆತ್ಮಬಲಿದಾನದಂತ ಆಚರಣೆಗಳು ಅಂದಿನ ಸಮಾಜದಲ್ಲಿ ಆದರ್ಶದ ಬಗೆಗಳಾಗಿದ್ದವು. ಇಂತಹ 
ಆದರ್ಶದ ಅಂಶವನ್ನು ತಿಳಿಸುವ ನೂರಾರು ಮಾಸ್ತಿಗಲ್ಲು, ವೀರಗಲ್ಲುಗಳು ಈ ತಾಲೂಕಿನಲ್ಲಿ 
ದೊರೆಯುತ್ತವೆ. ಅವುಗಳು ಆಧುನಿಕ ಸಂದರ್ಭದ ಸಮಾಜಕ್ಕೆ ಕುರುಡಾಗಿ ಅರ್ಥಹೀನವಾಗಿ 
ಕಾಣಬಹುದು. ಆದರೆ ಅದರಲ್ಲಿ ವ್ಯಕ್ತಪಡಿಸಿರುವ ವಿಷಯದ ಕುರಿತು ಸೂಕ್ಷ್ಮವಾಗಿ ಅಧ್ಯಯನ 
ನಡೆಸಿದಾಗ ಮಾತ್ರ ಅಂದಿನ ಕಾಲದ ಸ್ತೀಯರ ಆದರ್ಶ ಗುಣಗಳನ್ನು ತಿಳಿಯುವಲ್ಲಿ ಈ 
ಮಾಸ್ಟಿಗಲ್ಲುಗಳ ಮೌಲ್ಯ ಅರಿವಾಗುತ್ತದೆ. ಆಯಾ ಕಾಲಘಟ್ಟದ ಮಹಿಳೆಯರು ತಮ್ಮ ಜೀವನದಲ್ಲಿ 
ಪಾಲಿಸಿದ ಆದರ್ಶ ನಂಬಿಕೆ ಮೊದಲಾದವುಗಳು ಭವಿಷ್ಠದ ಜನರಿಗೆ ಮೌಲ್ಯಯುತ ಬದುಕನ್ನು 
ಕಟ್ಟಿಕೊಳ್ಳಲು ಸಹಾಯಕವಾಗಿವೆ. ಈ ತಾಲೂಕಿನ ಅಮ್ಮಲ್ಲಿದೊಡ್ಡಿ ಗ್ರಾಮದಲ್ಲಿರುವ ಒಕ್ಕೈೆ ಮಾಸಿಗಲ್ಲಿನ 
ಶಾಸನದಲ್ಲಿ "ಗುಜಿಗವುಡಿ' ಎಂಬುವಳು ಮಹಾಸತಿಯಾದ ಉಲ್ಲೇಖವಿದೆ. ಅಲ್ಲದೆ ಆ ಮಾಸಿಗಲ್ಲನ್ನು 
ಇಂದಿಗೂ ಪೂಜಿಸುತ್ತಿರುವುದನ್ನು ಗಮನಿಸಿದರೆ ಸತಿಹೋಗುತ್ತಿದ್ದವಳನ್ನು ಅಂದಿನ ಸಮಾಜದಲ್ಲಿ 
ಪವಿತ್ರ ದೃಷ್ಟಿಯಲ್ಲಿ ಕಾಣಲಾಗುತ್ತಿತ್ತು. 

ರಾಜವಂಶದ ಮಹಿಳೆಯರು ಹಾಗೂ ಮೇಲ್ಪರಗ್ಗದ ಮಹಿಳೆಯರಿಗೆ ಸಾಮಾಜಿಕ ಮತ್ತು 
ಲೌಕಿಕವಾದ ಕೆಲವು ವಿಷಯಗಳಲ್ಲಿ ಸ್ಪತಂತ್ರವಿತ್ತು. ದಾನದತ್ತಿಗಳನ್ನು ನೀಡುವುದು ದೇವಾಲಯದ, 
ಕೆರೆ-ಕಟ್ಟೆ ಬಾವಿಗಳನ್ನು ನಿರ್ಮಿಸಿ ಪುರುಷರಂತೆ ಲೋಕಹಿತ ಕಾರ್ಯಗಳನ್ನು ಸಕ್ರಿಯವಾಗಿ 
ತೊಡಗಿದ್ದನ್ನು ಕಾಣಬಹುದು. ಮೆಣಸಿಗನಹಳ್ಳಿ ಗ್ರಾಮದಲ್ಲಿರುವ ಕ್ರಿಶ. ೧೨೮೧ರ ಶಾಸನ 
ಮೂರನೆಯ ನರಸಿಂಹನ ಆಳ್ಗಿಕೆಯ ಕಾಲದಲ್ಲಿ ಸ್ಥಳೀಯ ಅಧಿಕಾರಿಯಾಗಿದ್ದ “ಭಂಡಾರಿ 
ರಾಮಯ್ಯನ” ಕುಮಾರ್ದೆ(ಮಗಳು) ಕನಕಗಿರಿಯ ದೇವರಿಗೆ(ಅರೆತಿಪ್ಲೂರಿನ ಜೀನಾಲಯಕ್ಕೆ) "ಗದ್ದೆ 


139 


ಮತ್ತು ಬೆದ್ದಲು' ಭೂಮಿಯನ್ನು ದಾನ ನೀಡಿದ ವಿವರ ದಾಖಲಾಗಿದೆ.” ಇದರಿಂದ ಚನ್ನಪಟ್ಟಣ 
ಪ್ರದೇಶದಲ್ಲಿ ಜೈನಧರ್ಮ ಕ್ರಿಶ. ೯ನೆಯ ಶತಮಾನದ ವೇಳೆಗಾಗಲೇ ಪ್ರಸಿದ್ದಿ ಪಡೆದಿತ್ತು ಎಂದು 
ಸಷ್ಟವಾಗುತ್ತದೆ. ಅಷ್ಟೇ ಮುಖ್ಯವಾದ ಮತ್ತೊಂದು ಸಂಗತಿಯೆಂದರೆ ಶಾಸನೋಕ್ತ ಭಂಡಾರಿ 
ರಾಮಯ್ಯನ ಮಗಳು ಜೈನ ಧರ್ಮಿಯಳಾಗಿದ್ದು, ಅಂದಿನ ಪ್ರಸಿದ್ಧ ಜೈನ ಕೇಂದವಾಗಿದ್ದ ಕನಕಗಿರಿ 
(ಅರೆತಿಪ್ಲೂರು) ಪೂರ್ವ ದಿಕ್ಕಿನಲ್ಲಿರುವ ಮೆಣಸಿಗನಹಳ್ಳಿ ಗ್ರಾಮವನ್ನು ದಾನ ನೀಡಿರುವುದನ್ನು 
ಗಮನಿಸಿದರೆ ಅಂದು ಜೈನ ಧರ್ಮ ಈ ತಾಲೂಕಿನಾದ್ಯಂತ ವ್ಯಾಪಿಸಿತ್ತು ಎಂಬುದು ಗಮನಕ್ಕೆ 
ಬರುತ್ತದೆ. 


ಪ್ರಾಚೀನ ಕಾಲದಲ್ಲಿ ವೀರನು ಯುದ್ಧದಲ್ಲಿ ಮಡಿದರೆ ಅವನ ಮಡದಿಯು ಸತಿಹೋಗುವುದು 
ಸಾಮಾನ್ಯವಾಗಿತ್ತು. ಆದರೆ ಅದಕ್ಕೆ ತದ್ದಿರುದ್ದವಾಗಿದ್ದ ಸಂಗತಿಯೊಂದನ್ನು ಈ ತಾಲೂಕಿನ 
ಶಾಸನವೊಂದರಿಂದ ತಿಳಿದುಬರುತ್ತದೆ. ಹೊಂಗನೂರಿನ ಕ್ರಿಶ. ೧೧೫೫ರ ಶಾಸನೋಕ್ತ ವೀರಗಲ್ಲಿನಲ್ಲಿ 
ಹೊಯ್ದಳರ ದೊರೆ ಮೂರನೆಯ ನರಸಿಂಹನ  ಆಳ್ಗಿಕೆಯಕಾಲದಲ್ಲಿ "ಹೊಸಗುಂದದ' 
ಕೋಟೆಕಾಳಗದಲ್ಲಿ "ಕನಕನಾಯಕ”' ಎಂಬುವನು ಹೋರಾಡಿ ಮಡಿದಾಗ ಆತನ ಮಡದಿ "ನಾಗವ್ರೆ' 
ತನ್ನ ಗಂಡನ ಸ್ಮರಣಾರ್ಥವಾಗಿ ವೀರಗಲ್ಲನ್ನು ಹಾಕಿಸಿದ ವಿವರ ತಿಳಿದುಬರುತ್ತದೆ.” ಇದು ಕ್ರಿಶ. 
೧೨ನೆಯ ಶತಮಾನದಲ್ಲಿ ಚನ್ನಪಟ್ಟಣ ಪ್ರದೇಶದ ಆಡಳಿತ ವರ್ಗದವರ ಮಹಿಳೆಯರಿಗಿದ್ದ ಸ್ಟಾತಂತ್ಯ 
ಮತ್ತು ಅಧಿಕಾರವನ್ನು ತಿಳಿಸುತ್ತದೆ. ತನ್ನ ಪತಿ ಮಡಿದಾಗ ಆತನ ಪಶ್ನಿ ಸಹಗಮನ ಪದ್ಧಕಿಗೆ 
ಒಳಗಾಗದೇ ಆತನ ನೆನಪಿಗಾಗಿ ವೀರಗಲ್ಲನ್ನು ಹಾಕಿಸಿ ಅಂದು ನಾಗವ್ವೆ ಮಾದರಿಯಾಗಿದ್ದಾಳೆ 
ಎನ್ನಬಹುದು. ಈ ಶಾಸನದಿಂದ ಚನ್ನಪಟ್ಟಣ ಪ್ರದೇಶದಲ್ಲಿ ಸಹಗಮನ ಪದ್ಧತಿಯ ಆಚರಣೆಯು 
ಕಡ್ಡಾಯವಾಗಿರದೆ ಮರಣ ಹೊಂದಿದ ಮಡದಿಯರ ಇಚ್ಛೆಯ ಮೇಲೆ ನಿರ್ಧರಿತವಾಗುತ್ತಿತ್ತು 
ಎಂಬುದು ಸ್ಪಷ್ಟವಾಗಿ ಗಮನಕ್ಕೆ ಬರುತ್ತದೆ. 


ಕೆಲವು ವರ್ಗದ ಮಹಿಳೆಯರಿಗೆ ಆಸ್ತಿ ಹೊಂದುವ, ದೇವಾಲಯ ನಿರ್ಮಾಣ ಕೆರೆಕಟ್ಟೆಗಳ 
ನಿರ್ಮಾಣ ಹಾಗೂ ದಾನ ಧರ್ಮಗಳನ್ನು ನೀಡುವ ಹಕ್ಕುಗಳಿದ್ದವು. ಹೊಂಗನೂರಿನ ಕ್ರಿ.ಶ. 
೧೦೧೩ರ ಶಾಸನದಲ್ಲಿ ಪುಂಗನೂರಿನ(ಹೊಂಗನೂರು) ತ್ರೈಲೋಕ್ಯ ಚತುರ್ಮೇದಿಮಂಗಲದ 
ಸಭಾಸದ್ಯರು “ಚರವಣಿಬಾಯಿ' ಎಂಬ ಮಹಿಳೆಯಿಂದ ೯ ಕಳಂಜು ಚಿನ್ನಕ್ಕೆ ಭೂಮಿಯನ್ನು 
ಖರೀದಿಸಿದ ಅಲ್ಲಿನ ಕುನ್ನವೈ ವಿಣ್ಣಾಗರ್‌ ಆಳ್ದಾರ್‌ ದೇವರಿಗೆ ದಾನ ನೀಡಿದ ವಿವರವಿದೆ. ಮೇಲಿನ 
ಶಾಸನಗಳ ಆಧಾರದಿಂದ ಮಹಿಳೆಯರಿಗೆ ದಾನವನ್ನು ನೀಡುವ ಹಾಗೂ ಪಡೆಯುವ ಸ್ಪತಂತ್ರ 
ಅಧಿಕಾರವನ್ನು ಹೊಂದಿದ್ದರು ಎಂದು ಹೇಳಬಹುದಾಗಿದೆ. ಆದರೆ ಸಾಮಾನ್ಯ ವರ್ಗದ 
ಮಹಿಳೆಯರಿಗೆ ಇಂತಹ ಅವಕಾಶಗಳೇ ಇರಲಿಲ್ಲ. ಸಂಪ್ರದಾಯ, ಸಂಸ್ಕೃತಿ ಮೊದಲಾದವುಗಳ 
ಕಟ್ಟಳಗಳನ್ನು ಸಾಮಾನ್ಯ ವರ್ಗದ ಸ್ತ್ರೀಯರ ಮೇಲೆ ನಿರಂತರವಾಗಿ ಏರುತ್ತಾ ಬಂದಿರುವುದನ್ನು 
ಗಮನಿಸಬಹುದಾಗಿದೆ. ಹೀಗೆ ಕೆಲವೇ ಕೆಲವು ಮಹಿಳೆಯರನ್ನು ಹೊರತು ಪಡಿಸಿದರೆ ಉಳಿದ 


ಮಹಿಳೆಯರು ವ್ಯವಸ್ಥೆಯ ಚೌಕಟ್ಟಿಗೆ ಒಳಗಾಗಿದ್ದರು. ಹೀಗಾಗಿ ಇಲ್ಲಿನ ಮಹಿಳೆಯರಿಗೆ 


140 


ಸಂಬಂಧಿಸಿದಂತೆ ಪ್ರಾಚೀನ ಕಾಲದಲ್ಲಿ ಮಾಸ್ತಿಗಲ್ಲುಗಳನ್ನು ಹೊರತು ಪಡಿಸಿದರೆ ಹೆಚ್ಚಿನ ಆಕರಗಳು 


ಲಭ್ಯವಿಲ್ಲ. 
ಕೌಟುಂಬಿಕ ವ್ಯವಸ್ಥೆ 
Ke 


ಕುಟುಂಬವು ಸಮಾಜದ ಪ್ರಮುಖ ಅಂಗವಾಗಿದೆ. ಪ್ರಾಚೀನ ಕಾಲದಲ್ಲಿ ಅವಿಭಕ್ತ ಕುಟುಂಬ 
ಪದ್ದತಿ ಜಾರಿಯಲ್ಲಿತ್ತು ಎಂಬುದಕ್ಕೆ ಹಲವು ಆಧಾರಗಳಿವೆ. ಅವಿಭಕ್ತ ಕುಟುಂಬ ವ್ಯವಸ್ಥೆಯಲ್ಲಿ 
ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಜೀವಿಸುತ್ತಿದ್ದರು ಹಾಗೂ ಕಷ್ಟಸುಖಗಳಲ್ಲಿ ಪರಸ್ತರ 
ಭಾಗವಹಿಸುತ್ತಿದ್ದರು. ಜನಪದರು ಕಟ್ಟಿಹಾಡುವ ಗೀತೆಗಳಲ್ಲಿ ಅಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬದ 
ಸದಸ್ಯರುಗಳು ಸಂತೋಷ ಮತ್ತು ದುಃಖಗಳನ್ನು ಹೇಗೆ ಹಂಚಿಕೊಳ್ಳುತ್ತಿದ್ದರು ಎಂಬುದು 
ಗೋಚರವಾಗುತ್ತದೆ. ಮಗಳನ್ನು ಗಂಡನ ಮನೆಗೆ ಕಳುಹಿಸುವ ಸಂದರ್ಭದಲ್ಲಿ ಆ ಕುಟುಂಬದ 
ಹಿರಿಯ-ಕಿರಿಯರೆಲ್ಲರೂ ಒಪ್ಪಿಗೆಯಾಗುವಂತೆ ಬಾಳು ಎಂದು ಹೇಳುತ್ತಿದ್ದ ಬುದ್ಧಿಮಾತುಗಳು ಹಾಡಿನ 
ರೂಪದಲ್ಲಿ ಪ್ರಚಲಿತವಾಗಿದ್ದವು. ಇದು ಅಂದಿನ ಕಾಲದಲ್ಲಿ ಅಸಿತ್ವದಲ್ಲಿದ್ದ ಅವಿಭಕ್ತ ಕುಟುಂಬ 
ವ್ಯವಸ್ಥೆಯ ಬಗೆಗೆ ತಿಳಿಸುತ್ತದೆ. ಪ್ರಸ್ತುತ ತಾಲೂಕಿನಲ್ಲಿ ಅವಿಭಕ್ತ ಕುಟುಂಬಗಳು ಕಡಿಮೆಯಾಗಿ ಹಲವು 
ಕಾರಣಗಳಿಂದ ವಿಭಕ್ತ ಕುಟುಂಬಗಳು ಹೆಚ್ಚಾಗುತ್ತಿರುವುದನ್ನು ಕಾಣಬಹುದು. ಇಲ್ಲಿನ ಕುಟುಂಬ 
ವ್ಯವಸ್ಥೆಯಲ್ಲಿ ಪಿತೃಪ್ರಧಾನ ವ್ಯವಸ್ಥೆ ಚಾಲ್ತಿಯಲ್ಲಿದೆ. ಕುಟುಂಬದ ಹಿರಿಯ ವ್ಯಕ್ತಿ ಮನೆಯ 
ಯಜಮಾನನಾಗಿದ್ದು, ಕುಟುಂಬದ ಜವಾಬ್ದಾರಿ ನೋಡಿಕೊಳ್ಳುತ್ತಾನೆ. ಅವನ ಇಚ್ಛೆಯಂತೆ 
ಕುಟುಂಬದ ಸದಸ್ಯರು ನಡೆದುಕೊಳ್ಳುತ್ತಾರೆ. ಅವನ ಮರಣದ ನಂತರ ಕುಟುಂಬದ ಉಳಿದ 
ವ್ಯಕ್ತಿಗಳಲ್ಲಿ ಹಿರಿಯವನಾದವನಿಗೆ ಕುಟುಂಬದ ಯಜಮಾನಿಕೆ ವರ್ಗಾವಣೆಗೊಳ್ಳುತ್ತದೆ. 


೪.೨. ಧಾರ್ಮಿಕ ಸ್ಥಿತಿಗತಿ 


ಭಾರತದ ಚರಿತ್ರೆಯಲ್ಲಿ ಧಾರ್ಮಿಕ ವ್ಯವಸ್ಥೆ ವಹಿಸಿರುವ ಪಾತ್ರ ಬಹುಮುಖ್ಯವಾದುದಾಗಿದೆ. 
ಕಲೆ, ಸಂಗೀತ, ಚರಿತ್ರೆ ಇತ್ಯಾದಿ ಕ್ಷೇತಗಳ ಮೇಲೂ ತನ್ನ ಅವ್ಯಾಹತ ನಿಯಂತ್ರಣ ಹೊಂದುತ್ತಾ 
ಬಂದಿರುವುದು ಗಮನಾರ್ಹವಾಗಿದೆ. ಧರ್ಮವು ಮಾನವ ಬದುಕಿನ ಮೇಲೆ ಪ್ರಭಾವ ಬೀರಿದ್ದರಿಂದ 
ಪ್ರತಿಯೊಂದು ಕ್ಷೇತ್ರದಲ್ಲಿ ಅದನ್ನು ಅನಿವಾರ್ಯವಾಗಿ ಕಾಣುವಂತಾಯಿತು. ಮಾನವನ ಚಿಂತನೆ 
ದರ್ಶನದ ರೂಪ ಪಡೆದು ಮನುಷ್ಯ ಮೋಕ್ಷ ಸಾಧನೆಯ ಮಾರ್ಗ ಯಾವುದು ಕಲ್ಲನೆಯ 
ಪರಿಣಾಮ ಧರ್ಮ ಮಾನವನ ಬದುಕನ್ನು ಪ್ರಭಾವಿಸಿತು. ಅಂದಿನಿಂದ ಇಂದಿನವರೆಗೂ ಮಾನವ 
ಏವಿಧ ರೂಪದಲ್ಲಿ ಧಾರ್ಮಿಕ ವ್ಯವಸ್ಥೆಯ ಶಿಶುವಾಗಿದ್ದಾನೆ. ಅದರ ಕಟ್ಟುಪಾಡುಗಳಲ್ಲಿ ಚಾಚುತಪ್ಪದೇ 
ಅನುಸರಿಸುತ್ತಾ ಮೋಕ್ಷ ಸಾಧನೆಯ ಅನ್ನೇಷಣೆಯಲ್ಲಿ ತೊಡಗಿಸಿಕೊಂಡು ಬಂದಿರುವುದನ್ನು 
ಕಾಣಬಹುದು. ಸಂಸಾರಿಕ ಜೀವನದಿಂದ ಬಿಡುಗಡೆಗೊಳಿಸಿ ಮೋಕ್ಷ ಸಂಪಾದನೆಯ ಮಾರ್ಗಗಳನ್ನು 
ಬೋಧಿಸುವುದು ಪ್ರತಿಯೊಂದು ಧರ್ಮದ ಉದ್ದೇಶವಾಗಿದೆ. ಬೌದ್ಧ, ಜೈನ, ವೈದಿಕ ಹಾಗೂ 


141 


ಅವೈದಿಕ ಧರ್ಮಗಳು ಆಸ್ತಿಕ ಹಾಗೂ ನಾಸಿಕ ಪಂಥಗಳು ಈ ತಾಲೂಕಿನಲ್ಲಿ ಜನರ ಬದುಕಿನ 


ಮೇಲೆ ಪ್ರಭಾವ ಬೀರಿವೆ. 


ಚನ್ನಪಟ್ಟಣ ತಾಲೂಕಿನಲ್ಲಿ ಹಿಂದೂಗಳ ನಂತರ ಮುಸಲ್ಲಾನರೇ ಬಹುಸಂಖ್ಯಾತರಾಗಿದ್ದಾರೆ. 
ಇಲ್ಲಿನ ಹಲವು ಕಡೆಗಳಲ್ಲಿ ಧಾರ್ಮಿಕ ಸಾಮರಸ್ಯವನ್ನು ಕಾಣಬಹುದಾಗಿದೆ. ಇದಕ್ಕೆ ಉದಾ: 
ವಿಠಲೇನಹಳ್ಳಿ ಗ್ರಾಮದಲ್ಲಿರುವ ಪಾರಿಯಾ ಮಸೀದಿಗೆ ಹಿಂದೂ ಮುಸ್ಲಿಂ ಎಲ್ಲರೂ ಹೋಗುವ 
ಅವಕಾಶವಿದ್ದು, ಜೊತೆಗೆ ಯಾವುದೇ ಭೇದಭಾವವಿಲ್ಲದೆ ಇಲ್ಲಿನ ಹಬ್ಬ ಮುಂತಾದ ಆಚರಣೆಗಳಲ್ಲಿ 


ಭಾಗವಹಿಸುತ್ತಾರೆ. ಇದು ಇಲ್ಲಿನ ಧಾರ್ಮಿಕ ಸಾಮರಸ್ಯವನ್ನು ತಿಳಿಯಲು ಸಹಕಾರಿಯಾಗಿದೆ. 
ಬೌದ್ದ ಧರ್ಮ 


ಗೌತಮ ಬುದ್ಧನಿಂದ ಕ್ರಿಪೂ. ಆರನೆಯ ಶತಮಾನದಲ್ಲಿ ಪ್ರಕಿಪಾದಿಸಲ್ಲಟ್ಟ ಬೌದ್ಧ ಧರ್ಮವು 


ಸ್ರ 
ತದನಂತರದ ಕಾಲದಲ್ಲಿ ಭಾರತದಾದ್ಯಂತ ಹರಡಿತ್ತು. ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಧರ್ಮವು 
ಹೆಚ್ಚಾಗಿ ಹರಡಿರದಿದ್ದರೂ ತಕ್ಕಮಟ್ಟಿಗೆ ಪ್ರಚಾರದಲ್ಲಿತ್ತು ಎಂಬುದಕ್ಕೆ ಹಲವಾರು ಆಧಾರಗಳಿವೆ. 
ಚಿತ್ರದುರ್ಗ ಜಿಲ್ಲೆಯ ಸಿದ್ದಾಪುರ, ಜಟಿಂಗರಾಮೇಶ್ವರ, ಬ್ರಹ್ಮಗಿರಿ, ರಾಯಚೂರು ಜಿಲ್ಲೆಯ ಮಸ್ಸಿ, 
ಕೊಪ್ಪಳ ಜಿಲ್ಲೆಯ ಗವಿಮಠ, ಫಾಲ್ವಿಗುಂಡು, ಗುಲ್ಬರ್ಗ ಜಿಲ್ಲೆಯ ಸನ್ನತಿ, ಕಣಗನಹಳ್ಳಿ ಇನ್ನೂ 
ಮುಂತಾದ ಕಡೆ ಸಿಕ್ಕಿರುವ ಕ್ರಿಪೂ. ೩ನೆಯ ಶತಮಾನದ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ 
ಬೌದ್ಧ ಧರ್ಮದ ಅತ್ಯಂತ ಪ್ರಾಚೀನ ಕುರುಹುಗಳಾಗಿವೆ. ಮಹಾವಂಶ ಹಾಗೂ ದೀಪವಂಶ 
ಗಂಥಗಳಿಂದ ಮರ್ಯ ಸಾಮ್ರಾಜ್ಯದ ದೊರೆ ಅಶೋಕನು ಕ್ರಿಪೂ. ಪಿನೆಯ ಶತಮಾನದಲ್ಲಿ 
ಮಹೇಂದನನ್ನು ಸಿಂಹಳಕ್ಕೆ ರಖ್ತಿತನನ್ನು ಮಹದೇವನನ್ನು ಮಹಿಷಮಂಡಲಕ್ಕೆ ಬೌದ್ದ ಧರ್ಮ 


ಪ್ರಚಾರಕ್ಕೆ ಕಳುಹಿಸಿಕೊಟ್ಟ ವಿವರಗಳು ತಿಳಿದುಬಂದಿವೆ. ಮಹಿಷಮಂಡಲವಾಗಿದ್ದ ಮೈಸೂರು 


ಒಳಗಾಗಿರಬಹುದು. ಈ ತಾಲೂಕಿನ ಕೆಲವು ಬೆಟ್ಟದಲ್ಲಿನ ದೇವಾಲಯಗಳ ಬಳಿಯಿರುವ ಪಾದುಕೆಗಳ 
ಅವಶೇಷಗಳು ಹಾಗೂ ಮಳೂರಿನ ಪಾಳುಗುಡಿಯೊಂದರ ವಾಸ್ತುಶಿಲದ ಲಕ್ಷಣದ ಹಿನ್ನೆಲೆಯಿಂದ 


ಚನ್ನಪಟ್ಟಣ ತಾಲೂಕು ಪ್ರದೇಶದಲ್ಲಿ ಬೌದ್ದ ಧರ್ಮ ಪ್ರಭಾವ ಬೀರಿತ್ತು ಎನ್ನಬಹುದಾಗಿದೆ. 


ಬೌದ್ದ ಧರ್ಮದಲ್ಲಿ ಸ್ತಂಭಗಳನ್ನು ನೆಟ್ಟು, ಪಾದುಕೆಗಳನ್ನು ಕೆತ್ತಿ ಪೂಜಿಸುವ ಸಂಪ್ರದಾಯವಿದೆ. 
ಹೀಗಾಗಿ ಪ್ರಾಚೀನ ಕಾಲದಲ್ಲಿ ಬೌದ್ಧರಿಗೆ, ದಟ್ಟವಾದ ಅರಣ್ಯದೊಳಗೆ ಬೆಟ್ಟಗುಡ್ಡಗಳಲ್ಲಿದ್ದ ಗುಹೆಗಳು 
ಚೈತ್ಯಾಲಯಗಳಾಗಿದ್ದವು. ಮಾಗಡಿ ತಿರುಮಲೆಯ ಬೆಟ್ಟದ ತಪ್ಪಲಲ್ಲಿ ಇಂತಹ ಪಾದುಕೆಗಳಿವೆ 
ಎಂಬುದನ್ನು ಡಾ.ಮುನಿರಾಜಪ್ಪ ಅವರು ಪತ್ತೆ ಹಚ್ಚಿದ್ದಾರೆ.” ಇವರು ಹೇಳಿದ ಹಾಗೆ ಬೆಟ್ಟಗಳಲ್ಲಿ 
ಪಾದುಕೆಗಳನ್ನು ಕೆತ್ತಿ ಪೂಜಿಸುತ್ತಿದ್ದುದ್ದು ಬೌದ್ಧರೆಂಬುದು ನಿಜವಾಗಿದ್ದರೆ ಚನ್ನಪಟ್ಟಣ ತಾಲೂಕಿನ 
ಬೆಟ್ಟಗುಡ್ಡಗಳ ಪ್ರದೇಶಗಳಾದ ಮಾಕಳಿಯ ಕೃಷ್ಣಗಿರಿ ಬೆಟ್ಟ, ಬೇವೂರಿನ ಸಿದ್ದರಾಮನ ಬೆಟ್ಟ ಹಾಗೂ 


142 


ಸಿದ್ಧಾಪುರಗಳ ಬೆಟ್ಟಗಳಲ್ಲಿ ಇದೇ ರೀತಿಯ ಅಂಶಗಳು ಕಂಡುಬರುತ್ತವೆ. ಅವುಗಳ ಹಿನ್ನೆಲೆಯಲ್ಲಿ ಈ 
ಪ್ರದೇಶಗಳು ಬೌದ್ದರ ನೆಲೆಗಳಾಗಿರಬಹುದು ಎಂದು ಊಹಿಸಬಹುದಾಗಿದೆ.  ಮಳೂರಿನ 
ನದಿನರಸಿಂಹಸ್ಥಾಮಿ ದೇವಾಲಯಕ್ಕೆ ಹೋಗುವ ರಸ್ತೆ ಬದಿಯಲ್ಲಿರುವ ಪಾಳುಗುಡಿಯ ವಾಸ್ತುಶಿಲ್ಪ 
ಲಕ್ಷಣ ಬೌದ್ದ ವಾಸ್ತುಶಿಲದ ಲಕ್ಷಣವನ್ನು ಹೋಲುತ್ತದೆ. ಇದರ ಗರ್ಭಗುಡಿಯ ವಾಸ್ತುಶಿಲ್ಲದ 
ರಚನೆಯು ಕುದುರೆ ಲಾಳಾಕಾರದಲ್ಲಿದೆ. ಈ ವಾಸ್ತುಶಿಲ್ಲದ ಹಿನ್ನೆಲೆಯಿಂದ ಇದು ಕ್ರಿಶ. ೭ನೆಯ 
ಶತಮಾನಕ್ಕೆ ಸೇರಿದ ಬೌದ್ದ ಚೈತ್ಯಾಲಯವಾಗಿದೆ ಎಂದು ಮಂಜುನಾಥ ಎಂಜಿ 
ಅಭಿಪ್ರಾಯಪಡುತ್ತಾರೆ.” ಈ ಪಾಳುಗುಡಿಯ ವಾಸ್ತಶಿಲ್ಲ ರಚನೆಯನ್ನು ಗಮನಿಸಿದರೆ ಬಾದಾಮಿ 
ಚಾಲುಕ್ಕರ ಪ್ರಭಾವದಿಂದ ನಿರ್ಮಾಣವಾಗಿರಬಹುದು ಎಂಬ ಗಹಿಕೆ ಬರುತ್ತದೆ. ಏಕೆಂದರೆ ಇದರ 
ಕಾಲಮಾನವನ್ನು ಗಮನಿಸಿದೆರೆ ಆ ಸಂದರ್ಭದಲ್ಲಿ ಬಾದಾಮಿ ಚಾಲುಕ್ಕರ ಅಧೀನರಾಗಿ ಅಧೀನರಾಗಿ 
ಗಂಗರು ಆಳ್ಗಿಕೆ ಮಾಡುತ್ತಿದ್ದರು. ಕ್ರಿಶ. ೭ನೆಯ ಶತಮಾನ ಎಂದರೆ ಮಂಗಳೇಶನ ಅಧಿಕಾರವಧಿ 
ಸಂದರ್ಭದಲ್ಲಿ ನಿರ್ಮಾಣಗೊಂಡಿರಬಹುದು. ಬಾದಾಮಿ ಚಾಲುಕ್ಕರು ಬೌದ್ದ ಧರ್ಮಕ್ಕೂ ಮನ್ನಣೆ 
ನೀಡಿದ್ದರು. ಐಹೊಳೆಯ ದುರ್ಗಿ ದೇವಾಲಯ ಹಾಗೂ ಐಹೊಳೆಯ ಬೌದ್ದ ಗುಹಾಲಯ 
ಉದಾಹರಣೆಯಾಗಿವೆ. ಮಳೂರಿನ ಈ ಪಾಳುಗುಡಿಯು ಕೂಡ್ಲೂರಿನ ಮಂಗಳೇಶ್ವರ ದೇವಾಲಯ 
ಹೆಚ್ಚು ಕಡಿಮೆ ಇದೇ ಕಾಲಘಟ್ಟಕ್ಕೆ ಸೇರಿದ್ದಾಗಿದೆ. ಹೀಗಾಗಿ ಮಂಗಳೇಶನ ಕಾಲಾವಧಿಯಲ್ಲಿ ಗಂಗರ 
ಮೇಲಿನ ಬಾದಾಮಿ ಚಾಲುಕ್ಕರ ಪ್ರಭಾವದಿಂದ ಇದು ನಿರ್ಮಾಣವಾಗಿರಬಹುದು. 


ಬೌದ್ಧಧರ್ಮದ ತಂತ್ರ ಪಂಥವಾದ ವಜ್ರಯಾನ ಪಂಥಕ್ಕೂ ಶೈವ ಮತದ ನಾಥಪಂಥಕ್ಕೂ 
ಆಚರಣೆಯಲ್ಲಿ ಒಂದು ರೀತಿಯ ನಿಖರವಾದ ಸಂಬಂಧವಿದೆ. ಶೈವಪಂಥದ ಉಪಪಂಥಗಳಾಗಿ 
ವಿಭಾಗಗೊಂಡು ಹೆಚ್ಚು ಪ್ರಾಬಲ್ಯಗೊಂಡಿತು. ಹೀಗಾಗಿ ಕಾಲಾಂತರದಲ್ಲಿ ಬೌದ್ದ ಸಿದ್ದರು ನಾಥಪಂಥದ 
ಮೂಲಕ ಶೈವೀಕರಣಗೊಂಡರು ಎಂದು ಎಂ.ಜಿ. ನಾಗರಾಜ್‌ ಅವರು ಅಭಿಪ್ರಾಯ ಪಡುತ್ತಾರೆ.** 


"OO 


ಈ ಹಿನ್ನೆಲೆಯಲ್ಲಿ ಬಾದಾಮಿ ಚಾಲುಕ್ಕರ ಸಾಮಂತರಾಗಿ ಗಂಗರ ಆಳ್ಗಿಕೆ ಮಾಡುತ್ತಿದ್ದ ಸಂದರ್ಭದಲ್ಲಿ 


ಚನ್ನಪಟ್ಟಣ ಪ್ರದೇಶದಲ್ಲಿ ಬೌದ್ಧಧರ್ಮ ಅಸ್ತಿತ್ವದಲ್ಲಿತ್ತು ಎಂದು ಹೇಳಬಹುದಾಗಿದೆ. ಇದರ ಕುರಿತು 
ಹೆಚ್ಚಿನ ಅಧ್ಯಯನದ ಅವಶ್ಯಕತೆಯಿದೆ. 


ಜೈನಧರ್ಮ 


ಭಾರತದ ಪ್ರಾಚೀನ ಧರ್ಮಗಳಲ್ಲಿ ಜೈನಧರ್ಮವೂ ಒಂದಾಗಿದೆ. ಕರ್ನಾಟಕ ಪ್ರಾಚೀನ 
ಕಾಲದಲ್ಲಿ ದಕ್ಷಿಣ ಭಾರತದ ಜೈನಧರ್ಮದ ಪ್ರಮುಖ ನೆಲೆಯಾಗಿತ್ತು ವರ್ಧಮಾನ ಮಹಾವೀರ 
ಇದರ ಮುಖ್ಯ ಪ್ರವರ್ತಕನಾದರೂ ಆತನಿಗೂ ಮುಂಚೆ ೨೩ ತೀಥರ೯ಕರರಿಂದ ಹುಟ್ಟಿತ್ತೆಂದು 
ಈಗಾಗಲೇ ತಿಳಿದಿರುವ ಸಂಗತಿಯಾಗಿದೆ. ಮೌರ್ಯ ಚಕ್ರವರ್ತಿ ಚಂದಗುಪ್ತ ಮೌರ್ಯ ಹಾಗೂ 
ಆತನ ಗುರು ಭದಬಾಹು ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿ ಅಲ್ಲೇ ಸಲ್ಲೇಖನ ವತ 


143 


ಕೈಗೊಂಡ ಶಾಸನ ಉಲ್ಲೇಖಗಳು ಪ್ರಾಚೀನ ಕರ್ನಾಟಕದ ಜೈನಧರ್ಮ ಕುರಿತ ಪ್ರಥಮ 
ದಾಖಲೆಯಾಗಿದೆ. ಈ ಆಧಾರದಿಂದ ಕರ್ನಾಟಕದಲ್ಲಿ ಕ್ರಿಸ್ತಪೂರ್ವದಲ್ಲಿಯೇ ಜೈನಧರ್ಮ 
ನೆಲೆಗೊಂಡಿತ್ತು ಎಂಬುದನ್ನು ಒಪ್ಪಿಕೊಳ್ಳಬೇಕಾಗಿತ್ತು ಹೀಗೆ ಅಸ್ತಿತಕ್ಕೆ ಬಂದ ಈ ಧರ್ಮ 
ಕರ್ನಾಟಕದಲ್ಲಿ ಗಂಗರ ಕಾಲದಲ್ಲಿ ಹೆಚ್ಚು ಪೋಷಣೆ ದೊರೆಯಿತು. ಚನ್ನಪಟ್ಟಣ ತಾಲೂಕಿನಲ್ಲಿ ಕೂಡ 
ಜೈನ ಧರ್ಮ ಕುರುಹುಗಳು ದೊರೆತಿದ್ದು ಗಂಗರ ಅಧಿಕಾರವಧಿಯಲ್ಲಿ ಹೆಚ್ಚು ಮನ್ನಣೆ 
ಪಡೆದುಕೊಂಡು ಅಸಿತ್ವದಲ್ಲಿತ್ತು ಎಂಬುದಕ್ಕೆ ಶಾಸನಗಳು, ಜಿನಾಲಯದ ಅವಶೇಷಗಳು ಹಾಗೂ 
ಮೂರ್ತಿಶಿಲ್ಲಗಳು ಸಾಕ್ಷಿಯಾಗಿವೆ. ಈ ಗ್ರಾಮಗಳಲ್ಲಿ ಜೈನ ಅವಶೇಷಗಳ ಆಧಾರದಿಂದ ಕ್ರಿ.ಶ. ೭ನೆಯ 
ಶತಮಾನ ವೇಳೆಗಾಗಲೇ ಜೈನ ಧರ್ಮ ಅಸ್ತಿತ್ವದಲ್ಲಿತ್ತು ಎಂಬುದನ್ನು ಗುರುತಿಸಬಹುದು. ಕೂಡ್ತೂರು, 
ಬೇವೂರು, ಮಳೂರುಪಟ್ಟಣ ಸವಣಪ್ಪನಗುಡ್ಡ, ಮಳೂರು, ಮತ್ತಿಕೆರೆ, ಕೊಂಡಾಪುರು, ಹೊಂಗನೂರು 
ಮುಂತಾದ ಗಾಮಗಳಲ್ಲಿ ದೊರೆತಿರುವ ಅಂದಿನ ಜೈನ ಕೇಂದಗಳಾಗಿದ್ದವು. ಇವುಗಳ ಕುರಿತು 
ಮುಂದೆ ವಿವರಿಸಲಾಗಿದೆ. 


ಕೂಡ್ತೂರು 

ಕೂಡ್ಲೂರು ಚನ್ನಪಟ್ಟಣ ತಾಲೂಕಿನ ಐತಿಹಾಸಿಕ ಗ್ರಾಮಗಳಲ್ಲೊಂದಾಗಿದೆ. ಶಾಸನಗಳ 
ಆಧಾರದಿಂದ ಇದು ಪ್ರಾಚೀನ ಕಾಲದಲ್ಲಿ ಜೈನ ಕೇಂದವಾಗಿತ್ತು ಎಂದು ತಿಳಿದುಬರುತ್ತದೆ. ಈ 
ಗ್ರಾಮದಲ್ಲಿ ಗಂಗರ ದೊರೆ ನೀತಿಮಾರ್ಗ ಎರೆಯಂಗನ ಸಾಮಂತನಾಗಿದ್ದ ರಣಪಾರರಸನ 
ಆಳ್ಲಿಕೆಯಲ್ಲಿ ಶ್ರೀಯಮ್ಮ ಮತ್ತು ಅಯ್ಯಪ್ಪ ಎಂಬುವರು ಈ ಊರಿನ ಮೂಡಣದ ಬಸದಿಗೆ 
ತೋಟವನ್ನು ಖರೀದಿಸಿ ದಾನ ಮಾಡಿದ ಉಲ್ಲೇಖವಿದೆ." ಮೂಡಣದ ಬಸದಿ ಯಾವುದೆಂದು 
ತಿಳಿದುಬಂದಿಲ್ಲ. ಇದೇ ಗ್ರಾಮದ ರಾಮದೇವರ ಅಮ್ಮನ ದೇವಾಲಯದಲ್ಲಿರುವ ಶಾಸನದಲ್ಲಿ "ಸಾನ್ಹರ 
ಬಸದಿ'ಗೆ ಸಂಬಂಧಿಸಿದ ಅಂಶಗಳು ಗಮನಕ್ಕೆ ಬಂದಿವೆ. ಇದರ ಆಧಾರದಿಂದ ಅಮ್ಮನವರ 
ದೇವಾಲಯ ಪ್ರಾಚೀನ ಸಾನ್ಷರ ಬಸದಿಯಾಗಿತ್ತು. ಅದು ಕಾಲಾಂತರದಲ್ಲಿ ವೈಷ್ಣವ ದೇವಾಲಯವಾಗಿ 
ಪರಿವರ್ತನೆಗೊಂಡಿರಬಹುದು ಎನಿಸುತ್ತದೆ. ಈ ಶಾಸನಗಳ ಆಧಾರದಿಂದ ಕೂಡ್ಲೂರು ಗ್ರಾಮ 
ಗಂಗರ ಕಾಲದಲ್ಲಿ ಜೈನಕೇಂದವಾಗಿ ಪ್ರಸಿದ್ದಿ ಪಡೆದುಕೊಂಡಿತ್ತು ಎಂದು ತಿಳಿದುಬರುತ್ತದೆ. 


ಬೇವೂರು 

ಪ್ರಾಚೀನ ಕಾಲದಲ್ಲಿ "ನಿಂಬಗ್ರಾಮ' ಎಂದು ಕರೆಯಲ್ಲಡುತ್ತಿದ್ದ ಈ ಗ್ರಾಮ ಜೈನ ಕೇಂದವಾಗಿ 
ಪ್ರಾಮುಖ್ಯತೆ ಪಡೆದುಕೊಂಡಿತ್ತು. ಬೇವೂರಿನ ತಿಮ್ಮಪ್ಪನ ಬೆಟ್ಟ ಇಲ್ಲಿನ ಜೈನರ ನೆಲೆಯಾಗಿತ್ತು. ಈ 
ಬೆಟ್ಟದ ತಿಮ್ಮಪುನ ದೇವಾಲಯದ ಬಳಿ ಬಂಡೆಯಲ್ಲಿ ನಿಸಿಧಿ ಶಾಸನವೊಂದು ದೊರೆಯುತ್ತದೆ. ಕಿ.ಶ. 
೯ನೆಯ ಶತಮಾನಕ್ಕೆ ಸೇರಿರುವ ಈ ಶಾಸನದಲ್ಲಿ "ಸನ್ನಿಕವಾಟ' ಗ್ರಾಮಕ್ಕೆ ಸೇರಿದವರಾದ ಶ್ರುತಷೇಣನ 
ಶಿಷ್ಠ  ಪರಂಪರೆಯಾದ  ಶಾಂತಿಷೇನ, ಶ್ರೀಷೇಣ, ಚಂದಷೇಣ ಜೈನ ಮುನಿಗಳು 


144 


“ನಿಂಬಗ್ರಾಮಕ್ಕೆ'(ಬೇವೂರ) ಪಶ್ಚಿಮದಲ್ಲಿರುವ ಕಿರುಕುನ್ನಕ್ಕೆ(ಚಿಕ್ಕಬೆಟ್ಟ ಈಗಿನ ತಿಮ್ಮಪ್ಪನ ಬೆಟ್ಟ ಬಂದು 
ನೆಲೆಸಿದ್ದರು ಎಂಬ ವಿಷಯ ಹಾಗೂ ಚಂದ್ರಷೇಣ ಮುನಿಯ ಸಲ್ಲೇಖನ ವತ ಕೈಗೊಂಡು ನಿರ್ವಾಣ 
ಹೊಂದಿದ ವಿವರ ದಾಖಲಿಸಿದೆ. ಶಾಸನಗಳಿಂದ ಜೈನ ಮುನಿಗಳು ಇಲ್ಲಿ ನೆಲೆಸಿ ಸಲ್ಲೇಖನ ವತ 
ಕೈಗೊಂಡು ಮರಣ ಹೊಂದಿರುವುದನ್ನು ಗಮನಿಸಿದರೆ ಬೇವೂರು ಇಲ್ಲಿನ ಜೈನರ ಪವಿತ್ರ ಸ್ಥಳವಾಗಿ 
ಮಹತ್ವ ಪಡೆದುಕೊಂಡಿತ್ತು ಎಂದು ತಿಳಿಯುತ್ತದೆ. 


ಬೇವೂರಿನ ತಿಮ್ಮಪ್ಪನ ಬೆಟ್ಟದ ಪಕ್ಕದಲ್ಲೇ ಮತ್ತೊಂದು ಬೆಟ್ಟವಿದೆ. ಅದಕ್ಕೆ ಸಿದ್ದರಾಮೇಶ್ವರ ಬೆಟ್ಟ 
ಎಂಬ ಹೆಸರಿದೆ. ಈ ಎರಡೂ ಬೆಟ್ಟಗಳನ್ನು ಗಮನಿಸಿದಾಗ ಚಿಕ್ಕ ಬೆಟ್ಟದಲ್ಲಿ ಜೈನ ದೇವಾಲಯವೂ 
ದೊಡ್ಡ ಬೆಟ್ಟದ ಮೇಲೆ ಗೊಮ್ಮಟನ ಶಿಲವೂ ಇದ್ದಿರಬಹುದೇ? ಎಂಬ ಸಂಶಯವನ್ನು ಡಾ. 
ದೇವರಕೊಂಡಾರೆಡ್ಡಿ ಅವರು ವ್ಯಕ್ತಪಡಿಸುತ್ತಾರೆ. ಅರೆತಿಪ್ಲೂರಿನಂತೆ ಇಲ್ಲೂ ಎರಡು 
ಬೆಟ್ಟಗಳಿರುವುದರಿಂದ ಈ ರೀತಿಯ ಊಹೆ ಮಾಡಿದ್ದಾರೆ ಎನಿಸುತ್ತದೆ. ಬೇವೂರಿನಲ್ಲಿ ಅನ್ಯ ಧರ್ಮವು 
ಪ್ರಬಲವಾದಾಗ ಇಲ್ಲಿನ ಜೈನರ ಕುರುಹುಗಳನ್ನು ನಾಶಪಡಿಸಿರಬಹುದು. ಶಾಸನಗಳಿಂದ ಇಲ್ಲಿನ 
ಬೆಟ್ಟದಲ್ಲಿ ಹಲವು ಜೈನ ಸನ್ಯಾಸಿಗಳು ನೆಲೆಸಿದ್ದರಿಂದ ಬೇವೂರಿನ ತಿಮ್ಮಪ್ಪನ ಬೆಟ್ಟ ಮತ್ತು 
ಸಿದ್ದರಾಮೇಶ್ವರ ಬೆಟ್ಟದಲ್ಲಿ ಇನ್ನೂ ಹೆಚ್ಚು ಸಂಶೋಧನಾ ಕಾರ್ಯ ನಡೆಸಿದರೆ ಚಿಕ್ಕಬೆಟ್ರ್ಟ ದೊಡ್ಡಬೆಟ್ಟದ 
ಕುರಿತು ವಿದ್ಧಾಂಸರ ಸಂಶಯಕ್ಕೆ ಉತ್ತರ ಸಿಗಬಹುದು. ಈ ಶಾಸನದಲ್ಲಿ ದೇವರನ್ನು 


ಪ್ರತಿಷ್ಠಾಪಿಸಲಾಯಿತು ಎಂಬ ಉಲ್ಲೇಖ ಮಾತ್ರವಿದೆ. 


ಶಾಸನಗಳ ಆಧಾರದಿಂದ ಬೇವೂರು ಗ್ರಾಮ "ನಿಂಬಗ್ರಾಮ' ಎಂಬ ಹೆಸರಿನ ಪ್ರಸಿದವಾದ 


ಜೈನರ ಕೇಂದವಾಗಿತ್ತು. ಜೈನ ನೆಲೆಯಾಗಿದ್ದ ಈ ಗ್ರಾಮ ಕ್ರಿಶ. ಹದಿನಾರನೇ ಶತಮಾನದ ವೇಳೆಗೆ 


ಲ 
ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಶ್ರೀವೈಷ್ಣವ ಕೇಂದವಾಗಿ ಬದಲಾಗಿದೆ. ಮೇಲೆ ವಿವರಿಸಿದ 
ಬೇವೂರಿನ ಚಿಕ್ಕಬೆಟ್ಟದ ನಿಸಿದಿ ಶಾಸನವಿರುವ ಪಕ್ಕದಲ್ಲಿಯೇ ಬಂಡೆಯ ಮೇಲೆ ಕೊರೆಯಲಾಗಿರುವ 
ಶಾಸನದಿಂದ ಈ ಮಾಹಿತಿ ತಿಳಿಯುತ್ತದೆ. ಈ ಶಾಸನದಲ್ಲಿ ಮಲ್ಲಿಕಾರ್ಜುನ ದೇವ ಎಂಬುವನು 
ಶಿಷ್ಠನಾದ ಬೆಟ್ಟದ ಒಡೆಯನು ಕ್ರಿಶ. ೧೫೭೯ರಲ್ಲಿ ತಿರುಮಲ (ತಿಮ್ಮಪ್ಪ) ದೇವರನ್ನು ಪ್ರತಿಷ್ಠಾಪಿಸಿದ್ದ 
ಎಂದು ತಿಳಿಯುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ತಿಮ್ಮಪ್ಪ ದೇವಾಲಯ ವಿಜಯನಗರ 
ಅರಸರ ಕಾಲಕ್ಕೂ ಪೂರ್ವದಲ್ಲಿ ಜಿನಾಲಯವಾಗಿತ್ತು, ಇದನ್ನು ಕಿ.ಶ. ೧೫-೧೬ನೆಯ ಶತಮಾನದಲ್ಲಿ 


ವೆ 


ೈಷ್ಟವ ದೇವಾಲಯವಾಗಿ ಪರಿವರ್ತಿಸಿರುವುದು ತಿಳಿದುಬರುತ್ತದೆ. 


ಮಳೂರುಪಟ್ಟಣ 


ಮಳೂರುಪಟ್ಟಣ ಚನ್ನಪಟ್ಟಣ ತಾಲೂಕು ಕೇಂದದಿಂದ ದಕ್ಷಿಣ ದಿಕ್ಕಿಗೆ ಸುಮಾರು ಎಂಟು 
ಕಿ.ಮೀ. ದೂರದಲ್ಲಿದೆ. ಮಳೂರುಪಟ್ಟಣ ಪ್ರಾಚೀನ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದ ಪ್ರಮುಖ ಜೈನ 
ಕೇಂದಗಳಲ್ಲಿ ಒಂದಾಗಿದೆ. ಈ ಗಾಮದ ಅರ್ಕೇಶ್ವರ ದೇವಾಲಯದ ಶಾಸನದಲ್ಲಿ "ಜಿನ್ರೆಂದನನ್ನು 


145 


ಸ್ತುತಿಸುವ ಶ್ಲೋಕದ ಸಾಲುಗಳೊಂದಿಗೆ "ಚಾಗಿಯಬ್ಬರಸಿ' ಎಂಬ ಉಲ್ಲೇಖವಿದೆ. ಶಾಸನೋಕ್ತ 
ಚಾಯಿಯಬ್ಬರಸಿ ಪ್ರಾಯಶಃ ನಿಸದಿ ಮರಣ ಹೊಂದಿದ್ದರಿಂದ ಹಾಕಿಸಿರಬಹುದಾದ. ಈ ಶಾಸನವು 
ತ್ರುಟಿತವಾಗಿರುವುದರಿಂದ ಹೆಚ್ಚಿನ ಮಾಹಿತಿ ಲಭ್ಯವಾಗಿರುವುದಿಲ್ಲ. ಶಾಸನ ಆಧಾರದಿಂದ ಕ್ರಿಶ. 
೧೦ನೆಯ ಶತಮಾನಕ್ಕೂ ಪೂರ್ವದಲ್ಲಿ ಮಳೂರುಪಟ್ಟಣ ಜೈನ ಕೇಂದ್ರವಾಗಿತ್ತು ಎಂಬುದು 


ಸ್ಪಷ್ಟವಾಗುತ್ತದೆ. 


ty 


ರೆ 


ಚನ್ನಪಟ್ಟಣ ಕೇಂದ್ರ ಸ್ಥಳದಿಂದ ೬ ಕಿ.ಮೀ. ದೂರದಲ್ಲಿ ಬೆಂಗಳೂರು-ಮೈಸೂರು ಹೆದ್ದಾರಿಗೆ 
ಸಮೀಪದಲ್ಲಿ ಮತ್ತಿಕೆರೆ ಗ್ರಾಮವಿದೆ. ಈ ಗ್ರಾಮದಲ್ಲಿ ಕ್ರಿಶ. ೮ನೆಯ ಶತಮಾನಕ್ಕೆ ಸೇರಿರುವ 
ಸುಪಾರ್ಶ್ರನಾಥ ತೀಥ೦ಂ೯ಕರನ ಮೂರ್ತಿಶಿಲ್ಲ ದೊರೆತಿದೆ. ಇದರ ಆಧಾರದಿಂದ ಮತ್ತಿಕೆರೆ ಗ್ರಾಮದಲ್ಲಿ 
ಜೈನರ ಏಳನೆಯ ತೀಥರ೯ಕರನಾದ ಸುಪಾರ್ಶನಾಥನ ಬಸದಿಯಿತ್ತು ಹಾಗೂ ಜೈನರು ಇಲ್ಲಿ 
ನೆಲೆಸಿದ್ದರು ಎನ್ನಬಹುದಾಗಿದೆ. ಈ ಮೂರ್ತಿಶಿಲ್ಲದ ಎಡಭಾಗದಲ್ಲಿ ಕೈಮುಗಿದು ಕುಳಿತ ಜೈನ 
ಮುನಿಯ ಉಬ್ಬುಶಿಲ್ಲವಿದೆ. ಇವೆಲ್ಲವುಗಳ ಆಧಾರದಿಂದ ಮತ್ತಿಕೆರೆ ಪ್ರಾಚೀನ ಕಾಲದಲ್ಲಿ ಜೈನ 


ಕೇಂದವಾಗಿತ್ತು. 
ಮಳೂರು 


ಚನ್ನಪಟ್ಟಣ ತಾಲೂಕಿನ ಪ್ರಮುಖ ಐತಿಹಾಸಿಕ ಗ್ರಾಮವಾಗಿರುವ ಮಳೂರು ಒಂದಾಗಿದೆ. 
ಪ್ರಸ್ತುತ ವೈಷ್ಣವ ಕೇಂದ್ರವಾಗಿ ಪ್ರಸಿದ್ಧಿ ಪಡೆದುಕೊಂಡಿರುವ ಮಳೂರು ಗಂಗರ ಕಾಲದಲ್ಲಿ ಜೈನ 
ಕೇಂದವಾಗಿತ್ತು. ಇಲ್ಲಿ ದೊರೆತಿರುವ ಕ್ರಿಶ. ಸು.ಲೆನೆಯ ಶತಮಾನಕ್ಕೆ ಸೇರಿದ ಸರ್ವಾಹ್ಪ ಯಕ್ಷ, 
ಅಂಬಿಕಾ ಯಕ್ಷ ಹಾಗೂ ಜೈನ ಛಾಮಧಾರಿಯರ ಮೂರ್ತಿಶಿಲ್ಲಗಳು ಸಾಕ್ಷಿಯಾಗಿವೆ. ಮಳೂರಿನ 
ಅಪ್ರಮೇಯ ದೇವಾಲಯದ ಒಳಪ್ರಾಂಗಣದ ಆವರಣದ ಪ್ರತ್ಯೇಕ ಮಂಟಪವೊಂದರಲ್ಲಿ ಸರ್ವಾಹ್ಲ 
ಯಕ್ಷನಮೂರ್ತಿಯಿದೆ. ಜೈನ ತೀಥರ೯ಕರ ಮೂರ್ತಿಶಿಲ್ಲದ ಅಕ್ಕಪಕ್ಕದಲ್ಲಿ ಯಕ್ಷ-ಯಕ್ಷಿಯರನ್ನು 
ಪ್ರತ್ವಾಪಿಸಿ ಆರಾಧಿಸುವುದು ಈ ಧರ್ಮದಲ್ಲಿ ಸಾಮಾನ್ಯವಾದ ಸಂಪುದಾಯವಾಗಿತ್ತು*' ಇಲ್ಲಿ 
ದೊರೆತಿರುವ ಜೈನ ಮೂರ್ತಿ ಶಿಲ್ಲಗಳೆಲ್ಲವೂ ಜೈನರ ೨೨ನೆಯ ತೀಥರ೯ಕರನಾದ ನೇಮಿನಾಥನ 
ಯಕ್ಷ-ಯಕ್ಷಿಯರ ಮೂರ್ತಿ ಶಿಲ್ಲಗಳಾಗಿವೆ. ಜೈನ ಧರ್ಮದಲ್ಲಿ ಸಾಮಾನ್ಯವಾಗಿ ತೀಥರ೯ಕರರ 
ಮೂರ್ತಿಶಿಲದೊಂದಿಗೆ ಯಕ್ಷ-ಯಕ್ಷಿಯರನ್ನು ಆರಾಧಿಸುವ ಸಂಪ್ರದಾಯವಿತ್ತು. ಗಂಗರ ನಂತರ ಈ 
ಪ್ರದೇಶವನ್ನು ಅಧೀನಪಡಿಸಿಕೊಂಡು ಆಳಿಕೆ ಮಾಡಿದ ಚೋಳರು ಶೈವ ಮತ್ತು ವೈಷ್ಣವ ಪಂಥಕ್ಕೆ 
ಹೆಚ್ಚು ಪೋಷಣೆ ನೀಡಿದ್ದರಿಂದ ಜೈನ ಧರ್ಮ ತನ್ನ ಅಸ್ತಿತ್ವ ಕಳೆದುಕೊಂಡಿತು ಎನ್ನಬಹುದು. 


ಕೊಂಡಾಹುರ 


146 


ಈ ಗ್ರಾಮದಲ್ಲಿ ಜೈನ ಯಕ್ಷನಾದ ಕುಬೇರ ಮೂರ್ತಿಶಿಲ್ಲ ದೊರೆತಿದೆ. ಇದರ ಆಧಾರದಿಂದ 
ಕೊಂಡಾಪುರ ಇಲ್ಲಿನ ಜೈನ ಕೇಂದಗಳಲ್ಲೊಂದಾಗಿತ್ತು ಎಂಬುದು ತಿಳಿಯುತ್ತದೆ. ಕುಬೇರನ 
ಮೂರ್ತಿಶಿಲ್ಲದ ಲಕ್ಷಣವನ್ನು ಗಮನಿಸಿದರೆ ಕ್ರಿಶ ೭ನೆಯ ಶತಮಾನಕ್ಕೆ ಸೇರಿದ್ದೆಂದು 
ಗುರುತಿಸಬಹುದು. ೧೯ನೆಯ ತೀಥರ೯ಕರನಾದ ಮಲ್ಲಿನಾಥನ ಯಕ್ಷನಾಗಿರುವ ಕುಬೇರನನ್ನು 
ಪ್ರವಚನ ಸಾರೋದ್ದಾರದಲ್ಲಿ "ಕೂಬರ' ಎಂದು ಹೇಳಿದೆ ಇಲ್ಲಿ ದೊರೆತ ಕುಬೇರ ಯಕ್ಷನ 
ಮೂರ್ತಿಶಿಲದ ಆಧಾರದಿಂದ ಕೊಂಡಾಪುರ ಗ್ರಾಮದಲ್ಲಿ ಗಂಗರ ಕಾಲದಲ್ಲಿ ಮಲ್ಲಿನಾಥನ ಬಸದಿ 
ನಿರ್ಮಾಣಗೊಂಡಿತ್ತು. ಕುಬೇರ ಯಕ್ಷ ಮೂರ್ತಿಶಿಲ್ಲವನ್ನು ಹೊರತುಪಡಿಸಿ ಬಸದಿಯ ಯಾವುದೇ 
ಅವಶೇಷಗಳು ದೊರೆತಿಲ್ಲ. 


ಸವಣಪ್ಪನ ಗುಡ್ಡ 


ಪ್ರಸ್ತುತ ಮದ್ದೂರು ತಾಲೂಕಿಗೆ ಸೇರಿದ ಅರೆತಿಪ್ಲೂರಿನ ಗಡಿಭಾಗಕ್ಕೆ ಹೊಂದಿಕೊಂಡಿರುವ 
ಗ್ರಾಮವಾಗಿದೆ. ಮದ್ದೂರು ತಾಲೂಕಿನ ಕೊಲಗೆರೆ ಗ್ರಾಮದ ಕ್ರಿಶ ೯೧೬ರ ಶಾಸನದಲ್ಲಿ 
ಅರೆತಿಪ್ಲೂರಿನ ಚಿಕ್ಕಬೆಟ್ಟದ ಮೇಲಿನ ಗಂಗರ ದೊರೆ ನೀತಿಮಾರ್ಗ ಪೆರ್ಮಾನಡಿಯ ಸಾಮಂತನಾದ 
ಮಣಲೆಯರನು ಬಸದಿಯೊಂದನ್ನು ನಿರ್ಮಿಸಿ, ಆ ಬಸದಿಗೆ ಇದೇ ಗ್ರಾಮದ ಅಟ್ಬದೆರೆ, ಕುರುದೆರೆ, 
ಸಾಮಂತದೆರೆಯನ್ನು ಕನಕಸೇನ ಭಟ್ಟಾರಕರಿಗೆ ದಾನ ನೀಡಿದ ವಿವರ ದಾಖಲಾಗಿದೆ." ಇದರಿಂದ 
ಅರೆತಿಪ್ಲೂರು ಗಂಗರ ಕಾಲದಲ್ಲಿ ಜೈನ ಕೇಂದವಾಗಿ ಮಾನ್ಯತೆ ಪಡೆದುಕೊಂಡಿತ್ತು. ಅದರಲ್ಲಿ 


ಕನಕಸೇನ ಭಟ್ಟಾರಕರೆಂಬ ಜೈನ ಗುರು ನೆಲೆಸಿದ್ದರೆಂದು ತಿಳಿಯುತ್ತದೆ. 
ಹೊಂಗನೂರು 


ಚನ್ನಪಟ್ಟಣದಿಂದ ಸಾತನೂರಿಗೆ ಹೋಗುವ ರಸ್ನೆಯಲ್ಲಿ ಹೊಂಗನೂರು ಗ್ರಾಮವಿದೆ. ಇದು 
ಗಂಗರ ಕಾಲದಲ್ಲಿ ಜೈನ ನೆಲೆಯಾಗಿ, ನಂತರ ಚೋಳ ಮತ್ತು ಹೊಯ್ದಳರ ವೈಷ್ಣವ ಕೇಂದವಾಗಿ 
ಪ್ರಾಮುಖ್ಯತೆ ಪಡೆದುಕೊಂಡಿತು. ಆಡಳಿತ ಪ್ರದೇಶವಾಗಿ ಗುರುತಿಸಿಕೊಂಡು ಕೆಳಲೆನಾಡಿನ 
ಉಪರಾಜಧಾನಿಯಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದ ಹೊಂಗನೂರು, ಐತಿಹಾಸಿಕವಾಗಿ ತನ್ನದೇ 
ಆದ ಮಹತ್ವ ಪಡೆದುಕೊಂಡಿದೆ. ಇಲ್ಲಿನ ಶೀ ಲಕ್ಷ್ಮೀದೇವಿ ದೇವಾಲಯದ ಬಳಿ ಶಾಂತಿನಾಥನ 
ಮೂರ್ತಿಶಿಲ್ಲ ದೊರೆತಿದೆ. ಇದರ ಪೀಠದಲ್ಲಿರುವ ಶಾಸನದಲ್ಲಿ ಶೀಮೂಲ ಸಂಘ ಶ್ರೀ ಕ್ರಾಣ್ಣದ ಶೀ 
ಸಕಳಚಂದ್ರ ಭಟ್ಟಾರಕ ದೇವರ ಶಿಷ್ಯರು ಮಾಧವ ಚಂದಶೇಖರ ಗುಡ್ಡಗಳು, ಉಭಯ ನಾನಾ 
ದೇಶಿಗಳು ಮಾಡಿಸಿದ ಹೊಂಗನೂರ ಶಾನ್ತಿನಾಥ ದೇವರ ಜೋಗವಡ್ಡಿಗೆಯ ಬಸದಿ ಎಂಬ 
ಉಲ್ಲೇಖವಿದೆ. ಇದರ ಆಧಾರದಿಂದ ಹೊಂಗನೂರಿನಲ್ಲಿ ಜೈನರ ೧೬ನೆಯ ತೀಥರ೯ಕರನಾದ 
ಶಾಂತಿನಾಥನ ಬಸದಿಯು ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು ಎಂದು ತಿಳಿಯುತ್ತದೆ. ಪ್ರಸ್ತುತ 
ಇಲ್ಲಿ ಯಾವುದೇ ಜೈನ ಅವಶೇಷಗಳು ಕಂಡುಬರುವುದಿಲ್ಲ. ಇಲ್ಲಿ ಶಾಂತಿನಾಥನ ಮೂರ್ತಿಶಿಲ್ಪ 


147 


ದೊರೆತಿದೆ ಎಂಬುದು ಎಂ.ಎ.ಆರ್‌.-೧೯೪೭ರ ವರದಿಯಲ್ಲಿ ದಾಖಲಾಗಿದೆ.” ಪ್ರಸ್ತುತ 
ಹೊಂಗನೂರಿನಲ್ಲಿ ಶಾಂತಿನಾಥನ ಬಸದಿ ಕುರುಹುಗಳಾಗಲಿ ಶಾಂತಿನಾಥನ ಮೂರ್ತಿಶಿಲವಾಗಲಿ 
ಕಂಡುಬರುವುದಿಲ್ಲ. ಕಾಲಾಂತರದಲ್ಲಿ ಶೈವ ಮತ್ತು ವೈಷ್ಣವ ಪಂಥಗಳ ಪ್ರಭಾವ ಹೆಚ್ಚಾದ್ದರಿಂದ 
ಚನ್ನಪಟ್ಟಣ ತಾಲೂಕಿನಲ್ಲಿ ಜಿನಾಲಯಗಳಾಗಿದ್ದ ಮಳೂರಿನ ಅರ್ಕೇಶ್ವರ ದೇವಾಲಯ ಹಾಗೂ 
ವಾಡೇಮಲ್ಲೇಶ್ವರ ದೇವಾಲಯ ಶಿವಾಲಯಗಳಾಗಿ ಪರಿವರ್ತನೆಗೊಂಡಿದೆ ಎಂದು ಹೇಳಬಹುದು. 


ಶೈವಪಂಥ 


ಭಾರತದ ಪ್ರಾಚೀನ ಧಾರ್ಮಿಕ ಪಂಥಗಳಲ್ಲಿ ಶೈವ ಪಂಥವೂ ಒಂದಾಗಿದೆ. ಈ ಪಂಥವು 
ಶಿವನ ಆರಾಧನೆಯ ಹಿನ್ನೆಲೆಯಿಂದ ಹುಟ್ಟಿಕೊಂಡಿರುವ ಪಂಥವಾಗಿದ್ದು, ಇದರ ಅನುಯಾಯಿಗಳು 
ಶಿವನನ್ನು ಪರಮಾತ್ನನೆಂಬ ಭಾವೈಕ್ಯದಿಂದ ಆರಾಧಿಸುತ್ತಾರೆ. ಹೀಗಾಗಿ ಶೈವ ಪಂಥದ ಸಂಕೇತವಾದ 
ಹಾಗೂ ದೇವರೆಂಬ ನಂಬಿಕೆಯಿರುವ "ಶಿವ' ಅಥವಾ "ರುದನ' ಉಪಾಸನೆಯು ತುಂಬಾ ಪ್ರಾಚೀನತೆ 
ಹೊಂದಿದೆ. ಸಿಂಧೂ ನಾಗರೀಕತೆಯ ಕಾಲದಲ್ಲಿ ಶಿವನ ಆರಾಧನೆಯಿತ್ತು ಎಂಬುದನ್ನು ಹರಪ್ಪ ಮತ್ತು 
ಮೊಹೆಂಜೋದಾರೊ ನಗರಗಳ ಉತ್ಪನನದಲ್ಲಿ ದೊರೆತಿರುವ "ಪಶುಪತಿಯ' ಕುರುಹುಗಳ 
ಆಧಾರದಿಂದ ಸುಮಾರು ಕ್ರಿಪೂ.೩೦೦೦ ವರ್ಷಗಳಿಗೂ ಪೂರ್ವದಲ್ಲಿಯೇ, ಅಂದರೆ ಸಿಂಧೂ 
ನಾಗರೀಕತೆ ಕಾಲದಲ್ಲಿ ಶೈವ ಪಂಥ ಪ್ರಚಲಿತದಲ್ಲಿತ್ತು ಎಂದು ಸರ್‌ ಜಾನ್‌ ಮಾರ್ಷಲ್‌ ಅವರ 
ಅಭಿಪ್ರಾಯವಾಗಿದೆ. ಹೀಗಾಗಿ ಶೈವ ಪಂಥದ ಪ್ರಾಚೀನತೆಯು ವೇದಗಳ ಕಾಲಕ್ಕಿಂತಲೂ ಪೂರ್ವಕ್ಕೆ 
ಹೋಗುತ್ತದೆ. ಸಿಂಧೂ ಸಂಸ್ಕೃತಿಯ ಪಶುಪತಿಯೇ ಯಗ್ಯೇದ ಕಾಲದಲ್ಲಿ "ರುದನೆಂಬ' ಹೆಸರಿನಿಂದ 
ಆರಾಧನೆಗೊಂಡ ಶಿವ ನಂತರದಲ್ಲಿ ವಿಶಿಷ್ಟ ಮತ್ತು ವಿಶೇಷವಾಗಿ ಪ್ರಭಾವಗೊಂಡು 
ಪ್ರಚಾರಗೊಳ್ಳತ್ತದೆ. ಈ ದೈವದ ಆರಾಧನೆಯ ಕ್ರಿಯಾ ವಿಧಿವಿಧಾನಗಳ ಆಧಾರದ ಮೇಲೆ 
ಶೈವಪಂಥದಲ್ಲಿ ಪಾಶುಪಥ, ಕಾಪಾಲಿಕ, ಕಾಳಮುಖದಂತಹ ಕೆಲವು ಉಪಪಂಥಗಳು ಸಹ ಅಸ್ತಿತ್ತಕ್ಕೆ 
ಬಂದವು. ಶಿವನನ್ನು ಈಶ್ವರ, ಶಂಕರ, ಮಹಾದೇವ ಇನ್ನೂ ಮುಂತಾದ ಹಲವಾರು ಹೆಸರುಗಳಿಂದ 
ಲಿಂಗದ ರೂಪದಲ್ಲಿ ಆರಾಧಿಸಿಕೊಂಡು ಬಂದಿರುವ ಪರಿಪಾಠವು ಭಾರತದಾದ್ಯಂತ 
ಹರಡಿರುವುದರಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ಕೂಡ ಶೈವ ಪಂಥ ಪ್ರಾಚೀನ ಕಾಲದಿಂದಲೂ ತನ್ನ 
ಪ್ರಭಾವ ಬೀರಿರುವುದನ್ನು ಕಾಣಬಹುದು. ಶೈವ ಪಂಥದಲ್ಲಿ ಪಾಶುಪಥ, ಕಾಪಾಲಿಕ, ನಾಥ ಪಂಥ 


ಎಂಬ ಉಪ ಪಂಥಗಳಿವೆ. 


ಇದು ಶೈವ ಪಂಥದ ಉಪಪಂಥಗಳಲ್ಲಿ ಒಂದಾಗಿದೆ. ಪಾಶುಪತ ಪಂಥ ಶೈ 


ವ 
ಪರಂಪರೆಯಲ್ಲಿ ಹಲವು ಒಳಪಂಥಗಳು ಹುಟ್ಟಿಕೊಂಡು ಕೆಲವೊಮ್ಮೆ ಮತ್ತೊಂದು ಪಂಥಕ್ಕೆ 


148 


ಸಮೀಕರಣಗೊಂಡಿವೆ. ಆ ಹಿನ್ನೆಲೆಯಲ್ಲಿ ಪಾಶುಪತ ಪಂಥದೊಂದಿಗೆ ಲಕುಲೀಶ ಪಂಥ 
ಹುಟ್ಟಿಕೊಂಡು ಪ್ರಚಾರಗೊಂಡಿರುವುದು ಗುಜರಾತ್ನ 'ಕರ್ದಾಣ್‌' ಎಂಬ ಹಳ್ಳಿಯಲ್ಲಿ ಶಿವನೇ 
ಲಕುಲೀಶನಾಗಿ ಅವತರಿಸಿ ಲಕುಲೀಶ ಪಂಥವನ್ನು ಪ್ರಚಾರ ಮಾಡಿದನೆಂಬ ನಂಬಿಕೆಯಿದೆ. ್‌ ಹೀಗೆ 
ಹುಟ್ಟಿಕೊಂಡ ಲಕುಲೀಶ ಪಂಥದ ಪ್ರಭಾವ ಹೆಚ್ಚಾಗಿ ಕಾಲಾಂತರದಲ್ಲಿ ಭಾರತದಾದ್ಯಂತ ಹರಡಿತು. 
ಇದುವರೆಗೂ ದೊರೆತಿರುವ ಲಕುಲೀಶ ಮೂರ್ತಿಶಿಲ್ಲಗಳು ಇದಕ್ಕೆ ಸಾಕ್ಷಿಯಾಗಿವೆ. 


ಕರ್ನಾಟಕದಲ್ಲಿ ಬಹುತೇಕ ಕಡೆಗಳಲ್ಲಿ ಲಕುಲೀಶನ ಮೂರ್ತಿಶಿಲ್ಲಗಳು ಕಂಡುಬಂದಿವೆ. 
ಅವುಗಳ ಆಧಾರದಿಂದ ಕ್ರಿಶ. ೬ನೆಯ ಶತಮಾನದಿಂದ ಕ್ರಿಶ. ೧೦ನೆಯ ಶತಮಾನದವರೆಗೆ ಈ 
ನಾಡಿನಲ್ಲಿ ಲಕುಲೀಶ ಪರಂಪರೆ ಅಸ್ತಿತ್ವದಲ್ಲಿತ್ತೆಂದು ತಿಳಿದುಬರುತ್ತದೆ. ಪ್ರಾಚೀನ ಶೈವ ನೆಲೆಗಳಾದ 
ಬನವಾಸಿ, ತಲಕಾಡು, ಶಿವಗಂಗೆ ಮೊದಲಾದ ಹಲವು ಕಡೆಗಳಲ್ಲಿ ಲಕುಲೀಶ ಪಂಥದ ಮುನಿಗಳು 
ನೆಲೆಸಿದ್ದರು ಎಂಬುದು ಗಮನಾರ್ಹ ಸಂಗತಿಯಾಗಿದೆ. ಲಕುಲೀಶ ಮುನಿಗಳ ಪ್ರಭಾವದಿಂದ ಈ 
ಪಂಥವು ನಾಡಿನಾದ್ಯಂತ ಹರಡಿಕೊಂಡಿತು. ಹೀಗೆ ಪ್ರಾಚೀನ ಕಾಲದಲ್ಲಿ ಲಕುಲೀಶ ಪಂಥದ 
ಪ್ರಭಾವಕ್ಕೆ ಒಳಗಾಗಿದ್ದು, ಅಂತಹ ಪ್ರದೇಶಗಳಲ್ಲಿ ಈಗಿನ ಚನ್ನಪಟ್ಟಣ ತಾಲೂಕು ಸಹ ಒಂದಾಗಿದೆ. 
ಈ ತಾಲೂಕಿನ ನೆರಳೂರು, ಇಗ್ನಲೂರು, ಮಾಕಳಿ, ಬೇವೂರು ಮೊದಲಾದ ಕೆಲವು ಗ್ರಾಮಗಳಲ್ಲಿ 
ಲಕುಲೀಶನ ಮೂರ್ತಿಶಿಲ್ಲಗಳು ಕಂಡುಬಂದಿದ್ದು, ಕ್ರಿಶ. ಏಳನೆಯ ಶತಮಾನದಿಂದ ಹತ್ತನೆಯ 
ಶತಮಾನಕ್ಕೆ ಸೇರಿದವುಗಳಾಗಿವೆ. ಇವುಗಳ ಹಿನ್ನೆಲೆಯಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ಲಕುಲೀಶ 
ಪಂಥ ಅಸ್ತಿತ್ವದಲ್ಲಿತ್ತು ಎಂದು ತಿಳಿದುಬರುತ್ತದೆ. 


ಕಾಪಾಲಿಕ ಪಂಥ 


ಶೈವ ಪಂಥದ ಒಳಪಂಥಗಳಲ್ಲಿ ಕಾಪಾಲಿಕ ಪಂಥವೂ ಒಂದಾಗಿದೆ. ಇದು ವಾಮಾಚಾರ 
ಪದ್ಧತಿಗೆ ಸಂಬಂಧಿಸಿದಂತೆ ಹೆಚ್ಚು ಆಚರಣೆಗಳನ್ನು ಒಳಗೊಂಡಿದೆ. ಕಾಪಾಲಿಕರು ಎಂಬುದು 
ಕಪಾಲಿನ್‌' ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಕಪಾಲಿನ್‌ ಎಂದರೆ ತಲೆಬುರುಡೆ ಎಂಬ 
ಅರ್ಥವಿದ್ದು, ಈ ಪಂಥವನ್ನು ಪಾಲಿಸುವವರು ಶಿವನ ಘೋರ ರೂಪವನ್ನು ಆರಾಧಿಸುತ್ತಾರೆ. 
ಕರ್ನಾಟಕದ ಆದಿಚುಂಚನಗಿರಿ, ಕದ್ರಿ ಮೊದಲಾದ ಕೆಲವು ಪ್ರದೇಶಗಳು ಕಾಪಾಲಿಕರ 
ಕೇಂದಗಳಾಗಿದ್ದವು. ಕಾಪಾಲಿಕ ಕೇಂದಗಳು ಬೆರಳಣಿಕೆಯಷ್ಠಿದ್ದರೂ ಕೂಡ ಅವುಗಳ ಪ್ರಭಾವ 
ನಾಡಿನ ಇತರೆ ಕಡೆಗಳಲ್ಲಿ ಹರಡಿರಬಹುದು. ನೀಲಸಂದ್ರ ಗ್ರಾಮದ ಭೈರವೇಶ್ವರ ದೇವಾಲಯ 
ಕಾಪಾಲಿಕ ಪಂಥದ ಕೇಂದ್ರವಾಗಿತ್ತು ಎಂಬ ಕೆಲವು ಅಂಶಗಳನ್ನು ಗಮನಿಸಬಹುದು. ದೇವಾಲಯದ 
ಮುಂಭಾಗದ ಬಲಿಪೀಠದಲ್ಲಿರುವ ಪ್ರಾಣಿಶಿಲ್ಲ ಹಾಗೂ ನರಬಲಿಯ ಉಬ್ಬುಶಿಲ್ಲಗಳು ಹಾಗೂ 
ಮುಖಮಂಟಪದ ಕಂಬಗಳ ಮೇಲಿರುವ ಮಿಥುನ ಶಿಲ್ಪಗಳು, ಸುರಪಾನ ಮಾಡುತ್ತಿರುವ ಮುನಿಗಳ 


149 


ಉಬ್ಬುಶಿಲ್ಲಗಳ ಕೆತ್ತನೆಗಳಿವೆ. ಇವುಗಳ ಹಿನ್ನೆಲೆಯಿಂದ ನೀಲಸಂದ್ರ ಗ್ರಾಮವು ಕಾಪಾಲಿಕ ಪಂಥದ 
ಕೇಂದವಾಗಿತ್ತು ಎನ್ನಬಹುದಾಗಿದೆ. 


ನಾಥಪಂಥವೂ ಕೂಡ ಶೈವ ಪರಂಪರೆಯ ಒಳಪಂಥವಾಗಿದೆ. ನಾಥ ಪಂಥಕ್ಕೆ ಕಪಾಲಮತ, 
ಸಿದ್ದಮತ, ಅವಧೂತ ಗೋರಖಪಂಥ ಎಂಬ ಹೆಸರುಗಳಿವೆ” ನಾಥ ಎಂದರೆ ಒಡೆಯ, ಹಸು, 
ಇಂದ್ರಿಯ ಮೊದಲಾದ ಅರ್ಥಗಳಿವೆ. ಬೌದ್ದ ಧರ್ಮದ ಮಹಾಯಾನ ಪಂಥದ ಜೊತೆಯಲ್ಲಿ ಈ 
ಪಂಥವು ಹುಟ್ಟಿಕೊಂಡು ಮಚೇಂದ್ರನಾಥನು ಏಕೀಭವಿಸುತ್ತಾನೆ. ಹೀಗಾಗಿ ಬೌದ್ಧಧರ್ಮದ ತಂತ್ರ 
ಪಂಥವಾದ ವಜಯಾನಕ್ಕೂ ಶೈವಪಂಥದ ನಾಥಕ್ಕೂ ನಿಕಟವಾದ ಸಂಬಂಧವಿದೆ. ನಾಥ ಪಂಥವು 
ಹಠಯೋಗದ ತಳಹದಿಯ ಮೇಲೆ ನಿಂತಿದ್ದು, ಇದರ ಅನುಯಾಯಿಗಳು ಸಿದ್ದಿಪಡೆದವರಾಗಿದ್ದರು.ಈ 
ಪಂಥದಲ್ಲಿ ಕೂಡ ಭೈರವನ ಆರಾಧನೆಯ ಆಚರಣೆಗಳು ಪ್ರಮುಖವಾದವುಗಳಾಗಿವೆ. ಕರ್ನಾಟಕದಲ್ಲಿ 
ನಾಥ ಪಂಥದ ಪ್ರಭಾವ ಬೀರಿ ಭೈರವನ ಆರಾಧನೆಯು ಪ್ರಚಲಿತದಲ್ಲಿದೆ. ಹೀಗಾಗಿ ಕರ್ನಾಟಕದ 
ಬಹುತೇಕ ಕಡೆಗಳಲ್ಲಿ ಭೈರವನ ಆರಾಧಿಸುವ ಒಕ್ಕಲಿಗವರಿದ್ದಾರೆ. ಅದರಲ್ಲೂ ವಿಶೇಷವಾಗಿ 
ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಭೈರವನ ಒಕ್ಕಲುಗಳಿದ್ದಾರೆ. ಹೀಗೆ ಭೈರವನ ಒಕ್ಕಲಿರುವ 


ಪ್ರದೇಶಗಳಲ್ಲಿ ಚನ್ನಪಟ್ಟಣ ತಾಲೂಕು ಸಹ ಒಂದಾಗಿದೆ. 


ಈ ತಾಲೂಕಿನಲ್ಲಿ ಕಾಲಭೈರವನ ದೇವಾಲಯಗಳು ಕಂಡುಬರುತ್ತವೆ. ಅಲ್ಲದೇ ಭೈರವನ ಬಿಡಿ 
ಮೂರ್ತಿಶಿಲ್ಲಗಳು ಸಹ ಕಂಡುಬಂದಿವೆ. ಮಳೂರುಪಟ್ಟಣದ ಚೌಡೇಶ್ವರಿ ದೇವಾಲಯದಲ್ಲಿ ಕ್ರಿ.ಶ. 
ಲನೆಯ ಶತಮಾನಕ್ಕೆ ಸೇರಿದ ಕಾಲಭೈರವನ ಮೂರ್ತಿಶಿಲವಿದೆ. ಇದೇ ಕಾಲಘಟ್ಟದ ಭೈರವನ 
ಶಿಲ್ಲವೊಂದು ಭೈರಶೆಟ್ಟಿಹಳ್ಳಿಯ ಬೋರೆದೇವರ ದೇವಾಲಯದಲ್ಲಿದೆ. ಒಂಭತ್ತನೆಯ ಶತಮಾನಕ್ಕೆ 
ಸೇರಿದ ಕಾಲಭೈರವನ ಮೂರ್ತಿಶಿಲ್ಲಗಳು ನೆರಳೂರು, ಜಗದಾಪುರ, ಶ್ಯಾನುಭೋಗನಹಳ್ಳಿ, 
ಅರಳಾಳುಸಂದ್ರ, ಹನಿಯೂರು ಮುಂತಾದ ಕಡೆಗಳಲ್ಲಿ ಕಂಡುಬಂದಿವೆ. ಕ್ರಿಶ. ೧೦ನೆಯ ಶತಮಾನಕ್ಕೆ 
ಸೇರಿದ ಕಾಲಭೈರವನ ಮೂರ್ತಿಶಿಲ್ಲವೊಂದು ಕೂಡ್ಲೂರಿನ ರಂಗದ ಚೆಲ್ಲಮ್ಮ ದೇವಾಲಯದ ಬಳಿ 
ದೊರೆತಿದೆ. ಈ ತಾಲೂಕಿನ ನೆರಳೂರು, ಭೈರಶೆಟ್ಟಿಹಳ್ಳಿ, ದ್ಯಾವಾಪಟ್ಟಣ, ವಿರುಪಾಕ್ಷಿಪುರ ಮುಂತಾದ 
ಕಡೆಗಳಲ್ಲಿ  ಬೋರೆದೇವರು ಎಂಬ ಹೆಸರಿನ ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡಿರುವ 
ಕಾಲಭೈರವನ ದೇವಾಲಯಗಳಿವೆ. ಇವೆಲ್ಲವುಗಳ ಹಿನ್ನೆಲೆಯಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ಕ್ರಿಶ. 
ಆನೆಯ ಶತಮಾನದಿಂದ ಕ್ರಿಶ. ೧೦ನೆಯ ಶತಮಾನದವರೆಗೆ ನಾಥಪಂಥ ಅಸಿತ್ವದಲ್ಲಿತ್ತೆಂದು 
ಗಮನಕ್ಕೆ ಬರುತ್ತದೆ. 


ಸೌರಮತ 


150 


ಮಾನವನ ಜೀವನ ವಿಕಾಸಗೊಂಡ ನಂತರ ಪ್ರಕೃತಿಯಲ್ಲಿ ತಾನು ಕಂಡ ವಿಶೇಷತೆಗಳ ಮೇಲೆ 
ದೈವತ್ನದ ಭಾವನೆ ಮೂಡಿತ್ತು. ಸೂರ್ಯ, ಚಂದ್ರ ಮುಂತಾದ ನಿಸರ್ಗದ ವಿಸ್ಮಯಗಳು ಮೊದಲಿಗೆ 
ದೈವವಾಗಿ ಕಂಡವು. ಅದರ ಪರಿಣಾಮವಾಗಿ ಅಂದಿನಿಂದಲೇ ಸೂರ್ಯನ ಆರಾಧನೆ 
ಪ್ರಾರಂಭವಾಯಿತು ಎನ್ನಬಹುದು. ಹೀಗಾಗಿ ಇಡೀ ಜಗತ್ತಿಗೆ ಸೂರ್ಯನ ಮೇಲೆ ಒಂದಲ್ಲಾ ಒಂದು 
ರೀತಿಯಲ್ಲಿ ಆರಾಧನೆಯ ಭಾವನೆ ಮೂಡುವುದು ಸಹಜವಾಗಿದೆ. ವೇದಗಳು, ಆಗಮಗಳು ಹಾಗೂ 
ಮಹಾಕಾವ್ಯಗಳಲ್ಲಿ ಸೂರ್ಯಾರಾಧನೆಯ ಪ್ರಸ್ತಾಪಗಳು ಕಂಡುಬರುತ್ತವೆ. ಅವುಗಳ ಪ್ರಭಾವದಿಂದ 
ಸೂರ್ಯನು ಮೂರ್ತಿಶಿಲ್ಲದ ರೂಪದಲ್ಲಿ ಆರಾಧಿಸುವುದು ಪ್ರಾರಂಭವಾಯಿತು. ಚನ್ನಪಟ್ಟಣ 
ತಾಲೂಕಿನಲ್ಲಿ ಕೂಡ ಸೂರ್ಯ ದೇವರ ಮೂರ್ತಿಶಿಲ್ಲಗಳು ಕಂಡುಬಂದಿವೆ. 


ಚಿಕ್ಕೇನಹಳ್ಳಿ ಗ್ರಾಮದಲ್ಲಿ ಕ್ರಿಶ. ಲನೆಯ ಶತಮಾನಕ್ಕೆ ಸೇರಿದ ಸೂರ್ಯದೇವಾಲಯವಿದ್ದ 
ಕುರುಹುಗಳನ್ನು ಎಂ.ಕೆ. ಮಂಜುನಾಥ ಅವರು ಪತ್ತೆಹಚ್ಚಿ ಅದರ ವಿವರವನ್ನು ಚನ್ನಪಟ್ಟಣ 
ತಾಲೂಕಿನ ಸಾಂಸ್ಕೃಶಿಕ ಅಧ್ಯಯನ ಎಂಬ ತಮ್ಮ ಪ್ರಬಂಧದಲ್ಲಿ ದಾಖಲಿಸಿದ್ದಾರೆ. ಮಂಕುಂದ 
ಗ್ರಾಮದ ಸೋಮೇಶ್ವರ ದೇವಾಲಯ ಬಳಿ ಕ್ರಿಶ. ಲನೆಯ ಶತಮಾನಕ್ಕೆ ಸೇರಿದ ಸೂರ್ಯನ 
ಮೂರ್ತಿಶಿಲ್ಲವಿದೆ. ಚಿಕ್ಕಮಳೂರಿನ ಕ್ರಿಶ. ೧೦ನೆಯ ಶತಮಾನದ ಶಾಸನದಲ್ಲಿ ಈ ಗ್ರಾಮದ ಆದಿತ್ಯ 
ದೇವರ ನೈವೇಧ್ಯಕ್ಕೆ ಭೂದಾನ ನೀಡಿದ ಉಲ್ಲೇಖವಿದೆ. ಇವುಗಳಲ್ಲದೆ ನೆರಳೂರು, ಸುಳ್ಳೇರಿ, 
ಇಗ್ಗಲೂರು. ಕೂಡ್ಲೂರು, ಮುದಿಗೆರೆ ಮೊದಲಾದ ಕಡೆಗಳಲ್ಲಿ ಗಂಗರ ಕಾಲಕ್ಕೆ ಸೇರಿದ ಸೂರ್ಯನ 
ಮೂರ್ತಿಶಿಲ್ಲಗಳಿವೆ. ದೊಡ್ಡಮಳ್ಳೂರು,  ಮಳೂರುಪಟ್ಟಣ, ಸೋಗಾಲ, ಹೊಂಗನೂರು 
ಗ್ರಾಮಗಳಲ್ಲಿರುವ ಸೂರ್ಯನ ಮೂರ್ತಿಶಿಲ್ಲಗಳು ಚೋಳರ ಕಾಲಕ್ಕೆ ಸೇರಿದವುಗಳಾಗಿವೆ. ಇಲ್ಲಿ 
ಪ್ರಾರಂಭಗೊಂಡ ಸೂರ್ಯಾರಾಧನೆ ಅಸ್ತಿತ್ವದಲ್ಲಿತ್ತೆಂದು ಸೂರ್ಯನ ಮೂರ್ತಿಶಿಲ್ಲಗಳ ಆಧಾರದಿಂದ 


ತಿಳಿದುಬರುತ್ತದೆ. 


ವೈದಿಕ ಪರಂಪರೆಯಲ್ಲಿ ವೈಷ್ಣವ ಪಂಥವು ಸಹ ಪ್ರಮುಖವಾದುದಾಗಿದೆ. ಹೀಗಾಗಿ ಪ್ರಾಚೀನ 
ಕಾಲದಿಂದಲೂ ಶೈವ ಪಂಥದಷ್ಟ ಪ್ರಾಮುಖ್ಯತೆಯನ್ನು ವೈಷ್ಣವ ಪಂಥವು ಸಹ ಪಡೆದುಕೊಂಡಿದೆ. 
ಈ ಪಂಥದ ಕೇಂದಬಿಂದು ಶ್ರೀವಿಷ್ಣು ದೈವವಾಗಿದೆ. ವೈಷ್ಣವ ಪಂಥದ ಪ್ರಭಾವಕ್ಕೆ ಭಾಗವತ ಪಂಥ 
ಪ್ರಮುಖ ಪಾತ್ರವಹಿಸಿದೆ. ಕ್ರಿಸ್ತ ಶಕದ ಮೊದಲ ಹತ್ತು ಅಥವಾ ಹನ್ನೊಂದನೆಯ ಶತಕಗಳಲ್ಲಿ 
ವೈದಿಕಗೊಳ್ಳಲ್ಲಟ್ಟ ಭಾಗವತ ಪಂಥವು ಕರ್ನಾಟದಲ್ಲಿ ಪ್ರಚುರ ಪಡೆದಿದ್ದಿರಬೇಕು.” ತಮಿಳುನಾಡಿನ 
ಆಳ್ದಾರರ ಪ್ರಭಾವದಿಂದ ಭಾಗವತ ಪಂಥದ ಪ್ರಚಾರಕರಾಗಿದ್ದ ತಮಿಳುನಾಡಿನ ಆಳ್ದಾರರ ಮೂಲಕ 
ವೈಷ್ಣವ ಪಂಥ ಕರ್ನಾಟಕಕ್ಕೆ ಪ್ರವೇಶಿಸಿರಬಹುದು ಎನಿಸುತ್ತದೆ. ಕನ್ನಡ ಭಾಷೆಯ ಅತ್ಯಂತ ಪ್ರಾಚೀನ 


ಶಾಸನವಾದ ಹಲ್ಮಿಡಿ ಶಾಸನವು ವಿಷ್ಣುವಿನ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇದರಿಂದ 


151 


ಕ್ರಿಸ್ತಶಕದ ಆರಂಭದಲ್ಲೇ ವೈಷ್ಣವ ಪಂಥ ಕರ್ನಾಟಕದಲ್ಲಿ ಪ್ರಚಾರದಲ್ಲಿತ್ತೆಂದು ತಿಳಿದುಬರುತ್ತದೆ. ನಂತರ 
ರಾಮಾನುಜಾಚಾರ್ಯರ ಆಗಮನದಿಂದ ಕರ್ನಾಟಕದಲ್ಲಿ ಶೀವೈಷ್ಣವ ಪಂಥ ಹೆಚ್ಚು ಪ್ರಭಾವಬೀರಿ 
ಕ್ರಿಶ.೧೧-೧೨ನೆಯ ಶತಮಾನದಲ್ಲಿ ಕರ್ನಾಟಕದಾದ್ಯಂತ ವ್ಯಾಪಕ ಪ್ರಚಾರ ಪಡೆಯಿತು. 
ಮಧ್ವಾಚಾರ್ಯರ ಪ್ರಭಾವದಿಂದಲೂ ಸಹ ವೈಷ್ಣವ ಪಂಥ ಕರ್ನಾಟಕದಲ್ಲಿ ಬೆಳೆಯುತ್ತಾ ಬಂದಿದೆ. 
ಈ ಮೂರು ಪರಂಪರೆಗಳ ಹಿನ್ನೆಲೆಯಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ವೈಷ್ಣವ ಮತ್ತು ಶ್ರೀವೈಷ್ಣವ 
ಪಂಥ ಪ್ರಬಲವಾಗಿ ಬೇರೂರಿ ಪ್ರಚಾರಗೊಳ್ಳುತ್ತಾ ಬಂದಿರುವುದನ್ನು ಕಾಣಬಹುದು. 

ಚನ್ನಪಟ್ಟಣ ತಾಲೂಕಿನಲ್ಲಿ ವೈಷ್ಣವ ಹಾಗೂ ಶೀವೈಷ್ಣವ ಪರಂಪರೆಯ ಹಲವು 
ದೇವಾಲಯಗಳು ಹಾಗೂ ಮೂರ್ತಿಶಿಲ್ಲಗಳು ಕಂಡುಬರುತ್ತವೆ. ವಿಷ್ಣುವಿಗೆ ನಾರಾಯಣ, ತಿಮ್ಮಪ್ಪ, 
ಚನ್ನಕೇಶವ, ಅಪ್ರಮೇಯ, ನರಸಿಂಹ ಇನ್ನೂ ಮೊದಲಾದ ಹೆಸರುಗಳ ದೇವಾಲಯಗಳು ಇಲ್ಲಿ 
ನಿರ್ಮಾಣಗೊಂಡಿವೆ. ಮಳೂರುಪಟ್ಟಣದ ನಾರಾಯಣಸ್ಪಾಮಿ ದೇವಾಲಯ, ಮಳೂರಿನ 
ಅಪ್ರಮೇಯಸ್ವಾಮಿ ದೇವಾಲಯ, ಕೂಡ್ತೂರಿನ ಶ್ರೀರಾಮ ದೇವಾಲಯ, ಬೇವೂರಿನ ತಿಮ್ಮಪ್ಪನ 
ದೇವಾಲಯ, ಕೂರಣಗೆರೆ ಕಂಬದ ನರಸಿಂಹ ದೇವಾಲಯ, ನದಿನರಸಿಂಹ ದೇವಾಲಯ, 
ಹೊಂಗನೂರಿನ ಗೋಪಾಲಕೃಷ್ಣ ದೇವಾಲಯಗಳು ಈ ತಾಲೂಕಿನ ಪ್ರಮುಖ ವೈಷ್ಣವ 
ಕೇಂದ್ರಗಳಾಗಿವೆ. ಇವುಗಳಲ್ಲದೆ ಇನ್ನೂ ಹಲವು ಕಡೆಗಳಲ್ಲಿ ವೈಷ್ಣವ ದೇವಾಲಯಗಳಿವೆ. ಚನ್ನಪಟ್ಟಣ 
ತಾಲೂಕಿನ ಶಾಸನಗಳನ್ನು ಗಮನಿಸಿದರೆ ಚೋಳರು ಹಾಗೂ ನಂತರದ ಕಾಲದಲ್ಲಿ ಚನ್ನಪಟ್ಟಣ 
ಪ್ರದೇಶದಲ್ಲಿ ವೈಷ್ಣವ ದೇವಾಲಯಗಳ ನಿರ್ಮಾಣ ಹಾಗೂ ಈ ದೇವಾಲಯಗಳಿಗೆ ದಾನ 
ದತ್ತಿಗಳನ್ನು ನೀಡಿ ಪೋಷಿಸಿರುವುದು ತಿಳಿದುಬರುತ್ತದೆ. ರಾಜರಾಜಚಜೋಳನ ಕಾಲದಲ್ಲಿ 
ತಮಿಳುನಾಡಿನಿಂದ ಚನ್ನಪಟ್ಟಣಕ್ಕೆ ಬಂದು ಇಲ್ಲಿ ವೈಷ್ಣವ ಪಂಥದ ಪ್ರಚಾರಕ್ಕೆ ಭದಬುನಾದಿಯು 
ಹಾಕಿದರು. ಕ್ರಿಶ. ೧೦೦೭ರ ಶಾಸನದಿಂದ ಜೋಳರ ದೊರೆ ರಾಜರಾಜಚೋಳನ ಕಾಲದಲ್ಲಿ 
ಮಳೂರುಪಟ್ಟಣದಲ್ಲಿ ವಿಣ್ಣಾಗರ್‌ ಆಳ್ಸಾರ್‌(ನಾರಾಯಣಸ್ವಾಮಿ) ದೇವರನ್ನು ಪ್ರತಿಷ್ಠಾಪಿಸಿದ 
ಉಲ್ಲೇಖವಿದೆ.”* ಇದರಿಂದ ಆಳ್ವಾರರು ಚೋಳರ ಕಾಲದಲ್ಲೇ ಇಲ್ಲಿಗೆ ಬಂದು ನೆಲೆಸಿದ್ದಾರೆ. ನಂತರ 
ಹೊಯ್ದಳರ ದೊರೆ ವಿಷ್ಠ್ಣವರ್ಧನನ ಅಧಿಕಾರಾವಧಿಯಲ್ಲಿ ರಾಮಾನುಜಾಚಾರ್ಯರು 
ಮೇಲುಕೋಟೆಯಲ್ಲಿ ಕೆಲಕಾಲ ನೆಲೆಸಿದ್ದ ಸಮಯದಲ್ಲಿ ಕರ್ನಾಟಕದ ಹಲವು ಶೀವೈಷ್ಠವ ತತ್ವ 
ಪ್ರಚಾರ ಮಾಡಿದ್ದರು, ಆ ಸಂದರ್ಭದಲ್ಲಿ ಚನ್ನಪಟ್ಟಣ ತಾಲೂಕಿನ ಮಳೂರು, ಬೇವೂರಿಗೆ ಭೇಟಿ 
ನೀಡಿ ಶೀವೈಷ್ಣವ ಪಂಥದ ತತ್ವಗಳನ್ನು ಪ್ರಚಾರ ಮಾಡಿದ್ದರು." ಇದಕ್ಕೆ ಸಂಬಂಧಿಸಿದ ಹಾಗೂ 
ಇಲ್ಲಿನ ವಿಷ್ಣು ದೇವಾಲಯಗಳಿಗೆ ಸಂಬಂಧಿಸಿದ ಐತಿಹ್ಯಗಳಿದ್ದು, ಜನರ ಮೇಲೆ ಶ್ರೀವೈಷ್ಣವ ಪಂಥ 
ಪ್ರಭಾವ ಬೀರಿದೆ. ಇದರ ಪರಿಣಾಮವಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ವೈಷ್ಣವ ಪಂಥದ 


ಅನುಯಾಯಿಗಳ ಪರಂಪರೆಯಿರುವುದನ್ನು ಕಾಣಬಹುದು. 


152 


ವೈಷ್ಣವ ಪಂಥದಿಂದ ಕವಲೊಡೆದಿರುವ ಮಾಧ್ವ ಪಂಥವು ಮಧ್ದಾಚಾರ್ಯರಿಂದ 
ಪ್ರತಿಪಾದನೆಗೊಂಡಿದೆ. ಇವರ ಸಿದ್ದಾಂತವನ್ನು ದ್ವೈತಸಿದ್ದಾಂತ ಎಂದು ಕರೆಯುತ್ತಾರೆ. ಇವರ ಪ್ರಕಾರ 
ಹರಿಯೇ ಪರಮ ಸತ್ಯ ಎಂಬ ನಂಬಿಕೆಯಿದೆ. ಈ ಹಿನ್ನೆಲೆಯಿಂದ ಹುಟ್ಟಿಕೊಂಡಿರುವ ಮಾಧ್ವ 
ಪರಂಪರೆಯ ಪ್ರಚಾರಕ್ಕೆ ಚನ್ನಪಟ್ಟಣ ತಾಲೂಕು ತನ್ನದೇ ಆದ ಮಹತ್ವದ ಪಾತ್ರವಹಿಸಿದೆ. ವಿಷ್ಣುವಿನ 
ಕೀರ್ತನೆಗಳ ಮೂಲಕ ಮಧ್ವ ಪಂಥವನ್ನು ಪ್ರಚಾರ ಮಾಡುತ್ತಿತ್ತು ಜೊತೆಗೆ ಮುಖ್ಯವಾಗಿ 
ಶ್ರೀಪಾದರಾಯರು ಹಾಗೂ ವ್ಯಾಸರಾಯರು ಮಾಧ್ದಪಂಥದ ತತ್ವಗಳನ್ನು ಪ್ರಚಾರ ಮಾಡಲು ವೇದಿಕೆ 
ಸೃಷ್ಟಿಗೊಂಡಿದ್ದು, ಅಬ್ದೂರಿನಲ್ಲಿ ಎಂಬುದು ವಿಶೇಷವಾಗಿದೆ. ಮಧ್ವಾಚಾರ್ಯರ ತತ್ವಸಿದ್ದಾಂತಗಳಿಗೆ 
ಕೀರ್ತನೆಗಳನ್ನು ರಚಿಸಿದ ನರಸಿಂಹತೀರ್ಥರಿಂದ ಹರಿದಾಸ ಪರಂಪರೆ ಪ್ರಾರಂಭವಾಯಿತು. ಆದರೆ 
ಹರಿದಾಸ ಪರಂಪರೆಯು ವಿಜಯನಗರ ಅರಸರ ಕಾಲದಲ್ಲಿ ಬಹ್ನಣ್ಯತೀರ್ಥರು, ಶೀಪಾದರಾಜರು, 
ವ್ಯಾಸರಾಯರಿಂದ ಹರಿದಾಸ ಪರಂಪರೆ ಹೆಚ್ಚು ಪ್ರಚಾರಗೊಂಡಿತು. ಇವರುಗಳ ಮೂಲ ನೆಲೆ ಈ 
ತಾಲೂಕಿನ ಅಬ್ಬೂರು ಗ್ರಾಮವಾಗಿದೆ. ಹೀಗಾಗಿ ಹರಿದಾಸ ಪರಂಪರೆಯ ಪ್ರಚಾರಕ್ಕೆ ಭದವಾದ 
ಬುನಾದಿ ದೊರೆಯಿತು. ಜೊತೆಗೆ ಶ್ರೀಪಾದರಾಯರಿಗೆ ಮತ್ತು ವ್ಯಾಸರಾಯರಿಗೆ ಹರಿದಾಸ 
ಪರಂಪರೆಯ ಪ್ರವರ್ಥಕರಾಗಿ ಗುರುತಿಸಿಕೊಳ್ಳಲು ವೇದಿಕೆ ಸೃಷ್ಟಿಗೊಂಡಿದ್ದು, ಇದೇ ಗ್ರಾಮದಲ್ಲಿ 
ಎಂಬುದು ಈ ಚನ್ನಪಟ್ಟಣ ತಾಲೂಕಿನ ಹೆಮ್ಮೆಯ ಸಂಗತಿಯಾಗಿದೆ. 


ಅಬ್ಬೂ ರಿನ ವ್ಯಾಸರಾಜ ಮಠ 


ಈ ತಾಲೂಕಿನ ಅಬ್ಲೂರು ಗ್ರಾಮದಲ್ಲಿ ವ್ಯಾಸರಾಜ ಮಠವಿದೆ. ಮಾಧ್ವ ಪರಂಪರೆಯ 
ಪ್ರಮುಖ ಕೇಂದವಾಗಿದ್ದು, ಪುರುಷೋತ್ತಮ ತೀರ್ಥರಿಂದ ಸ್ಥಾಪಿತವಾಗಿದೆ. ಇದು 
ಪುರುಷೋತ್ತಮತೀರ್ಥ, ಬ್ರಹ್ಮಣ್ಯತೀರ್ಥರು, ಶ್ರೀಪಾದರಾಯ, ವ್ಯಾಸರಾಯ ಮೊದಲಾದ ಗುರು 
ಪರಂಪರೆಯನ್ನು ಹೊಂದಿದೆ. ಇಲ್ಲಿ ಪ್ರಮುಖ ಯತಿಗಳಾದ ಶ್ರೀಧರತೀರ್ಥ ಎಂಬುವರು 
ಕುಂದಾಪುರಕ್ಕೆ ವಲಸೆ ಹೋದುದರಿಂದ ಈ ಮಠಕ್ಕೆ "ಕುಂದಾಪುರ ವ್ಯಾಸರಾಜಮಠ' ಎಂದು ಹೆಸರು 
ಬಂದಿದೆ. ಅಬ್ಲೂರಿನ ಕ್ರಿಶ.೧೫೨೩ರ ಶಾಸನದಲ್ಲಿ ವಿಜಯನಗರ ದೊರೆ ಶೀಕೃಷ್ಣದೇವರಾಯ 
ಚನ್ನಪಟ್ಟಣ ಸೀಮೆಯಲ್ಲಿ ಬಹ್ಮಣ್ಯತೀರ್ಥಪುರ ಎಂಬ ಅಗ್ರಹಾರವನ್ನು ಸ್ಥಾಪಿಸಿ ಬ್ರಹ್ನಣ್ಯತೀರ್ಥರ 
ಶಿಷ್ಠರಾದ ವ್ಯಾಸತೀರ್ಥರಿಗೆ ದಾನಕೊಟ್ಟು ವಿವರ ದಾಖಲಾಗಿದೆ" ಬ್ರಹ್ನಣೀಪುರದಲ್ಲಿರುವ 
ಆಂಜನೆಯ ದೇವಾಲಯದ ದಕ್ಷಿಣಾಭಿಮುಖವಾಗಿ ಆಂಜನೇಯನ  ಮೂರ್ತಿಶಿಲ್ಲವನ್ನು 
ವ್ಯಾಸರಾಯರು ಪ್ರತಿಷ್ಠಾಪಿಸಿದರೆಂಬ ಪ್ರತೀತಿಯಿದೆ. ಇದನ್ನು ಅಬ್ಲೂರು ಮಠದ ಶಾಖಾವನ್ನಾಗಿ 


ಮಾಡಿಕೊಂಡು ಮಾಧ್ವ ಪರಂಪರೆಯು ಪ್ರಚಾರಗೊಳ್ಳುತ್ತ ಬರಲಾಗಿದೆ. ಪ್ರಾಚೀನ ಕಾಲದಲ್ಲಿ ರಾಜ 


153 


ಮಹಾರಾಜರುಗಳು ದಾನದತ್ತಿಳ ಪೋಷಣೆಯೊಂದಿಗೆ ಬೆಳೆದ ಅಬ್ಲೂರು ಮಠ ಪ್ರಸ್ತುತ 
ಜನಸಾಮಾನ್ಯರಿಂದ ದೂರ ಉಳಿದಿದೆ. ಇದರ ಕುರಿತು ಸ್ಥಳೀಯರಲ್ಲಿ ಒಂದು ರೀತಿಯ ಬೇಸರದ 
ಮನೋಭಾವನೆಯಿದೆ. ಈ ಮಠದ ಮಡಿವಂತಿಕೆ ರೂಪದ ಶೋಷಣೆ ಇದಕ್ಕೆ ಕಾರಣವಾಗಿರಬಹುದು 


ಎಂಬುದು ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ಸ್ಥಳೀಯರು ನೀಡಿದ ಮಾಹಿತಿಯಿಂದ ವ್ಯಕ್ತವಾಗುತ್ತದೆ. 
ಅಸ್ಲಾಂ ಧರ್ಮ 


ಮುಸ್ಲಿಮರು ಅನುಸರಿಸುವ ಧರ್ಮವನ್ನು ಇಸ್ಲಾಂ ಧರ್ಮ ಎಂದು ಕರೆಯಲಾಗುತ್ತದೆ. 
ಜಗತ್ತಿನ ಹಲವು ರಾಷ್ಟಗಳಲ್ಲಿ ಮುಸ್ಲಿಮರು ನೆಲೆಸಿದ್ದಾರೆ. ಭಾರತದಲ್ಲಿ ಮುಸ್ಲಿಮರನ್ನು 
ಅಲ್ಪಸಂಖ್ಯಾತರು ಎಂದು ಗುರುತಿಸಲಾಗಿದೆ. ಪ್ರವಾದಿ ಮಹಮ್ಮದ್‌ ಈ ಧರ್ಮದ ಸ್ಥಾಪಕನಾಗಿದ್ದಾನೆ. 
ಇಸ್ಲಾಂ ಎಂದರೆ ದೇವರ ಇಚ್ಛೆಗೆ ಶರಣಾಗುವುದು. ಶಾಂತಿಯುತ ಬಾಳ್ಗೆಗೆ ಶರಣಾಗುವುದು 
ಎಂದರ್ಥವಿದೆ. ಸಾವಿರಾರು ವರ್ಷಗಳಿಂದಲೂ ಭಾರತದೊಂದಿಗೆ ಅರಬ್ಬರ ವ್ಯಾಪಾರ ಸಂಪರ್ಕ 
ಮುಂದುವರೆದುಕೊಂಡು ಬಂದಿದೆ ಎಂಬುದು ತಿಳಿದಿರುವ ಸಂಗತಿಯಾಗಿದೆ. ಈ ಮೂಲಕ ಭಾರತಕ್ಕೆ 
ಇಸ್ಲಾಂ ಧರ್ಮ ಪ್ರದೇಶವಾಯಿತು ಎನ್ನಬಹುದು. ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಮಲಬಾರು 
ಅಥವಾ ಈಗಿನ ಕೇರಳ ಅರಬ್‌ ವ್ಯಾಪಾರಿಗಳ ಪ್ರಮುಖ ಕೇಂದವಾಗಿತ್ತು. ಕಾಲಾಂತರದಲ್ಲಿ ಭಾರತದ 
ಇನ್ನಿತರ ಸಮುದದ ತೀರ ಪ್ರದೇಶಗಳಿಗೂ ವಿಸ್ನರಣೆಯಾಯಿತು. ಕರ್ನಾಟಕ ಪರಿಸರಕ್ಕೆ ಸಂಬಂಧಿಸಿದ 
ಹಾಗೆ ಬಾಬಾಬುಡನ್ನಿರಿಯ ಹಜರತ್‌ ದಾದಾಹಯಾತ್‌ ಮೀರ್‌ ಖಲಂದರ್‌ ಅವರಿಂದ 
ಪ್ರವೇಶವಾಯಿತು.*" ನಂತರ ಇದರ ತತ್ವ ಸಿದ್ಧಾಂತಗಳ ಪ್ರಭಾವದಿಂದ ಕರ್ನಾಟಕದಾದ್ಯಂತ ಇಸ್ಲಾಂ 
ಧರ್ಮದ ಅನುಯಾಯಿಗಳು ನೆಲೆಸಿದರು ಎನಿಸುತ್ತದೆ. ಚನ್ನಪಟ್ಟಣ ತಾಲೂಕಿಗೆ ಈ ಧರ್ಮದ 
ಪ್ರವೇಶ ಎಂದಾಯಿತು ಎಂದು ನಿರ್ದಿಷ್ಟವಾಗಿ ಹೇಳಲು ದಾಖಲೆಗಳಿಲ್ಲ. ಆದರೆ ಹೈದರಾಲಿ, ಟಿಪ್ಪು 
ಸುಲ್ತಾನ್‌ ಹಾಗೂ ಮೈಸೂರು ಒಡೆಯರ ಕಾಲದಲ್ಲಿ ಇಲ್ಲಿ ಇಸ್ಲಾಂ ಧರ್ಮಕ್ಕೆ ಪೋಷಣೆ 
ದೊರೆತಿರುವುದಕ್ಕೆ ಶಾಸನ ಹಾಗೂ ಇತರೆ ದಾಖಲೆಗಳಿವೆ. ಅವುಗಳನ್ನು ಗಮನಿಸಿದರೆ ಹೈದರಾಲಿಯ 
ಆಡಳಿತಾವಧಿಗೂ ಪೂರ್ವದಲ್ಲೇ ಈ ಪ್ರದೇಶದಲ್ಲಿ ಮುಸಲ್ಮಾನರು ನೆಲೆಸಿದ್ದರು ಎನ್ನಬಹುದು. 
ಮೈಸೂರು ಸಂಸ್ಥಾನದ ದೊರೆಯಾಗುವುದಕ್ಕೂ ಮೊದಲು ಹೈದರಾಲಿ ಚನ್ನಪಟ್ಟಣ ಪ್ರದೇಶದ 
ಅಧಿಕಾರಿಯಾಗಿ ನೇಮಕಗೊಂಡಿದ್ದನು. ಆ ಸಂದರ್ಭದಲ್ಲಿ ಹೈದರಾಲಿ ಇಲ್ಲಿನ ದರ್ಗಾ ಹಾಗೂ 
ಮಸೀದಿಗಳನ್ನು ನಿರ್ಮಿಸಿ ಅವುಗಳಿಗೆ ದಾನದತ್ತಿಗಳನ್ನು ನೀಡಿದನು. ಚನ್ನಪಟ್ಟಣದ ಅಕಿಲ್‌-ಶಾ- 
ಖಾದ್ರಿ ದರ್ಗಾದಲ್ಲಿ ದೊರೆತ ಕ್ರಿಶ. ೧೭೫೯ರ ತಾಮಶಾಸನದಲ್ಲಿ ಅಕಲಶಾ ಎಂಬ ಗುರುವಿಗೆ 
ಮೊಗೆಹಳ್ಳಿ ಗ್ರಾಮವನ್ನು ದಾನನೀಡಿದ ಉಲ್ಲೇಖವಿದೆ”: ಹೀಗೆ ಹೈದರಾಲಿಯು ನಿಷ್ಠೆಯ ಅಧಿಕಾರದ 
ಕಾರಣದಿಂದ ಅಕಿಲ್‌-ಶಾ-ಖಾದಿಗೆ ಕೆಲವು ಗ್ರಾಮಗಳು ಇನಾಮಾಗಿ ದೊರೆತು ಇಸ್ಲಾಂ ಧರ್ಮ 
ಪ್ರಚಾರಗೊಂಡಿದ್ದು ತಿಳಿಯುತ್ತದೆ. ಹೀಗಾಗಿ ಮುಸ್ಲಿಮರು ಚನ್ನಪಟ್ಟಣದಲ್ಲಿ ಹೆಚ್ಚಾಗಿ ನೆಲೆಸಲು 


154 


ಹೈದರಾಲಿಯ ಪಾತ್ರ ಮುಖ್ಯವಾದುದಾಗಿದೆ. ಅಕಿಲ್‌-ಶಾ-ಖಾದ್ರಿಯು ಬಾಗ್ದಾದ್‌ 
ಮೂಲದವನಾಗಿದ್ದು, ಕಾರಣಾಂತರಗಳಿಂದ ಚನ್ನಪಟ್ಟಣಕ್ಕೆ ಬಂದು ನೆಲೆಸಿ ಇಸ್ತಾಂ ಧರ್ಮವನ್ನು 
ಪ್ರಚಾರಗೊಳಿಸಿದನೆಂದು ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ತಿಳಿದುಬಂದ ಮಾಹಿತಿಯಾಗಿದೆ. ನಂತರ 


ಟಿಪ್ಪು ಸುಲ್ತಾನ ಕಾಲದಲ್ಲಿ ರೇಷ್ಮೆ ಬೆಳೆಯನ್ನು ಭಾರತಕ್ಕೆ ಪರಿಚಯಿಸಿದ್ದರಿಂದ ಚನ್ನಪಟ್ಟಣ 
ತಾಲೂಕನ್ನು ಒಳಗೊಂಡಿರುವ ಇಂದಿನ ರಾಮನಗರ ಜಿಲ್ಲೆ ಬಹುತೇಕ ಜನರ ಪ್ರಮುಖ ಆದಾಯದ 
ಮೂಲ ರೇಷ್ಮೆ ಬೆಳೆಯಾಯಿತು. ಇದರಿಂದ ರೇಷ್ಮೆ ಬಟ್ಟೆಯ ಕಾಯಕ ಹಾಗೂ ಬಣ್ಣದ ಆಟಿಕೆಗಳನ್ನು 
ತಯಾರಿಸಲು ಇಲ್ಲಿನ ಮುಸ್ಲಿಮರು ಹಾಗೂ ಇತರೆ ಧರ್ಮಗಳು ಎಲ್ಲಾ ಜನರಿಗೂ ಈತನ ಕಾಲದಲ್ಲಿ 
ಅವಕಾಶಗಳು ದೊರೆತವು. ಚನ್ನಪಟ್ಟಣ ನಗರ ಪ್ರದೇಶದಲ್ಲೇ ಹೆಚ್ಚು ಮುಸ್ಲಿಮರು ನೆಲೆಸಿರುವುದು 
ಕಂಡುಬರುತ್ತದೆ. ಹಿಂದೂಗಳೇ ಬಹುಸಂಖ್ಯಾತರಾಗಿರುವ ಈ ತಾಲೂಕಿನಲ್ಲಿ ಧರ್ಮ ಸಮನ್ವಯತೆ 
ನೆಲೆಸಿತು ಎಂದು ಶಾಸನಗಳು ಸಾಕ್ಷಿ ನೀಡುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕೋಮುವಾದ 


ಭಾವನೆಯಿಂದ ಧಾರ್ಮಿಕ ವೈಷಮ್ಯ ಬೆಳೆದಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. 
೪.೩. ಆರ್ಥಿಕ ಸ್ಥಿತಿ 


ಒಂದು ಪ್ರದೇಶದ ಅಭಿವೃದ್ಧಿ ಅಲ್ಲಿನ ಆರ್ಥಿಕ ವ್ಯವಸ್ಥೆಯ ಮೇಲೆ ನಿಂತಿರುತ್ತದೆ. ಸರಕು- 
ಸೇವೆಗಳನ್ನು ಹೇಗೆ ಉತ್ಪಾದಿಸುತ್ತಾರೆ ಮತ್ತು ಅವುಗಳನ್ನು ಉಪಯೋಗಿಸುತ್ತಾರೆ ಎಂಬುದು ಆಯಾ 
ಪ್ರದೇಶದಲ್ಲಿನ ಆರ್ಥಿಕತೆಯನ್ನು ಅವಲಂಬಿಸಿರುತ್ತದೆ. ಹೀಗಾಗಿ ಪ್ರತಿಯೊಂದು ಪ್ರದೇಶದ 
ಬೆಳವಣಿಗೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಪ್ರಮುಖ ಪಾತ್ರವಹಿಸುತ್ತವೆ. ಚನ್ನಪಟ್ಟಣ ತಾಲೂಕಿನ 
ಆರ್ಥಿಕ ವ್ಯವಸ್ಥೆಯು ಪ್ರಾಚೀನ ಕಾಲದಿಂದಲೂ ಮುಖ್ಯವಾದ ಕ್ಷೇತ್ರವಾಗಿ ಪರಿಣಮಿಸಿರುವುದನ್ನು 
ಕಾಣಬಹುದು. ಕೃಷಿ, ವ್ಯಾಪಾರ, ಸುಂಕ, ತೆರಿಗೆ ಕಂದಾಯ, ನೀರಾವರಿ ಪದ್ದತಿ ಹಾಗೂ 
ರಾಜಮಹಾರಾಜರು, ಅಧಿಕಾರಿಗಳು ಕೊಡುತ್ತಿದ್ದ ದಾನ-ದತ್ತಿಗಳುು ಉಂಬಳಿ ಇಲ್ಲಿನ ಆರ್ಥಿಕ 


ನೆಲೆಗಟ್ಟನ ಮೂಲಗಳಾಗಿದ್ದವು. 


ಚನ್ನಪಟ್ಟಣ ಹಳ್ಳಿಗಾಡು ಪ್ರದೇಶವಾಗಿರುವುದರಿಂದ ಇಲ್ಲಿನ ಜನರು ಪ್ರಾಚೀನ ಕಾಲದಿಂದಲೂ 
ತಮ್ಮ ಜೀವನೋಪಾಯಕ್ಕಾಗಿ ವ್ಯವಸಾಯವನ್ನು ಅವಲಂಬಿಸಿಕೊಂಡು ಬಂದಿರುವುದನ್ನು 
ಕಾಣಬಹುದು. ಸಾಗುವಳಿ ಭೂಮಿಯನ್ನು "ದೇವಮಾತೃಕೆ' ಅಥವಾ "ಕಾಡಾರಂಭ' ಹಾಗೂ 
'ನದೀಮಾತೃಕ' ಅಂದರೆ "ನೀರಾರಂಭ' ಭೂಮಿ ಎಂದು ಎರಡು ಭಾಗಗಳಾಗಿ ಶಾಸನಾಧಾರದಿಂದ 
ವಿಂಗಡಿಸಬಹುದು. ಮಳೆಯ ನೀರನ್ನೇ ಆಶ್ರಯಿಸಿ ಬೆಳೆ ಬೆಳೆಯುತ್ತಿದ್ದ ಖುಷ್ಕಿ ಭೂಮಿಯನ್ನು 
ಬೆದ್ದಲು ಹೊಲ ಅಥವಾ ದೇವಮಾತೃಕೆಯಂದೂ, ನದಿ, ಕೆರೆ ಕಟ್ಟೆ ಕಾಲುವೆ ನೀರಿನಿಂದ 
ಬೆಳೆಯುತ್ತಿದ್ದ ಬೆಳೆಯನ್ನು ನೀರಾರಂಭ ಎಂದೂ ತರಿ ಭೂಮಿಯನ್ನು ಗದ್ದೆ ಎಂದೂ 


155 


ಕರೆಯಲಾಗುತ್ತಿತ್ತು. ಏತ ಗೂಡೆಗೊಯ್ಯಲು, ಕಪಿಲೆ ಸಹಾಯದ ನೀರಿನಿಂದ ಬೆಳೆಯುತ್ತಿದ್ದ ತೋಟ 
ತುಡಿಕೆ ಅಣೆಕಟ್ಟೆಗಳ ನೀರಾವರಿ ಭೂಮಿಯನ್ನು ನೀರಾರಂಭವು ಒಳಗೊಂಡಿತ್ತು. ಯಾವುದೇ 
ಪ್ರದೇಶದ ಜನರು ತಮ್ಮ ಜೀವನ ನಿರ್ವಹಣೆ ಮತ್ತು ಆರ್ಥಿಕ ಭದತೆಗೆ ಅಲ್ಲಿನ ನಿಸರ್ಗದತ್ತವಾದ 
ಭೂಮಿಯನ್ನು ಆಶ್ರಯಿಸಿರುತ್ತಾರೆ. ಅರ್ಥಶಾಸ್ತ್ರದನ್ನಯ ಪ್ರಕೃತಿದತ್ತವಾದ ಎಲ್ಲಾ ಕೊಡುಗೆಗಳು 
ಅಂದರೆ ಮಣ್ಣು ನೀರು. ಖನಿಜ, ಅರಣ್ಯ ಸಂಪತ್ತು ಭೂಮಿಯಲ್ಲಿ ಸೇರಿರುತ್ತವೆ. ಹಾಗಾಗಿ 
ಭೂಮಿಯನ್ನು ಪ್ರಕೃತಿಯ ಅತ್ಯಂತ ಮಹತ್ವದ ಸಂಪನ್ಮೂಲವೆಂದು ಹೇಳಬಹುದು. ವ್ಯವಸಾಯ 
ಯೋಗ್ಯ ಭೂಮಿಯನ್ನು ಸಾಮಾನ್ಯವಾಗಿ "ಕೆಯ್‌' ಎಂದು ಕರೆಯಲಾಗುತ್ತಿತ್ತಾದರೂ, ಮಳೆಯಾಶ್ರಿತ 
ಸಾಗುವಳಿ ಭೂಮಿಯನ್ನು ದೇವ ಮಾತೃಕೆಯಂದೂ, ನದಿ, ಕೆರೆ ಬಾವಿ, ಮೊದಲಾದ ನೀರಿನ 
ಮೂಲಗಳನ್ನು ಅವಲಂಬಿಸಿರುವ ಭೂಮಿಯನ್ನು ನದಿ ಮಾತೃಕೆಯೆಂದು ಕರೆಯುತ್ತಿದ್ದರು. ಹೀಗಾಗಿ 
ಸಾಗುವಳಿ ಭೂಮಿಯ ನೀರಾವರಿ ಸೌಲಭ್ಯ, ಫಲವತ್ತತೆಯಿಂದ ಈ ತಾಲೂಕಿನ ಆರ್ಥಿಕ ಕ್ಷೇತಕ್ಕೆ 


ಆದಾಯ ಬರುತ್ತಿತ್ತು ಎನ್ನಬಹುದು. 


ವ್ಯವಸಾಯದಲ್ಲಿ ಮರದ ನೇಗಿಲಿಗೆ ಕಬ್ಬಿಣದ '"ಗುಳವನ್ನು ಕಟ್ಟಿಕೊಂಡು ಉಳುಮೆ 
ಮಾಡುವುದು ಸಾಮಾನ್ಯವಾಗಿತ್ತು. ನೇಗಿಲ ಗುಳಗಳ ಗಾತ್ರದ ಆಧಾರದ ಮೇಲೆ ಸುಂಕವನ್ನು 
ಏಧಿಸುತ್ತಿದ್ದರು. ಕೃಷಿ ಪದ್ಧತಿಯಲ್ಲಿನ ಇಂತಹ ಹಲವು ಸುಂಕಗಳು ಚನ್ನಪಟ್ಟಣ ತಾಲೂಕು 
ಪ್ರದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಅಸಿತ್ವದಲ್ಲಿದ್ದವು ಎನ್ನಬಹುದು. "ಮಂಕುಂದ ಗ್ರಾಮದ ಕ್ರಿ.ಶ. 
೯೧೩ರ ಶಾಸನದಲ್ಲಿ ಉಳೆಮೆಗೆ ಬಳಸುತ್ತಿದ್ದ ಗುಳದ ಮೇಲೆ "ಕಾರುದೆರೆ ಎಂಬ ಸುಂಕದ 
ಉಲ್ಲೇಖವಿದೆ.” ಇದರಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ಗಂಗರ ಕಾಲದಿಂದಲೇ ಕೃಷಿಯ ಸಲಕರಣೆ 
ಆಧಾರದಲ್ಲಿ ಸುಂಕ ವಿಧಿಸಿ ಆದಾಯ ಮೂಲವಾಗಿಸಿಕೊಂಡು ಆರ್ಥಿಕ ಸ್ಥಿತಿಯನ್ನು ಅಭಿವೃದ್ಧಿ 
ಪಡಿಸಿಕೊಂಡು ಬಂದಿರುವುದು ಗಮನಕ್ಕೆ ಬರುತ್ತದೆ. ಹೀಗೆ ಆರ್ಥಿಕತೆಯ ಆದಾಯದ 
ಪ್ರಧಾನವಾಗಿದ್ದ ಕೃಷಿಗೆ ಹಸು. ಎತ್ತು ಎಮ್ಮೆ ಮೊದಲಾದ ಪ್ರಾಣಿಗಳನ್ನು ಬಳಸುತ್ತಿದ್ದರು. ಆದರೆ 
ಆಧುನೀಕರಣದ ಪ್ರಭಾವದಿಂದ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಕಮೇಣ ಕಡಿಮೆಯಾಗಿ 
ತಂತ್ರಜ್ಞಾನಗಳ ಬಳಕೆ ಹೆಚ್ಚಾಗುತ್ತಿರುವುದನ್ನು ಕಾಣಬಹುದು. 


ಕೆರೆ ಕಟ್ಟೆ ಕಾಲುವೆ, ನದಿ ಮುಂತಾದ ನೀರಿನ ಸೌಲಭ್ಯ ಹೊಂದಿದ್ದ ಕೃಷಿ 
ಭೂಮಿಗಳಲ್ಲಿ(ಗದ್ದೆಗಳು) ಭತ್ತ, ಕಬ್ಬು, ತೆಂಗು, ವೀಳ್ಯದೆಲೆ ಅಡಿಕೆಯನ್ನು ವ್ಯಾಪಕವಾಗಿ 
ಬೆಳೆಯುತ್ತಿದ್ದರು. ಹಲಸು ಮತ್ತು ಮಾವು ಕೂಡ ಅಂದಿನ ವಾಣಿಜ್ಯ ಬೆಳೆಗಳಾಗಿದ್ದವು ಎಂದು 
ಹರೂರು ಶಾಸನದಿಂದ ತಿಳಿದುಬರುತ್ತದೆ. ವಿವಿಧ ಆಹಾರದ ಬೆಳೆಗಳು, ವಾಣಿಜ್ಯ ಬೆಳೆಗಳಾದ 


ತರಕಾರಿ ಹಾಗೂ ಹಣ್ಣುಗಳನ್ನು ಬೆಳೆಯುವುದು ಕಂಡುಬರುತ್ತದೆ. ಭತ್ತ ಇಲ್ಲಿನ ಜನರ ಮುಖ್ಯ 


156 


ಆಹಾರ ಬೆಳೆಗಳಲ್ಲಿ ಒಂದಾಗಿದ್ದು, ಅದನ್ನು ಶುದ್ದ ಭತ್ತ, ಬಿಳಿ ಭತ್ತ ಎಳೆಭತ್ತ ಎಂದು 
ವಿಂಗಡಿಸಿಕೊಂಡಿದ್ದರು. ಮಳೆಯನ್ನು ಆಧರಿಸಿರುವ ಬೆಜ್ಜಲು ಭೂ ಪ್ರದೇಶದಲ್ಲಿ ರಾಗಿ, ದ್ವಿದಳ 
ದಾನ್ಯಗಳಾದ ತೊಗರಿ, ಉದ್ದು, ಹೆಸರು, ಕಡಲೆ, ಅವರೆ, ಹುರುಳಿ, ಹಲಸಂದೆ ಹಾಗೂ ಎಣ್ಣೆ 
ಕಾಳುಗಳಾದ ಹರಳು, ಶೇಂಗ, ಹುಚ್ಚೆಳ್ಳು ಎಳ್ಳು, ಸಾಸಿವೆ ಮೊದಲಾದ ಬೆಳೆಗಳನ್ನು ಬೆಳೆಯುತ್ತಿದ್ದರು. 
ಈ ತಾಲೂಕಿನ ಮಂಗಾಡಹಳ್ಳಿ ಗ್ರಾಮದಲ್ಲಿ ಪ್ರಾಚೀನ ಕಾಲದಿಂದಲೂ ಬೆಳೆಯಲಾಗುತ್ತಾ ಬಂದಿರುವ 
"ದೇವರ ತುಳಸಿ'ಗೆ ಬೆಂಗಳೂರು ನಗರದ ಮಾರುಕಟ್ಟೆಯಲ್ಲಿ ಇಂದಿಗೂ ಕೂಡ ಬೇಡಿಕೆಯಿದ್ದು, 
ಕೃಷಿಯೂ ಆದಾಯದ ಮೂಲವಾಗಿತ್ತು. 


ಕಂದಾಯ ಮತ್ತು ತೆರಿಗೆ ಪದ್ಧತಿ 


ಯಾವುದೇ ರಾಜ್ಯ ಅಥವಾ ಪ್ರದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಕಂದಾಯ 
ಮತ್ತು ತೆರಿಗೆ ಪದ್ದತಿಯಂತಹ ಆದಾಯದ  ಮೂಲಾಂಶಗಳು ಮುಖ್ಯವಾಗಿರುತ್ತವೆ. 
ರಾಜಮಹಾರಾಜರು ಕಂದಾಯ ಮತ್ತು ತೆರಿಗೆಗಳನ್ನು ಪ್ರಜೆಗಳ ಮೇಲೆ ವಿಧಿಸುತ್ತಿದ್ದರು. ಹೀಗಾಗಿ 
ರಾಜ್ಯದ ಆದಾಯವು ಹಲವು ವಿಧದ ತೆರಿಗೆ ಮತ್ತು ಕಂದಾಯದಿಂದ ಕ್ರೂಢೀಕೃತವಾಗುತ್ತಿತ್ತು. 
ಸಾಮಾನ್ಯ ಸಂತೆ, ವ್ಯಾಪಾರ, ವೃತ್ತಿ ಮೊದಲಾದವುಗಳ ಮೇಲೆ ತೆರಿಗೆಗಳನ್ನು ವಿಧಿಸುತ್ತಿದ್ದರು. 
ಲಭ್ಯವಿದ್ದ ಭೂಮಿಯನ್ನು ಗುಣಮಟ್ಟದ ಆಧಾರದ ಮೇಲೆ ಗದ್ದೆ, ಬೆದ್ದಲು, ತೋಟ, ಅಚ್ಚುಕಟ್ಟು, 
ಹುಲುಬಂಡಿ, ಸೀಗೆ, ಈಚಲು, ಕಾಡಾರಂಭ, ನೀರಾರಂಭ ಎಂದು ವಿಂಗಡಿಸಿಕೊಂಡು 
ಅದಕ್ಕನುಗುಣವಾಗಿ ಕಂದಾಯ ವಿಧಿಸಲಾಗುತ್ತಿತ್ತು. ಧಾನ್ಯದ, ದವ್ಯ, ಗದ್ಯಾಣ ಮೊದಲಾದ ರೂಪದಲ್ಲಿ 
ತೆರಿಗೆಗಳನ್ನು ವಿಧಿಸಲಾಗುತ್ತಿತ್ತು ಈ ಆದಾಯದ ಮೂಲಗಳು ಚನ್ನಪಟ್ಟಣ ತಾಲೂಕಿನ ಆರ್ಥಿಕತೆಗೆ 
ಮಹತ್ವದ ಪಾತ್ರವಹಿಸಿವೆ. ಇಲ್ಲಿನ ಶಾಸನಗಳನ್ನು ಅವಲೋಕಿಸಿದಾಗ ಗಂಗರ ಕಾಲದಿಂದಲೇ 
ತೆರಿಗೆಗಳ ಉಲ್ಲೇಖಗಳು ಕಂಡುಬಂದರೂ ಅವು ಬೆರಳೆಣಿಕೆಯಷ್ಟು ಮಾತ್ರ. ಹೊಯ್ದಳರು ಹಾಗೂ 
ವಿಜಯನಗರದ ಅರಸರ ಆಳ್ಲಿಕೆಯ ಕಾಲದ ಶಾಸನಗಳಿಂದ ಈ ತಾಲೂಕಿನಲ್ಲಿ ಚಾಲ್ತಿಯಲ್ಲಿದ್ದ ತೆರಿಗೆ 


ಪದ್ಧತಿ ವ್ಯವಸ್ಥಿತವಾಗಿತ್ತು ಎಂಬುದು ತಿಳಿದುಬರುತ್ತದೆ. 


ಪ್ರಾದೇಶಿಕವಾಗಿ ವಿವಿಧ ರೂಪಗಳಲ್ಲಿ ತೆರಿಗೆ ವಿಧಿಸಿ ಸಂಗ್ರಹಿಸುವ ಕ್ರಮ ಜಾರಿಯಲ್ಲಿತ್ತು. 
ಹೀಗಾಗಿ ತೆರಿಗೆಯನ್ನು ಸುಂಕ, ಕರ, ಕಂದಾಯ, ಕುಳ, ವಣ, ದೆಣು ಮೊದಲಾದ ಹೆಸರುಗಳಿದ್ದವು. 
ಜಮೀನು. ಮನೆ, ಆಸ್ಲಿಯ ಮತ್ತು ವ್ಯವಸಾಯದ ಉತ್ಪನ್ನಗಳ ಮೇಲೆ ವ್ಯಾಪಾರ ವಾಣಿಜ್ಯ ರಸ್ತೆ 
ಸುಂಕ, ಸಂತೆ ಸುಂಕ, ವೃತ್ತಿಗಳ ಮೇಲಿನ ತೆರಿಗೆಗಳು ಈ ಪ್ರದೇಶದ ಆದಾಯ ಸಂಗಹವಾಗುತ್ತಿತ್ತು. 
ಅವುಗಳಲ್ಲದೆ ಉಪ್ಪಿನಮಾಳ, ಅಣೆ, ಅಚ್ಚುಕಟ್ಟು, ಕಾಡಾರಂಭ, ನೀರಾರಂಭ, ಕಾಣಿಕೆ ವಿವಾಹ 


ನಿವೇಶನದ ಮೇಲೆ ತೆರಿಗೆ ವಿಧಿಸುವುದು ಸಾಮಾನ್ಯವಾಗಿ ಹೀಗೆ ವಿಧಿಸಿದ ತೆರಿಗೆಗಳನ್ನು ಸಂಗಹಿಸಲು 


157 


ಸ್ಥಳೀಯವಾಗಿ ನೇಮಕ ಮಾಡುತ್ತಿದ್ದ ಅಧಿಕಾರಿ ವರ್ಗವನ್ನು ಕರಣಿಕ, ಸೇನಭೋಗ, ಸುಂಕಾಧಿಕಾರಿ, 
ಭಂಡಾರಿ, ವಿಷಯಪತಿ, ಸುಂಕವೆರ್ಗಡೆ ಮುಂತಾದ ಹೆಸರುಗಳಿಂದ ಕರೆಯುತ್ತಿದ್ದರು. ಅವರು 
ತಮಗೆ ನೇಮಿಸಿದ್ದ ಪ್ರದೇಶಗಳ ತೆರಿಗೆಗಳನ್ನು ಸಂಗಹಿಸಿ ರಾಜ್ಯದ ಬೊಕ್ಕಸಕ್ಕೆ ಸಲ್ಲಿಸುತ್ತಿದ್ದರು. ಆ 
ಮೂಲಕ ಸಂಗ್ರಹವಾದ ಆದಾಯವನ್ನು ರಾಜ್ಯದ ನಿರ್ವಹಣೆ ಸಾಮಾಜಿಕ, ಧಾರ್ಮಿಕ ಮೊದಲಾದ 
ಕಾರ್ಯಗಳಿಗೆ ಬಳಸಿಕೊಳ್ಳುತ್ತಿದ್ದರು. ಹೀಗಾಗಿ ತೆರಿಗೆ ಪದ್ಧತಿಯು ಚನ್ನಪಟ್ಟಣ ಪ್ರದೇಶದ ಆರ್ಥಿಕತೆ 
ಮುಖ್ಯವಾಗಿ ತೆರಿಗೆ ಪದ್ಧತಿ ಅವಲಂಬಿಸಿತ್ತು ಎಂಬುದನ್ನು ಶಾಸನಗಳಲ್ಲಿ ಕಾಣಬಹುದು. "ಅಡ್ಡದೆರೆ', 
ಕಾಣುದೆರೆ' ಭೂತೆರಿಗೆ ಮಗ್ಗದೆರೆ', "ನೆಲದೆರೆ', "ತಪ್ಪುತವುಡಿ', "ಅಬ್ಯಾಗತ' ಮೊದಲಾದವು 
ಚನ್ನಪಟ್ಟಣ ತಾಲೂಕು ಪ್ರದೇಶದ  ತೆರಿಗೆಗಳಾಗಿದ್ದವು. ಶಾಸನಗಳಲ್ಲಿ ಉಲ್ಲೇಖಿತಗೊಂಡಿರುವ 
ತೆರಿಗೆಗಳ ಪಟ್ಟಿ ಮುಂದಿನಂತಿದೆ. 


158 


159 


ವ್ಯಾಪಾರ-ವಾಣಿಜ್ಯ 


ವ್ಯಾಪಾರ ವ್ಯವಹಾರವು ಪ್ರತಿಯೊಂದು ಪ್ರದೇಶದ ಆದಾಯವನ್ನು ಹೆಚ್ಚಿಸುವಲ್ಲಿ ಮಹತ್ವದ 
ಪಾತ್ರವಹಿಸುತ್ತದೆ. ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಉತ್ಪಾದಿಸಿದ ವಸ್ತುಗಳನ್ನು ಸ್ಥಳೀಯವಾಗಿ ಜೊತೆಗೆ 
ರಾಜ್ಯದ ಬೇರೆ ಬೇರೆ ಪ್ರದೇಶಗಳಿಗೆ ರಷ್ತು ಮಾಡಲಾಗುತ್ತಿತ್ತು ಅಲ್ಲದೆ ಅಗತ್ಯವಿದ್ದ ವಸ್ತುಗಳನ್ನು ಬೇರೆ 
ಪ್ರದೇಶಗಳಿಂದ ಆಮದು ಮಾಡಿಕೊಳ್ಳುವ ಮೂಲಕ ವ್ಯಾಪಾರ, ವ್ಯವಹಾರ ನಡೆಯುತ್ತಿದ್ದು, ಅಂದಿನ 
ಕಾಲದಲ್ಲಿ ವ್ಯಾಪಾರವನ್ನೇ ವೃತ್ತಿಯಾಗಿಸಿಕೊಂಡಿದ್ದ ವರ್ತಕ ಸಮುದಾಯವಿತ್ತು ಆಯಾ ಪ್ರದೇಶದ 
ಆರ್ಥಿಕ ಬದುಕನ್ನು ರೂಪಿಸಿದ ಹಲವಾರು ಕಾರ್ಯಗಳಲ್ಲಿ ವರ್ತಕರು ಹಾಗೂ ವರ್ತಕರ ಸಂಘಗಳ 
ಪಾತ್ರವು ಸಹ ಮುಖ್ಯವಾಗಿವೆ. ವರ್ತಕರು ತಮ್ಮ ಜಾತಿಯನ್ನು "ವೀರಭಣಂಜು ಧರ್ಮ” ಎಂದು 
ಕರೆದುಕೊಂಡಿದ್ದರು.*” ಇವರಲ್ಲಿ "ಮುವ್ಮರಿ ದಂಡ, ಗವರೆ, ಗಾತ್ರಿಕ ಬೀರ, ಬೀರವಣಿಗೆ ಸೆಟ್ಟಿ, 
ಸೆಟ್ಟಿಗುತ್ತ ವೇಳೆಕಾರ ಬಣಜಿಗ ಮುಂತಾದ ಪಂಗಡಗಳಿದ್ದವು. ವ್ಯಾಪಾರವೇ ಇವರ ಮೂಲ 
ವೃತ್ತಿಯಾಗಿದ್ದರಿಂದ ಅವರ ಗಳಿಕೆಯ ಆಧಾರದ ಮೇಲೆ ದೊಡ್ಡ ವರ್ತಕರು ಹಾಗೂ ಸಣ್ಣ 
ವರ್ತಕರು ಎಂದು ವಿಂಗಡಿಸಿಕೊಂಡಿದ್ದರು. ಇಲ್ಲಿನ ವರ್ತಕರಲ್ಲಿ ದೇಸಿ, ನಾದೇಸಿ, ಪರದೇಸಿ, 
ಉಭಯವಾಸಿ ಎಂಬ ಕೆಲವು ಬಗೆಯ ಪ್ರಕಾರಗಳಿದ್ದದು ತಿಳಿಯುತ್ತದೆ. ವಿಶಾಲ ವ್ಯಾಪ್ತಿಯಿರುವ 
ಒಂದು ರಾಜ್ಯದ ಅಥವಾ ಪ್ರದೇಶದಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ನಡೆಸುತ್ತಿದ್ದವರನ್ನು ದೇಸಿ 
ವರ್ತಕರೆಂದು ಕರೆಯಬಹುದು. ನೆರೆಹೊರೆಯ ರಾಜ್ಯಗಳ ದೇಶಗಳ ಅನ್ಯಭಾಷೆಯ ವರ್ತಕರನ್ನು 
ಪರದೇಶಿ ವರ್ತಕರೆಂದು ಈ ಎರಡು ಪ್ರದೇಶಗಳಲ್ಲಿ ವ್ಯಾಪಾರಿಗಳನ್ನು ಪರದೇಶಿ ವರ್ತಕರೆಂದು ಈ 
ಎರಡು ಪ್ರದೇಶಗಳಲ್ಲಿ ವ್ಯಾಪಾರ ವ್ಯವಹಾರ ನಡೆಸುತ್ತಿದ್ದವರನ್ನು ಪರದೇಶಿ ಎಂದೂ, ದೇಶ ಮತ್ತು 


ರಾಜ್ಯದಲ್ಲಿ ವ್ಯಾಪಾರ ವ್ಯವಹಾರ ಹೊಂದಿದವರನ್ನು ಉಭಯದೇಸಿ ವರ್ತಕರು ಎನ್ನಬಹುದು. 


ದಕ್ಷಿಣ ಕರ್ನಾಟಕದಲ್ಲಿ ಇಂದಿಗೂ ಅಸಿತ್ವದಲ್ಲಿರುವ "ಕೊಂಗ' ಅಳತೆ ಮಾಪನ ಹಾಗೂ 
ವ್ಯಾಪಾರ ವ್ಯವಹಾರದಲ್ಲಿರುವ ತಮಿಳು ಭಾಷೆಯ ಕೆಲವು ಪದಗಳು ಇಂದಿಗೂ ಬಳಕೆಯಿರುವುದನ್ನು 


160 


ಗಮನಿಸಿದರೆ ಚೋಳರ ಸಾಮ್ರಾಜ್ಯದ ವರ್ತಕರೊಂದಿಗೆ ವ್ಯಾಪಾರ ನಡೆಸುತ್ತಿದ್ದವರು ಉಭಯದೇಸಿ 
ವರ್ತಕರಿಗೆ ಉದಾಹರಣೆಯಾಗಿದೆ. ವರ್ತಕರು ತಮ್ಮದೇ ಆದ ಸಂಘಗಳನ್ನು ಕಟ್ಟಿಕೊಂಡು ವ್ಯಾಪಾರ 
ಚಟುವಟಿಕೆಗಳನ್ನು ನಿರ್ಧರಿಸುತ್ತಿದ್ದರು ಸಂತೆ, ಪೇಟೆ, ಪಟ್ಟಣ, ಮಾರುಕಟ್ಟೆ ಮುಂತಾದ ಸ್ಥಳಗಳು 
ಇವರ ವ್ಯಾಪಾರ ಕೇಂದಗಳಾಗಿದ್ದವು. ಈ ಪ್ರದೇಶದ ವರ್ತಕರಲ್ಲಿ "ಸೆಟ್ಟರು' ಪ್ರಮುಖರಾಗಿದ್ದು, ತಮ್ಮ 
ವ್ಯವಹಾರದಿಂದ ಹೆಚ್ಚು ಆದಾಯ ಗಳಿಸಿ ಶ್ರೀಮಂತರಾಗಿದ್ದರು. ಮಳೂರು ಗ್ರಾಮದ 
ಶಾಸನವೊಂದರಲ್ಲಿ "ಮಹಾವಡ್ಡವ್ಯವಹಾರಿ' ಹಾಗೂ "ನಖರ'ರೆಂದು ಕರೆದಿರುವ ಉಲ್ಲೇಖವಿದೆ.” 
ಇದರಿಂದ ವ್ಯಾಪಾರ ಚಟುವಟಿಕೆಗಳಲ್ಲಿ ಹೆಚ್ಚು ಅನುಭವ ಪಡೆದಿದ್ದ ಹಿರಿಯ ವರ್ತಕನಿಗೆ 
ಮಹಾವಡ್ಡವ್ಯವಹಾರಿ ಎಂದು ಹೆಸರಿದ್ದಂತೆ ಕಾಣುತ್ತದೆ. ಕೆಲವು ವರ್ತಕರು ಸಾರ್ವಜನಿಕ ಉಪಯುಕ್ತ 
ಕಾರ್ಯಗಳಲ್ಲಿ ಸಹ ತಮ್ಮನ್ನು ತೊಡಗಿಸಿಕೊಂಡಿದ್ದನ್ನು ಕಾಣಬಹುದು. ಚನ್ನಪಟ್ಟಣದ ರಾಯಮ್ಮನ 
ಕೆರೆ ತೂಬಿನಲ್ಲಿರುವ ಕ್ರಿಶ. ೧೧ನೆಯ ಶತಮಾನದ ಶಾಸನದಲ್ಲಿ “ಹೆರಿಯಾ 
ಮಳೆವೂರಿನ(ದೊಡ್ಡಮಳೂರು) "ಶಿವನನ್ನಡು ಅಪ್ಪಣ” ಎಂಬ ವ್ಯಾಪಾರಿಯೂ ಕೆರೆಯನ್ನು ನಿರ್ಮಿಸಿ, 
ತೂಬು ಮಾಡಿಸಿದ ವಿವರ ದಾಖಲಾಗಿದೆ. ಹೊಂಗನೂರು ಗ್ರಾಮದಲ್ಲಿರುವ ಕ್ರಿಶ. ೧೩ನೆಯ 
ಶತಮಾನದ ಶಾಸನದಲ್ಲಿ ಹೊಂಗನೂರಿನ "ಶಾಂತಿನಾಥ? ದೇವರ ಬಸದಿಯಲ್ಲಿ ಉಭಯ 
ನಾನಾದೇಸಿಗಳು ನಿರ್ಮಿಸಿದ ವಿವರ ದಾಖಲಾಗಿದೆ: ಇದರಿಂದ ಅಂದಿನ ನಾನಾದೇಶಿ 
ವ್ಯವಹಾರಗಳಲ್ಲಿ ಜೈನ ವರ್ತಕರು ಇದ್ದರು ಎಂಬುದನ್ನು ತಿಳಿಯಬಹುದು. ವೈಶ್ಯರಲ್ಲಿ "ಸೆಟ್ಟರು' 
ಎನ್ನುವ ಕುಟುಂಬ ವರ್ಗಕ್ಕೆ ಸೇರಬಹುದಾದ ವಡ್ಡವ್ಯವಹಾರಿಗಳು ಹೊಯ್ದಳ ಅರಸು ಮನೆತನದ 
ಅಧಿಕಾರಾವಧಿಯಲ್ಲಿ ವಿಪುಲ ಸಂಖ್ಯೆಯಲ್ಲಿದ್ದು ಪ್ರಭಾವಶಾಲಿ ವರ್ತಕರಾಗಿದ್ದರು ಎಂದು 
ಶಾಸನದಿಂದ ತಿಳಿದುಬರುತ್ತದೆ. 


ರಾಜ ಮಹಾರಾಜರು ಹೊಸ-ಹೊಸ ಪಟ್ಟಣಗಳನ್ನು ನಿರ್ಮಿಸಿ ಅಲ್ಲಿ ವರ್ತಕರನ್ನು 
ನೆಲೆಗೊಳಿಸಿ ವ್ಯಾಪಾರ, ವ್ಯವಹಾರ ನಡೆಸಿಕೊಂಡು ಹೋಗಲು ಅವಕಾಶ ನೀಡುತ್ತಿದ್ದರು. ಹೀಗೆ 
ಇಲ್ಲಿನ ಉಭಯ ನಾನಾದೇಸಿ ವರ್ತಕರಿಗೆ ದಾನದತ್ತಿ ನೀಡಿ ಪೋಷಣೆ ನೀಡುವ ಕಾರ್ಯ 
ಚನ್ನಪಟ್ಟಣ ಪ್ರದೇಶದಲ್ಲಿ ಹೊಯ್ದಳರ ಹಾಗೂ ನಂತರದ ಅರಸರ ಕಾಲದಲ್ಲಿಯೂ 
ಮುಂದುವರಿದಿರುವುದನ್ನು ಕಾಣಬಹುದು. ಕೂಡ್ಲೂರು ಗ್ರಾಮದ ಶಾಸನವೊಂದರಲ್ಲಿ ಉಭಯ 
ದೇಸಿಯರ ಉಲ್ಲೇಖವಿದೆ.”” ಹರೂರು ಗ್ರಾಮದ ಕ್ರಿಶ. ೧೩೯೫ರ ಶಾಸನದಲ್ಲಿ ದೊಡ್ಡಮಳೂರು 
ಸ್ಥಳದ ಚತುಸೀಮೆಯೊಳಗಿನ "ಪಟ್ಟಣಕಾರಿಯ” ಮುಖ್ಯವಡ್ಡಬ್ಯವಹಾರಿ "ಸಿಂಧವ ಕುಲದ" 
ಪಟ್ಟಣಸ್ವಾಮಿ "ಕೇರಿಸೆಟ್ಟಿಯರ ಮಕ್ಕಳು "ಕಾಳಿಪ್ಪಸೆಟ್ಟಿಯರಿಗೆ' ಹದಿನೆಂಟು ಸೀಮೆಯಲ್ಲಿ ಕೆಲವು ತೆರಿಗೆ 
ವಿನಾಯಿತಿ ನೀಡಿದ ವಿವರವಿದೆ. ಇದರಿಂದ ಚನ್ನಪ್ಪದೇಶದಲ್ಲಿ ನೆಲೆಸಿದ್ದ ಶೆಟ್ಟ ಸಮುದಾಯದಿಂದ 
ಸಿಂಧವ ಕುಲಕ್ಕೆ ಸೇರಿದವರಾಗಿದ್ದರು ಎಂಬುದು ವಿಶೇಷವಾಗಿದೆ. ಮೇಲಿನ ಶಾಸನಗಳಿಂದ 
ವಡ್ಡವೃವಹಾರಿ ಅಂದಿನ ವರ್ತಕರಲ್ಲೇ ಪ್ರಮುಖರಾಗಿದ್ದು, ಸ್ಥಳೀಯ ಮಟ್ಟದ ಆಡಳಿತವನ್ನು 


161 


ನಿರ್ವಹಿಸುತ್ತಿದ್ದರೆಂದು ಸ್ಪಷ್ಟವಾಗುತ್ತದೆ. ಹರೂರು, ಮಳೂರು, ತೆಂಕನಹಳ್ಳಿ ಮೊದಲಾದ ಗಾಮಗಳಲ್ಲಿ 
ಶ್ರೀಮಂತ ವರ್ತಕರು ನೆಲೆಸಿದ್ದರಿಂದ ಪ್ರಾಯಶಃ ಈ ಗ್ರಾಮಗಳು ಅಂದಿನ ಕಾಲದ ಪ್ರಮುಖ 
ವ್ಯಾಪಾರಿ ಕೇಂದ್ರಗಳು ಹಾಗೂ ಪಟ್ಟಣಗಳಾಗಿ ಮಹತ್ವ ಪಡೆದಿದ್ದವು ಎನ್ನಬಹುದು. 


ತೂಕ ಮತ್ತು ಅಳತೆ ಮಾಪನ 


ಅಳತೆ ಮಾಪನಗಳು ಪ್ರತಿಯೊಂದು ಪ್ರದೇಶದ ವ್ಯಾಪಾರ ವ್ಯವಹಾರಗಳ ಪ್ರಮುಖ 
ಮಾಧ್ಯಮಗಳಾಗಿವೆ. ನಿಸರ್ಗದತ್ತವಾದ ಹಳ್ಳ, ದಿಣ್ಣೆ ಬೆಟ್ಟ ಗುಡ್ಡ ಕೆರೆ ಮರ ಮುಂತಾದವುಗಳ 
ಸಹಾಯದಿಂದ ಆಯಾ ನಿರ್ದಿಷ್ಟ ಪ್ರದೇಶದ ಭೂಗಡಿಯನ್ನು ಗುರುತಿಸಿ ಮಾಪನ ಮಾಡುತ್ತಿದ್ದರು. 
ಈ ಪದ್ಧತಿಯು ಪ್ರಾಚೀನ ಕಾಲದಿಂದಲೂ ವ್ಯವಸ್ಥಿತವಾಗಿ ಬೆಳೆದು ಬಂದಿದೆ. ಭೂಮಿಯ ಹಾಗೂ 
ಧಾನ್ಯಗಳ ತೂಕವನ್ನು ನಿರ್ಧರಿಸಲು ವಿವಿಧ ರೀತಿಯ ಮಾಪನಗಳನ್ನು ಬಳಸುತ್ತಿದ್ದರು. ಸಾಗುವಳಿ 
ಮಾಡುವ ಭೂಮಿಯನ್ನು ಅದಕ್ಕೆ ಬಿತ್ತಬಹುದಾದ ಬೀಜಗಳ ಪ್ರಮಾಣದ ಆಧಾರದ ಮೇಲೆ ಆಳತೆ 
ಮಾಡುತ್ತಿದ್ದರು. ಕೆಲವೊಮ್ಮೆ “ಕೋಲು”, "ಕಂಬ' ಮೊದಲಾದ ಅಳತೆ ಮಾಪನಗಳಿಂದಲೂ ಸಾಗುವಳಿ 
ಭೂಮಿಯನ್ನು ಅಳೆಯಲಾಗುತ್ತಿತ್ತು”” ಧಾನ್ಯಗಳ ತೂಕವನ್ನು ಅಳೆಯಲು ಹಲವು ಮಾಪನಗಳಿದ್ದವು. 
ಆದರೆ ಅಳತೆ ಮಾಪನಗಳು ಪ್ರದೇಶದಿಂದ ಪ್ರದೇಶಕ್ಕೆ ಕಾಲದಿಂದ ಕಾಲಕ್ಕೆ ಭಿನ್ನವಾಗಿದ್ದವು 
ಎನ್ನಬಹುದು. 


ಈ ತಾಲೂಕಿನಲ್ಲಿ ವಿವಿಧ ಬಗೆಯ ಮಾಪನಗಳ ಬಳಕೆಯಿತ್ತು. ಅವುಗಳಿಗೆ ಸಂಬಂಧಿಸಿದ 
ಮಾಹಿತಿ ಶಾಸನಗಳು ಹಾಗೂ ಸಮಕಾಲೀನ ಸಾಹಿತ್ಯಾಧಾರಗಳಿಂದ ತಿಳಿದುಬರುತ್ತದೆ. ಮಳೂರು 
ಗ್ರಾಮದ ಶಾಸನವೊಂದರಲ್ಲಿ ಕೋಲು” ಎಂಬ ಮಾಪನದಿಂದ ಭೂಮಿಯನ್ನು ಅಳೆಯುತ್ತಿದ್ದರು 
ಹಾಗೂ ಖಂಡುಗ ಮತ್ತು ಕೊಳಗದ ಅಳತೆಯ ಭಿತ್ತನೆ ಮಾಡುವ ಭೂಮಿಯ ವಿಸೀರ್ಣದಿಂದ 
ಎಂಬುದು ಬೆಳಕಿಗೆ ಬಂದಿದೆ. ಮೆಣಸಿಗನಹಳ್ಳಿ ಗ್ರಾಮದ ಶಾಸನದಲ್ಲಿ "ಕಂಬ'ದ ಮಾಪನದಿಂದ 
ಭೂಮಿಯ ಅಳತೆ ಮಾಡಿರುವುದು ದಾಖಲಾಗಿದೆ. ಇದು ಹೊಯ್ದಳರ ಆಳ್ಳಿಕೆಯ ಸಂದರ್ಭದಲ್ಲಿ 
ಭೂಮಿಯನ್ನು ಅಳೆಯಲು ಕಂಬವನ್ನು ಮಾಪನವಾಗಿ ಬಳಸುತ್ತಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿದೆ. 
ಶಾಸನಗಳಲ್ಲಿ "ಕೊಳಗ' ಮತ್ತು ಖಂಡುಗ'ದ ಉಲ್ಲೇಖಗಳು ಹೆಚ್ಚು ಕಂಡುಬರುತ್ತವೆ. ಕೆಲವೊಮ್ಮೆ 
“ಸಲಗೆ' ಅಳತೆಯಿಂದಲೂ ಭೂಮಿಯನ್ನು ಅಳೆಯಲಾಗುತ್ತಿತ್ತು ಎಂದು ಶಾಸನಗಳಿಂದ ಬೆಳಕಿಗೆ 
ಬರುತ್ತದೆ. ಧಾನ್ಯವನ್ನು ಬಿತ್ತಬಹುದಾಗಿದ್ದ ಬೀಜವರಿಯ(ಪ್ರಮಾಣ) ಆಧಾರದಲ್ಲಿಯೂ 
ಭೂಮಿಯನ್ನು ಅಳೆಯುತ್ತಿದ್ದರು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಇದರಂತೆ ಒಂದು ಬೀಜವರಿ 
ಖಂಡುಗ ಹಾಗೂ ಕೊಳಗ ಭೂಮಿಯೆಂದರೆ ಒಂದು ಖಂಡುಗ ಅಥವಾ ಕೊಳಗ ಸಾಧನದ 
ಅಳತೆಯ ಧಾನ್ಯದಿಂದ ಬಿತ್ತುವಷ್ಟು ಭೂಮಿಯಾಗಿತ್ತು ಎಂಬುದು ಗಮನಕ್ಕೆ ಬರುತ್ತದೆ. ಚೋಳರ 
ಕಾಲದಲ್ಲಿ ಕಲು, ಕುಟಿ., ನಾಳಿ, ಮರಕ್ಕಾಲ್‌ ಎಂಬ ಮಾಪನಗಳನ್ನು ಧಾನ್ಯಗಳ ಅಳತೆಗೆ 


162 


ಬಳಸಲಾಗಿದೆ. ಕ್ರಿಶ. ೧೨೭೮ರ ಯಲಿಯೂರು ಗ್ರಾಮದ ಶಾಸನದಲ್ಲಿ ಅಕ್ಕಿಯನ್ನು "ಸಲಗೆ' ಎಂಬ 
ಮಾಪನದಲ್ಲಿ ಅಳತೆ ಮಾಡುತ್ತಿದ್ದ ಉಲ್ಲೇಖವಿದೆ.*- ಇದಕ್ಕೆ ಸಲಿಗೆ, ಸೊಲ್ಲಿಗೆ ಎಂಬ ಹೆಸರಿದ್ದು, 
ಹಾಳು, ತುಪ್ಪಗಳಂತಹ ದವ್ಯ ವಸ್ತುಗಳನ್ನು ಅಳೆಯಲು ಬಳಸುತ್ತಿದ್ದರು. ವಿಜಯನಗರ ಅರಸರ 
ಕಾಲದಲ್ಲಿಯೂ ಸಹ ಇದೇ ಅಳತೆ ಮಾಪನಗಳು ಬಳಕೆಯಲ್ಲಿದ್ದವು. ತಕ್ಕಡಿ ತೂಕದ ಬೊಟ್ಟು 
ಬಳಕೆಗೆ ಬರುವವರೆಗೂ ಇಲ್ಲಿನ ಅಳತೆಯ ಮಾಪನಗಳು ಜಾನಪದೀಯ ಮಾದರಿಯಲ್ಲೇ 
ಅಸ್ತಿತ್ವದಲ್ಲಿದ್ದವು. ಇಬ್ಬಳಿಗೆ, ಕೊಂಗ, ಸೇರು, ಖಂಡುಗ ಮುಂತಾದ ಮಾಪನಗಳನ್ನು ದವಸ- 
ಧಾನ್ಯಗಳನ್ನು ಅಳೆಯಲು ಬಳಸಲಾಗುತ್ತಿರುವ ಸಾಧನಗಳು ಇದಕ್ಕೆ ಸಾಕ್ಷಿಯಾಗಿವೆ. ಇವುಗಳು ಗಂಗ, 
ಚೋಳ, ಹೊಯ್ದಳ ಅರಸು ಮನೆತನಗಳ ಆಳ್ಗಿಕೆ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದ್ದ 
ಅಳತೆಯ ಮಾಪನಗಳಾಗಿದ್ದವು. ಜೊತೆಗೆ ಅಂದಿನ ಕಾಲದಲ್ಲಿ ಭೂ ಉತ್ಪತ್ತಿಯ ಮೌಲ್ಯವನ್ನು 
ನಿರ್ಧರಿಸುತ್ತಿದ್ದವು ಎನ್ನಬಹುದು. ಕಚ್ಚಾಸೇರು, ಪಕ್ಕಾಸೇರು ಮುಂತಾದ ಮಾಪನಗಳು ಚನ್ನಪಟ್ಟಣ 
ತಾಲೂಕು ಪ್ರದೇಶದಲ್ಲಿ ಬಳಕೆಯಲ್ಲಿದ್ದವು ಎಂಬುದನ್ನು ಫ್ರಾನ್ಸಿಸ್‌ ಬುಕನನ್‌ ಎ ಜರ್ನಿ ಫ್ರಮ್‌ 
ಮದ್ರಾಸ್‌ ಥ್ರೂ ದ ಕಂಟ್ರೀಸ್‌ ಆಫ್‌ ಮೈಸೂರ್‌ ಎಂಬ ತನ್ನ ಕೃತಿಯಲ್ಲಿ ದಾಖಲಿಸಿದ್ದಾರೆ. ಅದರ 
ಆಧಾರದಂತೆ ಇಲ್ಲಿನ ಅಳತೆ ಮತ್ತು ಮಾಪನಗಳು ಲೋಕದ ಒಟ್ಟು ಪ್ರಮಾಣ ಕೆಳಗಿನಂತಿವೆ. 


೧ ಸೇರು = ೦.೬೦೬೭ 
೨ ಸೇರು = ೧ ಪಂಚೇರು - ೩.೦೩೩೫ ಪೌಂಡ್‌ 
೮ ಪಂಚೇರು = ೧ ಮಣ - ೨೪.೨೬೮೦ ಪೌಂಡ್‌ 


೨೦ ಮಣ = ೧ ಖಂಡುಗ - ೪೮೫.೩೬೦೦ ಪೌಂಡ್‌(ಬುಕನನ್‌, ಪು೧೩೨) 


ಧಾನ್ಯದ ಅಳತೆ ಮಾಪನ ಮತ್ತು ಒಟ್ಟು ಪ್ರಮಾಣ 


೪ ಸೇರು — ೧ ಬಳ್ಳಿ 

೨ ಬಳ್ಳ — ಹಿಬ್ಬಳಕೆ 

೧೬ ಕೊಳಗ ಈ ೧ ಖಂಡುಗ (೩೨೦ ಸೇರು) 
ವೀಳ್ಯದೆಲೆ ಎಣಿಕೆ 

೫೦ ವೀಳ್ಯದೆಲೆ - ೧ ಕವಳಿಗೆ 

೨ ಕವಳಿಗೆ -  ೧ಕಟ್ಟು 

೫೦-೧೦೦ಕಟ್ಟು — ೧ ಪಿಂಡಿ 


೪ ತಬ್ಬು KN ೧ ಹೊರೆ 


163 


ಹೀಗೆ ಹಲವು ಬಗೆಯ ಅಳತೆ ಮಾಪನಗಳು ಈ ತಾಲೂಕಿನಲ್ಲಿ ಅಸ್ತಿತ್ವದಲ್ಲಿದ್ದವು. 
ಶಾಸನಗಳನ್ನು ಗಮನಿಸಿದರೆ ಭೂಮಿ ಮತ್ತು ಧಾನ್ಯಗಳನ್ನು ಆಯಾ ರಾಜ ಮನೆತನಗಳಲ್ಲಿ 
ಅಸ್ತಿತ್ವದಲ್ಲಿದ್ದ ತೂಕ ಮತ್ತು ಅಳತೆಯ ವಿವರ ತಿಳಿಯುತ್ತದೆ. 


೪,೪ ಶೈಕ್ಷ ಣಿಕ ೩ತಿಗತಿ 
0 [) 


ಮಾನವನ ಬೌದ್ದಿಕ ಬೆಳವಣಿಗೆಯನ್ನು ವಿಕಾಸ ಮಾಡಲು ಶಿಕ್ಷಣದ ಪಾತ್ರ 
ಪ್ರಮುಖವಾದುದ್ದಾಗಿದೆ. ಇಂತಹ ಶಿಕ್ಷಣವನ್ನು ಪ್ರಾಚೀನ ಕಾಲದಿಂದಲ್ಲಿ ದೇವಾಲಯ, ಘಟಿಕಾಸ್ಥಾನ, 
ಬ್ರಹ್ಮಪುರಿ ಮತ್ತು ಮಠಮಾನ್ಯಗಳಲ್ಲಿ ನೀಡಲಾಗುತ್ತಿತ್ತು. ಅಂದಿನ ಈ ಎಲ್ಲಾ ಶಿಕ್ಷಣ ಕೇಂದಗಳಲ್ಲಿ 
ಆಧ್ಯಾತ್ಮಿಕ, ಬೌದ್ದಿಕ ವ್ಯಾಕರಣ ಮೊದಲಾದ ವಿಷಯಗಳನ್ನು ಬೋಧಿಸಲಾಗುತ್ತಿತ್ತ. ಭಾರತೀಯ 
ಸಾಂಸ್ಕೃತಿಕ ಪರಂಪರೆಯಲ್ಲಿ ಶಿಕ್ಷಣಕ್ಕೆ ನಮ್ಮ ಪೂರ್ವಿಕರು ಉನ್ನತ ಸ್ಥಾನಮಾನವನ್ನು ನೀಡಿದ್ದರು. 
ಆದ್ದರಿಂದ ವಿದ್ಯೆಯೆಂಬುದು ಸರ್ವಸಂಪತ್ತಿಗೂ ಮಿಗಿಲಾದ ಶ್ರೇಷ್ಟ ಆಸ್ತಿಯಾಗಿತ್ತು. ಬ್ರಾಹ್ಹಣರ ಮೂಲ 
ವೃತ್ತಿಗಳನ್ನು ಅಧ್ಯಯನ ಮತ್ತು ಅಧ್ಯಾಪನ ಮಾಡುವುದು ಕೂಡ ಪ್ರಮುಖವಾದ ವೃಕ್ತಿಯಾಗಿತ್ತು. 
ಅಲ್ಲದೇ ಕ್ಷತ್ರಿಯರು ಮತ್ತು ವೈಶ್ಯರು ಸಹ ಗುರುಕುಲದಲ್ಲಿ ಅಭ್ಯಾಸ ಮಾಡಿ ವಿದ್ಯೆಯನ್ನು ಕಲಿಯಲು 
ಅವಕಾಶವಿತ್ತು. ಆದರೆ ಈ ವಿಚಾರದಲ್ಲಿ ಶೂದರ ಪಾತ್ರ ಬಹಳ ನಿಕೃಷ್ಟ ವಿಭಿನ್ನ ಹಾಗೂ ಬಹುತೇಕ 
ಅವಕಾಶ ವಂಚಿತವಾಗಿತ್ತು. 


ಭಾರತದಲ್ಲಿ ಗುರುಕುಲ, ಬೌದ್ದ ವಿಹಾರ, ಜೈನಬಸದಿ, ದೇವಾಲಯ, ಮಠಮಾನ್ಯಗಳು 
ಪ್ರಾಚೀನ ಕಾಲದಿಂದಲೂ ವಿದ್ಯಾದಾನ ಮಾಡುವ ಸತ್ಕಾರ್ಯದಲ್ಲಿ ತೊಡಗಿಕೊಂಡು 
ಬಂದಿರುವುದನ್ನು ಕಾಣಬಹುದು. ವೈದಿಕ ಸಂಪ್ರದಾಯದಲ್ಲಿ ಗುರುಕುಲಗಳೇ ಆರಂಭದ ಶಿಕ್ಷಣ 
ಕಲಿಕೆಯ ಕೇಂದ್ರಗಳಾಗಿದ್ದವು. ಆ ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ, ಆಹಾರ, ಬಟ್ಟೆ 
ಮೊದಲಾದ ಸವಲತ್ತುಗಳನ್ನು ಒದಗಿಸಿ ಶಿಕ್ಷಣ ನೀಡುತ್ತಿದ್ದ ಗುರುಗಳಿಗೆ "ಕುಲಪತಿ' ಎಂದು 
ಕರೆಯುತ್ತಿದ್ದರು. ಮಹಾಭಾರತದಲ್ಲಿ ಕಣ್ಣಮಹರ್ಷಿಗಳು ಇಂತಹ ಗುರುಕುಲಗಳ ಕುಲಪತಿಗಳಾಗಿದ್ದರು 
ಎಂಬ ಉಲ್ಲೇಖಗಳಿವೆ.*- ಹೀಗಾಗಿ ಈ ತಾಲೂಕಿನಲ್ಲಿ ಪುರಾಣಪುರುಷ ಕಣ್ಣ ಮಹರ್ಷಿಗಳ ಪ್ರಭಾವ 
ಹೆಚ್ಚಿನದು. ಕಣ್ಣರಿಗೆ ಸಂಬಂಧಿಸಿದ ಸ್ಥಳಗಳು ಕಂಡುಬರುತ್ತವೆ. ಆದರೆ ಗುರುಕುಲದ ಯಾವುದೇ 
ಉಲ್ಲೇಖಗಳು ಪ್ರಚಲಿತದಲಿಲ್ಲ. ಆದರೆ ಪ್ರಭುತ್ವ ಅಗ್ರಹಾರಗಳನ್ನು ನಿರ್ಮಾಣ ಮಾಡಿ ಅವುಗಳಲ್ಲಿ 
ಚತುರ್ಮೇದಗಳನ್ನು ತಿಳಿದ ಪಂಡಿತರನ್ನು ನೆಲೆಸುವಂತೆ ಮಾಡಿತು ಎಂಬುದು ಶಾಸನಾಧಾರಗಳಿಂದ 
ತಿಳಿದುಬರುತ್ತದೆ. 


ಕನ್ನಡ ನಾಡಿನಲ್ಲಿ ಬನವಾಸಿ, ಬಾದಾಮಿ, ಐಹೊಳೆ, ಬಳ್ಳಿಗಾವೆ ಮೊದಲಾದ ಪ್ರದೇಶಗಳು 
ಪ್ರಾಚೀನ ವಿದ್ಯಾಕೇಂದಗಳಾಗಿದ್ದವು. ಇವುಗಳಿಂದ ಪ್ರಾಚೀನ ಕಾಲದಿಂದಲೂ ವಿದ್ಯಾದಾನ ಮಾಡುವ 
ಸತ್ಕಾರ್ಯದಲ್ಲಿ ಅಂದಿನ ಕಾಲದ ಪ್ರಭುತ್ವ ಮತ್ತು ವಿದ್ಧಾಂಸರು ತಮ್ಮನ್ನು ತೊಡಗಿಸಿದ್ದರು 


164 


ಎಂಬುದನ್ನು ಮನಗಾಣಬಹುದು. ಚನ್ನಪಟ್ಟಣ ತಾಲೂಕಿನಲ್ಲಿ ಕೂಡ ಪ್ರಾಚೀನ ಕಾಲದಲ್ಲಿ 
ದೇವಾಲಯ, ಅಗಹಾರಗಳು ಶಿಕ್ಷಣದ ಕಲಿಕಾ ಕೇಂದಗಳಿದ್ದವು ಎಂಬುದು ಶಾಸನಗಳಿಂದ ಗಮನಕ್ಕೆ 
ಬರುತ್ತದೆ. ಪ್ರಸ್ತುತ ಅಧ್ಯಾಯದಲ್ಲಿ ಈ ತಾಲೂಕು ಪ್ರಾಚೀನ ಶೈಕ್ಷಣಿಕ ಸ್ಥಿತಿಗತಿಯನ್ನು ಇಲ್ಲಿನ 
ಅಗ್ರಹಾರಗಳ ಹಿನ್ನೆಲೆಯಿಂದ ವಿವೇಚಿಸಲಾಗಿದೆ. 


ಅಗಹಾರಗಳು 


ಅಗ್ರಹಾರ ಎಂದರೆ ಸಾಮಾನ್ಯವಾಗಿ ಬ್ರಾಹ್ನಣರು ವಾಸಿಸುವ ನೆಲೆಯಾಗಿದೆ. ಅಗ್ರಹಾರಗಳನ್ನು 
ಸೃಷ್ಟಿಸಿ ಬ್ರಾಹ್ಮಣರಿಗೆ ದಾನ ಕೊಡುವುದು ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ನಡೆದು ಬರುತ್ತಿದ್ದ 
ಸಂಪ್ರದಾಯವೇ ಆಗಿತ್ತು. ರಾಜರು ಸಾಮಂತ ಅಧಿಕಾರಿಗಳು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟ 
ಗಾಮವನ್ನು ಅಗಹಾರ ಎಂದು ಕರೆಯಲಾಗುತ್ತಿತ್ತು. ಅಂತಹ ಗ್ರಾಮಗಳನ್ನು ಚತುರ್ಮೇದಿ ಮಂಗಲ 
ಅಥವಾ ಶೋತ್ರಿಯ ಗ್ರಾಮ ಎಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ನಾನಾ ಗೊತ್ತಗಳಿಗೆ 
ಶಾಖೆಗಳಿಗೆ ಸೇರಿದ ನಿರ್ದಿಷ್ಟ ಸಂಖ್ಯೆಯ ಬ್ರಾಹ್ಮಣರಿಗೆ ಅವರು ಗೃಹಸ್ಥಾಶ್ರಮ ನೀತಿನಿಯಮಗಳನ್ನು 
ಅಧ್ಯಯನ, ಅಧ್ಯಾಪನ, ಪ್ರತಿಗಹ ಎಂಬ ಕಾರ್ಯಗಳನ್ನು ನೆರವೇರಿಸಿಕೊಂಡು ಹೋಗುವ ಸಲುವಾಗಿ 
ಯಾವುದೇ ಒಂದು ಗ್ರಾಮದ ನೆಲೆಹೊಲಗಳನ್ನು ಮನೆಯ ನಿವೇಶನಗಳನ್ನು ವೃತ್ತಿಗಳಾಗಿ ವಿಂಗಡಿಸಿ 
ಸಾಮೂಹಿಕವಾಗಿ ಅಗಹಾರವನ್ನು ನಿರ್ಮಾಣ ಮಾಡಲಾಗುತ್ತಿತ್ತು” ಅಲ್ಲಿ ಬ್ರಾಹ್ಮಣೇತರರೂ 
ಪಾರಂಪರ್ಯ ಕಸುಬುದಾರರು ಪ್ರತ್ಯೇಕ ಕೇರಿಗಳಲ್ಲಿ ವಾಸಿಸುತ್ತಿದ್ದರೂ ಅಲ್ಲಿನ ಸಾಗುವಳಿ ಭೂಮಿಯ 
ಒಡೆತನ ಸರ್ವಮಾನ್ಯವಾಗಿ ಬ್ರಾಹ್ಮಣರಿಗೆ ಸೇರುತಿತ್ತು ಮಹಾಜನರು ಮಾಡಬೇಕಾಗಿದ್ದ 
ಷಟ್ಕರ್ಮಗಳಲ್ಲಿ ಅಧ್ಯಯನ ಮತ್ತು ಅಧ್ಯಾಪನಗಳು ಸುಗಮವಾಗಿ ನಡೆದು ವಿದ್ಯಾಪುಸಾರದ 
ವಿದ್ಯಾಕೇಂದವಾಗಿ ಅಗಹಾರಗಳ ನಿರ್ಮಾಣದ ಮುಖ್ಯ ಉದ್ದೇಶವಾಗಿತ್ತು. ಬ್ರಾಹ್ಮಣರು ನೆಲೆಸಿದ್ದ 
ಕೇರಿಗಳಿಗೆ "ಬ್ರಹಪುರಿ' ಎಂತಲೂ ಕರೆಯುತ್ತಿದ್ದರು. ಅಂತಹ ಕೆಲವು ಅಗ್ರಹಾರಗಳಲ್ಲಿ ಮಹಾಜನರು 
ನಾಲ್ಕು ವೇದಗಳ ತಜ್ಞರೂ, ನಾಟಕ, ಇತಿಹಾಸ, ಮೀಮಾಂಸ, ವ್ಯಾಕರಣ, ಗಣಿತ ಇತ್ಯಾದಿ 
ಶಾಸ್ತ್ರಗಳಲ್ಲಿ ಪ್ರವೀಣರಾಗಿದ್ದರೆಂದು ತಿಳಿದುಬರುತ್ತದೆ. ಚನ್ನಪಟ್ಟಣ ತಾಲೂಕು ಪ್ರದೇಶದ ಹಲವು ಕಡೆ 
ನಿರ್ಮಾಣಗೊಂಡಿದ್ದ, ಅಗ್ರಹಾರಗಳು ವಿದ್ಯಾ ಕೇಂದ್ರಗಳಾಗಿದ್ದವು ಎಂಬುದು ಅವುಗಳ ಹೆಸರುಗಳ 
ಹಿನ್ನೆಲೆಯಿಂದ ಗಮನಕ್ಕೆ ಬರುತ್ತದೆ.  ಅಬ್ಬೂರಿನಲ್ಲಿ ಪ್ರಚಲಿತದಲ್ಲಿರುವ ಐತಿಹ್ಯದಿಂದ 
ಪುರೋತ್ತಮತೀರ್ಥರ ಶಿಷ್ಯರಾದ ಬಹ್ಮಣ್ಯತೀರ್ಥರು ಮತ್ತು ಅವರ ಶಿಷ್ಯರಾಗಿ ವ್ಯಾಸರಾಯರು ಇಲ್ಲಿ 
ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದರೆಂದು ಉಲ್ಲೇಖದಿಂದ ಗಮನಕ್ಕೆ ಬರುತ್ತದೆ. 


ಚನ್ನಪಟ್ಟಣ ಪ್ರದೇಶದಲ್ಲಿ ಚೋಳರ ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೆ 
ಅಗ್ರಹಾರಗಳ ನಿರ್ಮಾಣ, ಅವುಗಳಲ್ಲಿ ನೆಲೆಸಿದ್ದ ಮಹಾಜನರಿಗೆ ದಾನ ದತ್ತಿಗಳನ್ನು ನೀಡಿ ಪೋಷಣೆ 
ಮಾಡಲಾಗುತ್ತಿತ್ತು ಎಂಬ ವಿಷಯ ಶಾಸನದಿಂದ ವ್ಯಕ್ತವಾಗುತ್ತದೆ. ಇಲ್ಲಿನ ಗಾಮಗಳನ್ನು 


165 


ಅಗಹಾರವಾಗಿ ಪರಿವರ್ತಿಸಿ ಅವುಗಳಿಗೆ ಮರುನಾಮಕರಣ ಮಾಡಿರುವುದು ವಿಶೇಷವಾದ 
ಸಂಗತಿಯಾಗಿದೆ. ಅಲ್ಲದೇ ಕೆಲವು ಅಗಹಾರಗಳ ಹೆಸರುಗಳನ್ನು ಗಮನಿಸಿದರೆ ಬದಲಾವಣೆಗೊಳ್ಳುತ್ತಾ 
ಬಂದಿರುವುದು ವಿಶೇಷವಾಗಿದೆ. ಅಗಹಾರ, ಬ್ರಹ್ಮಪುರಿ, ಚತುರ್ಮೇದಿಮಂಗಲ ಎಂಬ ಹೆಸರಿನ 
ಚನ್ನಪಟ್ಟಣ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದ್ದ ಅಗಹಾರಗಳು ಈ ತಾಲೂಕಿನಲ್ಲಿ ಧಾರ್ಮಿಕ ಹಾಗೂ ಲೌಖಿಕ 
ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರವಹಿಸಿರುವುದನ್ನು ಕಾಣಬಹುದು. ಆದರೆ ಇಲ್ಲಿ ಯಾವ ಹಂತದ 
ಶಿಕ್ಷಣವನ್ನು ಕಲಿಸಲಾಗುತ್ತಿತ್ತು ಎಂಬುದು ತಿಳಿದುಬಂದಿಲ್ಲ. 


ಈ ತಾಲೂಕಿನಲ್ಲಿ ಅಗಹಾರಗಳ ನಿರ್ಮಾಣವು ಮೊದಲಿಗೆ ಚೋಳರ ಕಾಲದಿಂದ ಸಿಗುತ್ತದೆ. 
ಕೂಡ್ಲೂರು, ಮಳೂರು, ಮಳೂರುಪಟ್ಟಣ, ಕೋಡಂಬಳಿ ಗ್ರಾಮಗಳು ಚೋಳರ ಕಾಲದಲ್ಲಿ 
ನಿರ್ಮಾಣಗೊಂಡ ಅಗ್ರಹಾರಗಳಾಗಿದ್ದು, ಅವುಗಳನ್ನು ಚತುರ್ಮ್ವೇದಿಮಂಗಲ ಎಂದು 
ಕರೆಯಲಾಗುತ್ತಿತ್ತು ಸೋಮನಾಥಪುರ, ಕನ್ನಮಂಗಲ ಗ್ರಾಮಗಳು ಹೊಯ್ದಳರ ಕಾಲದಲ್ಲಿ 
ನಿರ್ಮಾಣಗೊಂಡಿದ್ದ ಅಗಹಾರಗಳ, ಮಾಚೇನಹಳ್ಳಿ, ಬಹ್ನಣೀಪುರ, ಕುಕ್ಕೂರು, ಕೃಷ್ಣಾಪುರ 
ಕೊಂಡಾಪುರ, ಜಗದಾಪುರ, ಅಬ್ಲೂರು ಗಾಮಗಳು ವಿಜಯನಗರ ಅರಸರ ಕಾಲದಲ್ಲಿ 
ನಿರ್ಮಾಣಗೊಂಡ ಅಗಹಾರಗಳಾಗಿವೆ. ಗರಕಹಳ್ಳ ಹಾಗೂ ವಿರೂಪಾಕ್ಷಪುರ(ವಿಜಯಲಕ್ಷಿಸಾಗರ) 
ಮೈಸೂರು ಒಡೆಯರ ಅಧಿಕಾರಾವಾಧಿಯಲ್ಲಿ ನಿರ್ಮಾಣಗೊಂಡ ಅಗ್ರಹಾರಗಳಾಗಿವೆ. ಇವುಗಳಲ್ಲಿ 
ಪ್ರಮುಖವಾದ ಕೆಲವು ಅಗಹಾರಗಳ ಹಿನ್ನೆಲೆಯಿಂದ ಈ ತಾಲೂಕು ಪ್ರದೇಶದ ಶೈಕ್ಷಣಿಕ 
ಸ್ಥಿತಿಗತಿಗಳನ್ನು ಅವಲೋಕಿಸುವ ಪ್ರಯತ್ನ ಮಾಡಲಾಗಿದೆ. 


ದೊಡ್ಡಮಳೂರು(ರಾಜೇಂದ್ರಸಿಂಹ ಚತುರ್ಮೇದಿಮಂಗಲ) 


ಚನ್ನಪಟ್ಟಣ ತಾಲೂಕಿನ ಐತಿಹಾಸಿಕ ಪ್ರಾಚೀನ ಅಗಹಾರಗಳಲ್ಲಿ ದೊಡ್ಡಮಳೂರು ಗಾಮವು 
ಸಹ ಒಂದಾಗಿದೆ. ಈ ರಾಜೇಂದ್ರಸಿಂಹ ಚತುರ್ಮೇದಮಂಗಲವು ಚೋಳರ ಕಾಲದಲ್ಲಿ 
ಸ್ಥಾಪಿಸಲಾಯಿತು. ಪಿರಿಯ ಮಳವೂರು, ಆದಿಅಗ್ರಹಾರ, ಮಹಾಅಗಹಾರ ಎಂದು ಕರೆಸಿಕೊಂಡಿರುವ 
ದೊಡ್ಡಮಳೂರು ಗ್ರಾಮಕ್ಕೆ ಚೋಳರ ದೊರೆ ಒಂದನೆಯ ರಾಜೇಂದ್ರ ಚೋಳನ ಹೆಸರಿನಿಂದ 
"ರಾಜೇಂದಸಿಂಹ ಚತುರ್ಮೇದಿಮಂಗಲ' ಎಂಬ ಪ್ರತಿನಾಮವಿತ್ತು ಎಂಬುದು ಶಾಸನಗಳಿಂದ 
ತಿಳಿದುಬಂದಿದೆ. ಶಾಸನಗಳಲ್ಲಿ ಇದನ್ನು "ಶೀಮದನಾದಿ ಅಗ್ರಹಾರ' ಎಂತಲೂ ಸಹ 
ಉಲ್ಲೇಖಿಸಿರುವುದರಿಂದ ಚೋಳರಿಗೂ ಪೂರ್ವದಲ್ಲೇ ಅಂದರೆ ಗಂಗರ ಕಾಲದಲ್ಲಿ ದೊಡ್ಡಮಳೂರು 
ಅಗಹಾರವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ತುಂಬಾ ಪ್ರಾಚೀನ ಕಾಲದಲ್ಲಿ ಅಗ್ರಹಾರಗಳು 


ಯಾರಿಂದ ಸ್ಥಾಪಿತವಾದವು ಎಂಬುದು ಜನರ ಸ್ಮೃತಿಯಲ್ಲಿ ಮರೆತು ಹೋದಾಗ ಅವುಗಳನ್ನು "ಆದಿ 
ಅಗಹಾರ'ವೆಂದು ಕರೆಯಲಾಗುತ್ತಿತ್ತು. ಚೋಳರು ಚನ್ನಪಟ್ಟಣ ಪ್ರದೇಶವನ್ನು ವಶಪಡಿಸಿಕೊಂಡ 


166 


ಅಗಹಾರಗಳಿಗೆ ತಮ್ಮ ಕುಟುಂಬದವರ ಹೆಸರನ್ನು ಪ್ರತಿನಾಮವಾಗಿಡುವುದು ಸಾಮಾನ್ಯವಾಗಿತ್ತು 
ಎಂಬುದಕ್ಕೆ ಇಲ್ಲಿ ದೊರೆತಿರುವ ಅಂದಿನ ಶಾಸನಗಳೇ ಸಾಕ್ಷಿಯಾಗಿವೆ. 


ಮಳೂರುಪಟ್ಟಣದಲ್ಲಿ ದೊರೆತಿರುವ ಕ್ರಿಶ. ೧೦೦೭ರ ಶಾಸನದಲ್ಲಿ ರಾಜರಾಜಚೋಳನ 
ಅಧಿಕಾರವಧಿಯಲ್ಲಿ ಗಂಗವಾಡಿ ಕೆಳಲೆನಾಡಿನ ರಾಜೇಂದ್ರಸಿಂಹ, ಚತುರ್ಮೇದಮಂಗಲವಾದ "ಪೆರಿಯ 
ಮಳವೂರಿನ' ಮಹಾಜನರು ಅಗಹಾರದ ಸಭಾಸದಸ್ಯರೆಲ್ಲರ ಅನುಮತಿಯೊಂದಿಗೆ ಮಣಲೂರಿನ 
"ನಿಗರಿಯ' ಚಜೋಳಪುರಂನ ಜಯಗೊಂಡ ಚೋಳ ವಿಣ್ಣಾಗರ್‌ ಆಳ್ದಾರ್‌ ದೇವರಿಗೆ ಭೂದಾನ 
ನೀಡಿದ ವಿವರವಿದೆ. ಇದರಿಂದ ಚತುರ್ಮೇದಮಂಗಲದಲ್ಲಿ ಸಭಾ ಸಮಿತಿಯಿತ್ತು. ಅಗಹಾರಕ್ಕೆ 
ಸಂಬಂಧಿತ ನಿರ್ಣಯಗಳು  ತೆಗೆದುಕೊಳ್ಳಬೇಕಾದರೆ ಇಲ್ಲಿನ ಸಭಾಸದಸ್ಕರ ಎಲ್ಲರ 
ಅನುಮತಿಯೊಂದಿಗೆ ನಡೆಯುತ್ತಿತ್ತು ಎಂದು ತಿಳಿಯುತ್ತದೆ. ಇದು ಶಿಕ್ಷಣ ಕೇಂದ್ರವಾಗಿತ್ತು ಎಂಬುದು 
ಈ ಅಗಹಾರದ ಚತುರ್ಮೇದಮಂಗಲ ಎಂಬ ಹೆಸರೆ ಮುಖ್ಯ ಆಧಾರವಾಗಿದೆ. ಇದರ ಹೆಸರಿನ 
ಹಿನ್ನೆಲೆಯಿಂದ ಅವಲೋಕಿಸಿದರೆ ನಾಲ್ಕು ವೇದಗಳನ್ನು ತಿಳಿದಿದ್ದ ಪಂಡಿತರು ಇಲ್ಲಿ ನೆಲೆಸಿದ್ದರು. 
ಅವರ ಮೂಲಕ ವೇದ ಉಪನಿಷತ್ತುಗಳನ್ನು ಕಲಿಸಿ ಹಾಗೂ ಶಿಕ್ಷಣವನ್ನು ಈ ಅಗಹಾರದಲ್ಲಿ 
ಕಲಿಸಲಾಗುತ್ತಿತ್ತು ಎಂಬುದು ಯಾವುದೇ ಶಾಸನಾಧಾರಗಳಿಲ್ಲ. 


ಅಗ್ರಹಾರಗಳಲ್ಲಿ ನೆಲೆಸಿದ್ದ ಮಹಾಜನರಿಗೆ ದಾನದತ್ತಿಗಳು ದೊರೆಯುತ್ತಿದ್ದವು. ಇದಕ್ಕೆ 
ಸಂಬಂಧಿಸಿದ ಶಾಸನಗಳು ಈ ತಾಲೂಕಿನಲ್ಲಿ ದೊರೆತಿವೆ. ಮಳೂರಿನ ಕ್ರಿಶ ೧೦೩೪ರ 
ಶಾಸನದಲ್ಲಿ ಚಿಕ್ಕಮಳೂರಿನ ಅರ್ಕೇಶ್ವರ ದೇವರಿಗೆ ನೀಡಿದ ದಾನವನ್ನು ಅಲ್ಲಿನ ಮಹಾಜನರು 
ಸ್ಲಿಕರಿಸಿರುವ ವಿವರವಿದ್ದರೆ, ಅಬ್ಲೂರು ಗ್ರಾಮದ ಕ್ರಿಶ. ೧೦೩೪ರ ಶಾಸನದಲ್ಲಿ ಮಲ್ಲಿಗಾವುಂಡ 
ಎಂಬುವನು ಇದೇ ಗಾಮದಲ್ಲಿ ಕೆರೆಯನ್ನು ನಿರ್ಮಿಸಿ ಅದರ ಕೋಡಿ ಕೆಳಗಿನ ಭೂಮಿಯನ್ನು 
ಮಳೂರಿನ ಅಗ್ರಹಾರದ ಮಹಾಜನರಿಗೆ ದತ್ತಿಬಿಟ್ಟ ವಿಷಯ ದಾಖಲಾಗಿದೆ. ಇದರಿಂದ ಇಲ್ಲಿನ 
ಮಹಾಜನರಿಗೆ ದಾನದತ್ತಿಗಳು ದೊರೆಯುತ್ತಿದ್ದವು. ಅದರ ಪ್ರತಿಫಲವಾಗಿ ಅವರು ದೇವರ ಆರಾಧನೆ, 
ಆಡಳಿತಕ್ಕೆ ಸಲಹೆ ಸೂಚನೆಗಳನ್ನು ನೀಡುವುದು ಹಾಗೂ ವಿದ್ಯೆ ಕಲಿಸುವ ಕಾರ್ಯವನ್ನು 
ಮಾಡುತ್ತಿದ್ದಂತೆ ಕಾಣುತ್ತದೆ. 


ತೈಲೋಕ್ಯ ಮಾದೇವಿ ಚತುರ್ಮೇದಿಮಂಗಲ(ಹೊಂಗನೂರು) 


ಐತಿಹಾಸಿಕ ಗ್ರಾಮಗಳಲ್ಲಿ ಹೊಂಗನೂರು ಗ್ರಾಮ ಒಂದಾಗಿದೆ. ಗಂಗರ ಕಾಲದಲ್ಲಿ 
ಕಳಲೆನಾಡಿಗೆ ಸೇರಿದ ಚಿಕ್ಕಗಂಗವಾಡಿಯ ಉಪರಾಜಧಾನಿಯಾಗಿದ್ದ ಈ ಗ್ರಾಮ ಚೋಳರ ಕಾಲದಲ್ಲಿ 
ಆಡಳಿತಾತ್ಮಕವಾಗಿ ಗುರುತಿಸಿಕೊಳ್ಳುವುದರೊಂದಿಗೆ ಅಗ್ರಹಾರವಾಗಿ ಸಹ ಮಹತ್ವ ಪಡೆದುಕೊಂಡಿತು 
ಎಂಬುದನ್ನು ಶಾಸನಗಳಿಂದ ತಿಳಿದುಬರುತ್ತದೆ. ಹೊಂಗನೂರಿನ ಕ್ರಿಶ. ೧೦೦೭ರ ಶಾಸನದಲ್ಲಿ 
ಗಂಗವಾಡಿ ಕೆಳಲೆನಾಡಿನ ತೈಲೋಕ್ಯ "ಚತುರ್ಮೇದಮಂಗಲವಾದ' ಪುಂಗನೂರಿನ(ಹೊಂಗನೂರು) 


167 


ಉಲ್ಲೇಖವಿದೆ. ಇದರ ಆಧಾರದಿಂದ ರಾಜರಾಜಚಜೋಳನ ರಾಣಿಯಾಗಿ ತ್ರೈಲೋಕ್ಯ 
ಮಹಾದೇವಿಯ ಹೆಸರನ್ನು ಹೊಂಗನೂರಿನ "ಚತುರ್ಮೇದಮಂಗಲದ' ಅಗ್ರಹಾರಕ್ಕೆ ಪ್ರತಿನಾಮವಾಗಿ 
ಇಟ್ಟಿರುವುದನ್ನು ಇದೇ ಶಾಸನದಿಂದ ತಿಳಿಯುತ್ತದೆ. ಈ ಅಗಹಾರವು ಸಹ 
ಚತುರ್ಮೇದಮಂಗಲವಾಗಿದ್ದರಿಂದ ಇದು ಕೂಡ ಚನ್ನಪಟ್ಟಣ ತಾಲೂಕಿನ ಶೈಕ್ಷಣಿಕ 
ಕೇಂದಗಳಲ್ಲೊಂದಾಗಿತ್ತು ಎಂಬುದು ಇದರಿಂದ ಗಮನಕ್ಕೆ ಬರುತ್ತದೆ. "ಚತುರ್ಮೇದಗಳನ್ನು ತಿಳಿದಿದ್ದ 
ಪಂಡಿತರು ಅಗ್ರಹಾರದಲ್ಲಿ ಕೂಡ ನೆಲೆಸಿದ್ದು, ವೇದ, ಉಪನಿಷತ್ತು, ವ್ಯಾಕರಣವನ್ನು ಕಲಿಸುತ್ತಿದ್ದರು 
ಎಂದು ಚತುರ್ಮೇದಮಂಗಲ ಹೆಸರಿನ ಹಿನ್ನೆಲೆಯಿಂದ ಬಂದಿದೆಯೆಂದು ಹೇಳಬಹುದಾಗಿದೆ. 
ರಾಜರಾಜಚೋಳ ಚತುರ್ಮೇದಿಮಂಗಲ(ಕೂಡ್ಲೂರು) 


ಕೂಡ್ಲೂರು ಗ್ರಾಮ ಐತಿಹಾಸಿಕ ಗಂಗರ ಕಾಲದಲ್ಲಿ ಜೈನಕೇಂದವಾಗಿ ಚೋಳರ ಕಾಲದಲ್ಲಿ 
ಪ್ರಸಿದ್ದಿ ಪಡೆದುಕೊಂಡಿತು ಎಂಬುದನ್ನು ಶಾಸನಗಳಿಂದ ತಿಳಿದುಬರುತ್ತದೆ. ಮಳೂರುಪಟ್ಟಣ ಕ್ರಿಶ. 
೧೦೩೦ರ ಶಾಸನದಲ್ಲಿ ಮೊದಲಿಗೆ ಇದರ ಉಲ್ಲೇಖ ಮೊದಲಿಗೆ ದೊರೆಯುತ್ತದೆ.“ 
ರಾಜೇಂದ್ರಚೋಳನು ರಾಜರಾಜಚೋಳ ಚತುರ್ಮೇದಿಮಂಗಲವಾದ ಕೂಡಲೂರಿನ(ಕೂಡ್ಲೂರು) 
ನಾರಾಯಣಸ್ವಾಮಿ ದೇವಾಲಯಕ್ಕೆ ರಾಜೇಂದಚೋಳನು ದಾನ ನೀಡಿದ ಸಂದರ್ಭದಲ್ಲಿ ಇಲ್ಲಿನ 
ಅಗ್ರಹಾರದ ಮಹಾಜನರಿಗೂ ಸಹ ದಾನ ನೀಡಿರುವ ವಿವರ ದಾಖಲಾಗಿದೆ. ತನ್ನ ತಂದೆಯಾದ 
ರಾಜರಾಜಚೋಳನ ಹೆಸರಿನಲ್ಲಿ ಹೊಂಗನೂರಿನ ಅಗ್ರಹಾರವನ್ನು ಸ್ಥಾಪಿಸಿರುವುದು ತಿಳಿದುಬರುತ್ತದೆ. 


ಸಂಕಲನಗೆರೆ ಕ್ರಿಶ ೧೧೮೦ರ ಶಾಸನದಲ್ಲಿ ಸೋಮಣ್ಣಗಾವುಂಡ ಎಂಬುವನು 
ರಾಜರಾಜಚೋಳ ಚತುರ್ಮೇದಿಮಂಗಲವಾದ ಕೂಡಲೂರಿನಲ್ಲಿ ಹೂವಿನ ತೋಟವನ್ನು ನಿರ್ಮಾಣ 
ಮಾಡಿ ಅದನ್ನು ಈ ಅಗ್ರಹಾರದ ಮಹಾಜನರಿಗೆ ದಾನ ನೀಡಿರುವ ವಿವರವಿದೆ. ಈ ಶಾಸನದಿಂದ 
ಕೂಡ್ಲೂರಿನ ಅಗ್ರಹಾರವಾಗಿದ್ದ ರಾಜರಾಜಚಜೋಳ ಚತುರ್ಮೇದಿಮಂಗಲ ಹೊಯ್ದಳರ ಕಾಲದಲ್ಲಿ 
ಅದೇ ಹೆಸರಿನಲ್ಲಿ ಅಸ್ತಿತ್ವದಲ್ಲಿತ್ತು ಎಂಬುದು ವಿಶೇಷವಾಗಿ ಗಮನಕ್ಕೆ ಬರುತ್ತದೆ. ಈ ಪ್ರದೇಶದ ಮೇಲೆ 
ಅಧಿಪತ್ಯ ಹೊಂದಿದ ಚೋಳ, ಹೊಯ್ದಳ ಹಾಗೂ ವಿಜಯನಗರ ಅರಸರ ಕಾಲದಲ್ಲಿ ನಿರಂತರವಾಗಿ 
ಕೂಡ್ಲೂರಿನ ಮಹಾಜನರಿಗೆ ದಾನದತ್ತಿಗಳನ್ನು ನೀಡುವುದರೊಂದಿಗೆ ಪೋಷಣೆ ದೊರೆಯಿತು 
ಎಂಬುದು ಕೂಡ್ಲೂರಿನಲ್ಲಿರುವ ಕೆಲವು ಶಾಸನಗಳಲ್ಲಿ ದಾಖಲಾಗಿದೆ. ಈ ಗ್ರಾಮವು ಸಹ 
ಚತುರ್ಮೇದಿಮಂಗಲವಾಗಿದ್ದರಿಂದ ಇದರಲ್ಲಿ ನೆಲೆಸಿದ್ದ ಮಹಾಜನರು ಉಪನಿಷತ್ತುಗಳನ್ನು 
ಕಲಿಸುತ್ತಿದ್ದರು ಎಂಬುದು ಇಲ್ಲಿನ ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಚತುರ್ಮೇದಿಮಂಗಲ ಹೆಸರಿನ 
ಹಿನ್ನೆಲೆಯಿಂದ ಸಹಜವಾಗಿ ಗಮನಕ್ಕೆ ಬರುತ್ತದೆ. 


ಬ್ರಹ್ಮಣೀಪುರ(ಬ್ರಹ್ಮಣ್ಯತೀರ್ಥಪುರ) 


168 


ಬ್ರಹ್ಮಣೀಪುರ ಗ್ರಾಮವು ಚನ್ನಪಟ್ಟಣ ತಾಲೂಕಿನ ಪ್ರಮುಖ ಮಾಧ್ವ ಪಂಥದ ಕೇಮದವಾಗಿ 
ಪ್ರಸಿದ್ದಿ ಪಡೆದುಕೊಂಡಿದೆ. ಇಂದಿನ ಬ್ರಹ್ಮಣೀಪುರ ವಿಜಯನಗರ ಅರಸರ ಕಾಲದಲ್ಲಿ 
ನಿರ್ಮಾಣಗೊಂಡ ಅಗಹಾರವಾಗಿದ್ದು, ಬ್ರಹ್ನಣ್ಯತೀರ್ಥ ನೆಲೆಯಾಗಿದ್ದರಿಂದ ಸುತ್ತ-ಮುತ್ತಲಿನ 
ಪ್ರದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಅಬ್ಬೂರಿನ ಕ್ರಿಶ. ೧೫೨೩ರ" ತಾಮ್ರ ಶಾಸನದ 
ವಿಜಯನಗರದ ದೊರೆ ಕೃಷ್ಣದೇವರಾಯನು ಕೆಳಲೆನಾಡಿಗೆ ಸೇರಿದ್ದ ಚನ್ನಪಟ್ಟಣ ಸೀಮೆಯ 
ಹೊಂಗನೂರು ಸ್ಥಳದ ಸಣಬನಹಳ್ಳಿ, ಹೊಸಹಳ್ಳಿ ಹಾಗೂ ಅತ್ತಿಕುಪ್ಪೆ ಗ್ರಾಮಗಳನ್ನು ಅಗ್ರಹಾರವಾಗಿ 
ಪರಿವರ್ತಿಸಿ ಅದಕ್ಕೆ "ಬ್ರಹ್ಮಣ್ಯತೀರ್ಥಪುರ' ಎಂಬ ಪ್ರಶಿನಾಮವನ್ನಿಟ್ಟು ಆ ಅಗ್ರಹಾರವನ್ನು 
ಬ್ರಹ್ಮಣ್ಯತೀರ್ಥರ ಶಿಷ್ಯರಾದ ವ್ಯಾಸತೀರ್ಥರಿಗೆ ದಾನ ನೀಡಿದ ವಿವರವಿದೆ. ಬಹ್ಮಣ್ಯತೀರ್ಥ ಎಂಬ 
ಯತಿಗಳ ಹೆಸರಿನಲ್ಲಿ ನಿರ್ಮಾಣಗೊಂಡ ಬ್ರಹ್ಮಣ್ಯರ್ತೀರ್ಥಪುರ ಕಾಲಾಂತರದಲ್ಲಿ ಬ್ರಹ್ಮಣೀಪುರ 
ಎಂಬ ರೂಪವನ್ನು ಪಡೆದುಕೊಂಡು ಮಾಧ್ವ ಪರಂಪರೆಯ ಕೇಂದವಾಗಿ ಬೆಳೆದಿರುವುದನ್ನು 
ಕಾಣಬಹುದು. ಬಹ್ಮಣ್ಯತೀರ್ಥರು ತೀರ್ಥರ ಶಿಷ್ಯರಾದ ವ್ಯಾಸತೀರ್ಥರಿಗೆ ಈ ಅಗ್ರಹಾರವನ್ನು ದಾನ 
ನೀಡಿರುವುದನ್ನು ಗಮನಿಸಿದರೆ ಇಲ್ಲಿ ಪ್ರಚಲಿತದಲ್ಲಿರುವ ಇತಿಹ್ಯವೊಂದರಲ್ಲಿ ಬ್ರಹ್ಮಣ್ಯಶೀರ್ಥರ 
ಶಿಷ್ಠರಾದ ವ್ಯಾಸತೀರ್ಥರು ಉಪನಯನ ಕಾರ್ಯಕ್ರಮ ಮುಗಿಸಿ ಬಾಲ್ಕದಲ್ಲಿ ಇಲ್ಲಿ ಕೆಲಕಾಲ ನೆಲೆ 
ಬ್ರಹ್ಮಣ್ಯರಿಂದ ವಿದ್ಯಾಭ್ಯಾಸ ಕಲಿತರು ಎಂಬ ಪ್ರಸ್ತಾಪವಿದೆ. ಇದರಿಂದ ಬ್ರಹ್ಮಣೀಪುರ ಅಗ್ರಹಾರದಲ್ಲಿ 


ಪ್ರಾಥಮಿಕ ಶಿಕ್ಷಣವನ್ನು ಕಲಿಸಲಾಗುತ್ತಿತ್ತು ಎಂಬ ಅಂಶ ಗಮನಕ್ಕೆ ಬರುತ್ತದೆ. 


ಮಾಧ್ದಪಂಥದ ಸಂಪ್ರದಾಯದ ಪುರುಷೋತ್ತಮರು, ಬಹ್ಮಣ್ಯತೀರ್ಥರು, ವ್ಯಾಸತೀರ್ಥರು, 
ಶ್ರೀಪಾದರಾಜರು, ರಾಮತೀರ್ಥರು, ಶ್ರೀಧರತೀರ್ಥರು ಅಬ್ದೂರಿನಲ್ಲಿ ನೆಲೆಸಿದ್ದರು ಎಂದು ಶಾಸನ 
ಹಾಗೂ ಐತಿಹ್ಯದಿಂದ ತಿಳಿಯುತ್ತದೆ. ಹೀಗೆ ಗುರುಶಿಷ್ಯ ಪರಂಪರೆಯನ್ನು ಹೊಂದಿರುವ ಅಬ್ದೂರು 
ಗ್ರಾಮ ಹರಿದಾಸ ಸಾಹಿತ್ಯದ ಪ್ರಚಾರಕ್ಕೆ ಮೂಲ ವೇದಿಕೆಯಾಗಿತ್ತು ಎಂಬುದು ಈ ತಾಲೂಕಿನ 
ಹಿರಿಮೆಯಾಗಿದೆ. 


ಬ್ರಹ್ನ್ಮಣೀಪುರ ಹಾಗೂ ಅಬ್ದೂರು ಬ್ರಹ್ನಣ್ಯತೀರ್ಥ ಯತಿಗಳ ಆಧ್ಯಾತ್ಮಿಕ ನೆಲೆಗಳಾಗಿದ್ದವು. 
ಅದರಲ್ಲಿ ಬ್ರಹ್ಮಣ್ಯತೀರ್ಥರು ವ್ಯಾಸತೀರ್ಥರನ್ನು ಶಿಷ್ಕ್ಠರನ್ನಾಗಿ ಪಡೆದು ಅವರಿಗೆ ವಿದ್ಯಾರ್ಜನೆ ಮಾಡಿದ 
ಹಾಗೂ ವ್ಯಾಸರಾಯರು ಕೂಡ ಆ ಯತಿಗಳ ಶಿಷ್ಯರಾಗಿದ್ದ ಪ್ರಸಂಗ ಬರುತ್ತದೆ. ಈ ಹಿನ್ನೆಲೆಯಿಂದ 
ಬ್ರಹ್ಮಣೀಪುರ ಮತ್ತು ಅಬ್ದೂರು ವಿದ್ಯಾಕೇಂದ್ರಗಳಾಗಿ ಹರಿದಾಸ ಪರಂಪರೆಯ ವ್ಯಾಸರಾಯ ಮತ್ತು 
ವ್ಯಾಸತೀರ್ಥ ಮೊದಲಾದ ಧರ್ಮ ಪ್ರವರ್ಥಕರಿಗೆ ಮೂಲ ನೆಲೆಗಳಾಗಿದ್ದವು ಎಂಬುದು ಐತಿಹ್ಯದಿಂದ 
ಗಮನಕ್ಕೆ ಬರುತ್ತದೆ. ಮೇಲೆ ವಿವರಿಸಿದವುಗಳು ಮಾತ್ರವಲ್ಲದೆ ಕನ್ನಮಂಗಲ, 
ಮಾಚೇನಹಳ್ಳಿ(ಕೊಂಡಾಪುರ), ಗರಕಹಳ್ಳಿ(ದೇವರಾಜಪುರ). ಕೃಷ್ಣಾಪುರ, ಸೋಮನಾಥಪುರ, 
ಕೋಡಂಬಳ್ಳಿ ಸಿದ್ಧಾಪುರ, ಹಾರೊಹಳ್ಳದೊಡ್ಡಿ, ಕುಕ್ಕೂರು ಇನ್ನೂ ಮುಂತಾದ ಕೆಲವು ಗ್ರಾಮಗಳು 
ಅಗಹಾರಹಾರಗಳಾಗಿದ್ದವು. ಅವುಗಳ ನಿರ್ಮಾಣ ಪೋಷಣೆಯ ಕಾರ್ಯ ಚೋಳ, ಹೊಯ್ದಳ, 


169 


ವಿಜಯನಗರದ ಅರಸರು. ಚನ್ನಪಟ್ಟಣ ಪಾಳೆಯಗಾರರು ಹಾಗೂ ಮೈಸೂರು ಒಡೆಯರ 
ಅಧಿಕಾರಾವಧಿಯವರೆಗೂ ನಿರಂತರವಾಗಿ ಮುಂದುವರಿದುದನ್ನು ಕಾಣಬಹುದು. 


ಕೊನೆ ಟಿಪ್ಪಣಿಗಳು 


ಪುಟ್ಟಪ್ಪ ಕೆ.ಎ. (ಪ್ರ.ಸಂ.), ಯುಗಯಾತ್ರಿ ಭಾರತೀಯ ಸಂಸ್ಕೃತಿ, ಸಂ-೨, ಪು. ೧೪೭. 
ರೈಸ್‌ ಬಿ.ಎಲ್‌., ಎ.ಕೇ, ಶಾ.ಸಂ-೯೫, (ಚ), ಮಳೂರು, ಪು. ೧೫೪. 


ಅದೇ, ಶಾ.ಸಂ-೫೯, (ಚ), ಗರಕಹಳ್ಳಿ, ಪು. ೩೧೬. 
ಅದೇ, ಶಾ.ಸಂ-೧೫೩, (ಚ). ಅಬ್ಲೂರು, ಪು. ೩ಷ೭. 
ಅದೇ, ಶಾ.ಸಂ -೨೩, (ಚ), ವಿಭೂತಿಗೆರೆ, ಹು. ೩೦೬. 
ಅದೇ, ಶಾ.ಸರ್ಮ೯, (ಚ), ಮಳೂರು, ಹು. ೩೨೮. 
ಅದೇ, ಶಾ.ಸಂ-೧೮೬, (ಚ), ಮಳೂರು, ಹು. ೨೫೧. 


ಮುನಿರಾಜಪ್ಪ, ಮಾಗಡಿ ಸೀಮೆ ಇತಿಹಾಸ-ಸಂಸ್ಕೃಶಿ, ಹು. ೧೦೦. 


MS ES gs 


ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೬೨, (ಚ), ಇಗ್ಗಲೂರು, ಪು. ೩೦೨. 


೧೦. ಅದೇ, ಶಾ.ಸಂ-೨೦೨, (ಚ). ಮಳೂರು, ಹು. ೪೮. 

೧೧. ಕ್ಷೇತಕಾರ್ಯ ಸಂದರ್ಭದಲ್ಲಿ ವಕ್ಷ ರುದ್ರೇಗೌಡ ಅವರಿಂದ ಪಡೆದ ಮಾಹಿತಿ 
ಫು ರೈ 
೧೩. ಪರಮಶಿವಯ್ಯ, ದೇವಚಂದ್ರ ವಿರಚಿತ ರಾಜಾವಳಿ ಕಥಾಸಾರ, ಪು. ೧೯೬. 


ಸ್‌ ಬಿ.ಎಲ್‌. ಪೂರ್ಮ್ವೋಕ್ತ, ಶಾ.ಸಂ-೭೯, (ಮಾ), ಕಲ್ಯ, ಪು. ೨೦೫. 
೧೪. ಹಿರೇಮಠ ಎಸ್‌.ಎಸ್‌., ಸಾಂಖ್ಯ ದರ್ಶನ, ಪು. ೫೩. 

೧೫. ಅದೇ, ಹು. ೧೯೬. 

೧೬. ರೈ 
೧೭. ಅದೇ, ಶಾ.ಸಂ-೯೦, (ಕ), ಕನಕಪುರ, ಪು. ೮೦. 


ಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೧೩೫, ಕಲ್ಕ ಪು. ೮೦. 


೧೮. ಅದೇ, ಶಾ.ಸಂ-೨೦೭, (ಚ), ಮಳೂರುಪಟ್ಟಣ, ಪು. ೪೯. 

೧೯. ಅದೇ, ಶಾ.ಸಂ-೧೧೬, (ಚ), ಕೂಡ್ಲೂರು, ಪು. ೧೫೭. 

೨೦. ಅದೇ, ಶಾ.ಸಂ-೧೩೦, ಮಳೂರುಪಟ್ಟಣ, ಪು. ೧೬೦. 

೨೧. ಮಂಜುನಾಥ.ಎಂಕೆ., ಚನ್ನಪಟ್ಟಣ ತಾಲ್ಲೂಕು: ಸಾಂಸ್ಕೃತಿಕ ಅಧ್ಯಯನ, ಪು. ೩೭೪. 
೨೨. ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೪೯, (ಚ), ಹೊಂಗನೂರು, ಪು. ೩೭೩. 
೨೩. ಅದೇ, ಶಾ.ಸಂ-೪೨, ಹೊಂಗನೂರು, ಹು. ೧೪೧. 


170 


ಖಿ 


೨೫. 


೨೬ 


ಖಲಿ, 


೨೪; 


ಕ್‌ 


೩೦. 


೩೧. 


೩೨. 


ಪಿಪಿ. 


೩೪. 


೩೫. 


೩೬. 


ಸಿಪಿ 


೩೮. 


೩೯. 


೪೦. 


೪೧. 


ನ 


೪೩. 


೪, 


೪ಜಿ. 


ಲಿ 


೪೭. 


೪೮, 


೪೯ 


ಮುನಿರಾಜಪ್ತ, ಪೂರ್ವೋಕ್ತ ಪು. ೧೫೬. 
ಮಂಜುನಾಥ ಎಂ.ಕೆ. ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ, ಪು. ೩೬. 
ಮುನಿರಾಜಪ್ತ, ಪೂರ್ವೋಕ್ತ ಪು. ೧೫೬. 


ರೈಸ್‌ ಬಿ.ಎಲ್‌., ಪೂರ್ವೋಕ್ತ, ಶಾ.ಸಂ-೬೯, (ಚ), ಬೇವೂರು, ಪು. ೩೨೩. 


ದೇವರಕೊಂಡಾರೆಡ್ಡಿ, ತಲಕಾಡು ಗಂಗರ ದೇವಾಲಯಗಳು ಒಂದು ಅಧ್ಯಯನ, ಪು. ೧೭೬. 


ಅದೇ, ಶಾ.ಸಂ-೭೦, (ಚ), ಬೇವೂರು, ಪು. ೩೨೩. 
ಅದೇ, ಶಾ.ಸಂ-೧೨೮, ಮಳೂರುಪಟ್ಟಣ, ಹಮ. ೧೫೯. 
ನಾಗರಾಜಯ್ಯ ಹಂಪಾ, ಯಕ್ಷ-ಯಕ್ಷಿಯರು, ಹು. ೧೧೯. 


ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೮೨, ಮಳೂರು, ಪು. ೧೪೮. 


ಗೋಪಾಲ್‌.ಬಾ.ರಾ. (ಸಂ.), ಎ.ಕ.-೭, ಮದ್ದೂರು-೧೦೦, ಕೂಲಿಗೆರೆ, ಪು. ೩೧೨. 


ಎಂ.ಎ.ಆರ್‌, ೧೯೪೨, ಶಾ.ಸಂ-೨೫, ಹೊಂಗನೂರು, ಹು. ೧೨೬. 


ಅದೇ, ಶಾ.ಸಂ-೨೫, ಹೊಂಗನೂರು, ಹು. ೧೨೬. 


ಜಾನ್‌ ಮಾರ್ಷಲ್‌, ಮೊಹೆಂಜೋದಾರೊ ಅಂಡ್‌ ದ ಇಂಡಸ್‌ ಸಿವಿಲಿಜೇಷನ್‌-೧, ಹು. 


೫೨. 


ಚಿದಾನಂದಮೂರ್ತಿ ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. ೧೯೨. 


ವಸಂತಲಕ್ಷ್ಮಿ ಕೆ. ಕರ್ನಾಟಕದ ಶೈವ ಶಿಲ್ಲಗಳು, ಪು. ೧೩. 

ರಹಮತ್‌ ತರೀಕೆರೆ, ನಾಥಪಂಥ, ಪು. ೯೦. 

ಅಧ್ಯ ಪ ೨೨; 

ಚಿದಾನಂದಮೂರ್ತಿ ಎಂ, ಪೂರ್ವೋಕ್ತ, ಪು. ೧೮೨. 

ಅದೇ, 

ಎಂ.ಎ.ಆರ್‌, ೧೯೪೭, ಶಾ.ಸಂ-೧೪, ಪು. ೧೧೯. 

ಚಿಕ್ಕಪುಟ್ಟೇಗೌಡ, ಬಿ.(ಪ್ರ.ಸಂ), ಕಟ್ಟಾಣಿ, (ಸರಣ ಸಂ), ಪು. ೬೯. 

ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೧೫೩, (ಚ). ಅಬ್ಲೂರು ಪು. ೩೩೭. 
ಎಚ್ಚೆಸ್ಕೆ (ಸಂ), ಅವಲೋಕನ (ಕರ್ನಾಟಕ ಪರಂಪರೆ ಸಮೀಕ್ಷೆ), ಪು. ೧೯೧. 
ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೩೨, (ಚ), ಪು. ೩೦೯. 
ಅದೇ, ಶಾ.ಸಂ-೧೬೧, (ಚ), ಮಂಕುಂದ, ಪು. ೩೪೩. 


ಅದೇ, ಶಾ.ಸಂ-೩೬, (ಚ), ಹರೂರು, ಹು. ೩೧೦. 


171 


೫೦. 


೫೧. 


೫೨. 


೫ಷಿ. 


೫೪. 


೫೫. 


೫೬. 


೫೭. 


೫೦೮. 


ರೀ. 


೬೦. 


೬೧. 


೬; 


೬ಡಿ 


೬೪, 


೬೫. 


೬೬. 


ಚಿದಾನಂದಮೂರ್ತಿ ಎಂ, ಪೂರ್ವೋಕ್ತ, ಪು. ೪೨೧-೨೨. 

ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೯೮, (ಚ), ಪು. ೩೨೮. 

ಅದೇ, ಶಾ.ಸಂ-೩೫, ಚನ್ನಪಟ್ಟಣ ಪು. ೧೪೦. 

ಎಂ.ಎ.ಆರ್‌, ೧೯೪೨, ಶಾ.ಸಂ-೨೫, ಪು. ೧೨೬. 

ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೧೫೫, (ಚ), ಕೂಡ್ಲೂರು, ಪು. ೩೪೧. 
ಸುಧಾಮಣಿ ಬಿ.ವಿ. ದಳವಾಯಿ ನಂಜರಾಜಯ್ಯನ ಕಾಲದ ಮೈಸೂರು, ಹು. ೧೨೫. 
ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೬೫-೬೬, (ಚ), ಯಲಿಯೂರು, ಪು. ೩೨೨. 
ನಾಗರಾಜ ಮೈ.ನಾ., ಕರ್ನಾಟಕದಲ್ಲಿ ಪ್ರಾಚೀನ ವಿದ್ಯಾಕೇಂದಗಳು, ಪು. ೫. 
ರಾಜೇಶ್‌., ಕಾವೇರಿ ತೀರ ಸಂಸ್ಕೃತಿ, ಹು. ೧೩೬. 

ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೧೨೮, (ಚ), ಮಳೂರು, ಹು. ೧೫೯. 
ಅದೇ, ಶಾ.ಸಂ-೮೨, (ಚ). ಮಳೂರು, ಹು. ೧೪೮. 

ಅದೇ, ಶಾ.ಸಂ-೧೫೪, (ಚ), ಅಬ್ಲೂರು, ಹು. ೧೬೫. 

ಅದೇ, ಶಾ.ಸಂ-೪೨ಎ, (ಚ). ಹೊಂಗನೂರು, ಹು. ೧೪೧. 

ಅದೇ, ಶಾ.ಸಂ-೧೩೩, (ಚ), ಮಳೂರುಪಟ್ಟಣ, ಪು. ೧೬೧. 

ಅದೇ, ಶಾ.ಸಂ-೧೫೭, (ಚ), ಸಂಕಲನಗೆರೆ, ಪು. ೧೬೫. 

ಅದೇ, ಶಾ.ಸಂ-೧೫೫, (ಚ), ಚಕ್ಕೆರೆ, ಹು. ೩೪೯. 


ಅದೇ, ಶಾ.ಸಂ-೧೫೩, (ಚ), ಅಬ್ಲೂರು. ಪು. ೩೭. 


172 


ಅಧ್ಯಾಯ : ಐದು 
ವಾಸ್ತು ಮತ್ತು ಮೂರ್ತಿಶಿಲ್ಪ 


ಮಾನವ ಅಲೆದಾಡುವ ಪ್ರವೃತ್ತಿಯಿಂದ ಒಂದೆಡೆ ನಿಲ್ಲಲು ಪ್ರಾರಂಭಿಸಿದಾಗಿನಿಂದ ತಾನು 
ವಾಸಿಸಲು ಯೋಗ್ಯವಾದ ರೀತಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡುವುದನ್ನು ಕಂಡುಕೊಂಡನು. 
ಪ್ರಾಯಶಃ ಅಂದಿನಿಂದಲೇ ವಾಸ್ತುಶಿಲ್ಲ ಆರಂಭದ ಹಂತವನ್ನು ಕಾಣಬಹುದು. ವಾಸ್ತು ಎಂದರೆ 
ಕಟ್ಟಡ ಎಂಬುದು ಸಾಮಾನ್ಯ ಅರ್ಥವಾಗಿದೆ. ಅಲ್ಲದೇ ದೇವರು ಹಾಗೂ ಮನುಷ್ಯ ವಾಸಮಾಡುವ 
ಸ್ಥಳ ಅಥವಾ ವಾಸಕ್ಕೆ ಮನೆಯನ್ನು ಕಟ್ಟಲುಬೇಕಾದ ಯೋಗ್ಯವಾದ ಭೂಮಿ ಎಂಬ ಅರ್ಥವಿದೆ. 
ಹೀಗೆ ನಿರ್ಮಾಣಗೊಂಡ ದೇವಾಲಯಗಳು, ಮನೆಗಳು ಅಥವಾ ಕೋಟೆ-ಕೊತ್ತಲಗಳು ಇತ್ಯಾದಿ 
ಕಟ್ಟಡಗಳು ವಾಸ್ತುಶಿಲ್ಲದ ಪ್ರಧಾನ ಸ್ವರೂಪಗಳಾಗಿವೆ. ಪ್ರಸ್ತುತ ಅಧ್ಯಾಯದಲ್ಲಿ ಚನ್ನಪಟ್ಟಣ ತಾಲೂಕಿನ 
ದೇವಾಲಯಗಳ ವಾಸ್ತುಶಿಲ್ಲವನ್ನು ವಿವರಿಸಲಾಗಿದೆ. 
೫.೧. ದೇವಾಲಯಗಳು 

ವಾಸ್ತುಶಿಲ್ಲ ಎಂಬ ಪರಿಭಾಷೆಗೆ ವಿಶೇಷವಾದ ಅರ್ಥವಿದ್ದರೂ, ಸಾಮಾನ್ಯವಾಗಿ 
ದೇವಾಲಯಗಳು ಮಾತ್ರ ಪ್ರಧಾನ ವಾಸ್ತುಶಿಲವಾಗಿ ಪರಿಗಣಿಸಲ್ಪಡುತ್ತವೆ. ಗಟ್ಟಿಯಾದ ವಸ್ತುವಿನಿಂದ 
ವಾಸ್ತುವಿನ(ನಿವೇಶ) ಮೇಲೆ ನಿರ್ಮಾಣಗೊಂಡ ಕಟ್ಟಡವನ್ನು ವಾಸ್ತುರಚನೆ ಎಂದು ಕರೆಯುತ್ತಾರೆ. 
ಇಂತಹ ವಾಸ್ತು ರಚನೆ ಮಾನವನ ನಾಗರೀಕತೆಯ ಉಗಮವನ್ನು ಹಾಗೂ ಬೆಳವಣಿಗೆಯನ್ನು 
ತಿಳಿಯುವ ಮಾನದಂಡಗಳಲ್ಲಿ ಒಂದಾಗಿದೆ. ಕಾಲಾಂತರದಲ್ಲಿ ಮಾನವನು ಭೌದ್ದಿಕ ವಿಕಾಸ 
ಹೊಂದಿರುವುದನ್ನು ತಿಳಿಯಲು ಸಹ ವಾಸ್ತುಶಿಲ್ಪ ರಚನೆಗಳು ಸಾಕ್ಷಿಯಾಗಿವೆ.” ಅವುಗಳಲ್ಲಿ ಸ್ತೂಪ, 
ಚೈತ್ಯ, ವಿಹಾರ, ಬಸದಿ, ದೇವಾಲಯ, ಮಸೀದಿ, ಚರ್ಚ್‌, ಕೆರೆಕಟ್ಟೆ, ಕೋಟೆಕೊತ್ತಲ, ಮನೆಗಳು 
ಮುಂತಾದ ಕಟ್ಟಡಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿವೆ. 


ಶುಕನ ಗಂಥದಲ್ಲಿ ದೇವಾಲಯ, ಅರಮನೆ, ಮೂರ್ತಿಶಿಲ್ಲ ರಚನೆ, ಜನರ 
ಜೀವನೋಪಯೋಗಿ ಕಟ್ಟಡಗಳು, ಬಾವಿ, ಪುಷ್ಠರಣಿ, ಕೆರೆಕಟ್ಟೆ ಮೊದಲಾದ ಸ್ಥಾರಕಗಳನ್ನು 
ವಿದ್ಧಾಂಸರು ವಾಸ್ತುಶಿಲ್ಲಶಾಸ್ತ್ರದಲ್ಲಿ ಗುರುತಿಸಿದ್ದಾರೆ.” ಇವು ವಾಸ್ತುಶಿಲ್ಲದ ಕುರಿತು ಅಧ್ಯಯನ 
ಮಾಡುವ ಸಂಶೋಧಕರಿಗೆ ಹಾಗೂ ಅಧ್ಯಯನಕಾರರಿಗೆ ಪ್ರಮುಖವಾದ ಆಕರಗಳಾಗಿವೆ. 

ವಾಸ್ತುಶಿಲದ ಜೊತೆಗೆ ಮೂರ್ತಿಶಿಲದ ರಚನೆಯೂ ಸಹ ಬೆಳೆಯಿತು. ಆಯಾ 
ಕಾಲಘಟ್ಟಗಳಲ್ಲಿ ಶಿಲ್ಲಗಳು ಅಂದಿನ ದೈವತ್ಸ್ನದ ಕಲ್ಪನೆಗೆ ಅನುಗುಣವಾಗಿ ಮೂರ್ತಿಶಿಲ್ಲಗಳ 
ನಿರ್ಮಾಣದ ಪರಂಪರೆ ಹೆಚ್ಚಾಯಿತು. ಹೀಗಾಗಿ ವಾಸ್ತುಶಿಲ್ಲ ಮತ್ತು ಮೂರ್ತಿಶಿಲ್ಲ ಎರಡೂ 
ಶಾಸ್ತ್ರಗಳು ಆರಂಭದಿಂದಲೂ ಒಂದಕ್ಕೊಂದು ಅವಿಭಾಜ್ಯ ಅಂಗಗಳಾಗಿ ಬೆಳೆದು ಬಂದಿರುವುದನ್ನು 


173 


ಕಾಣಬಹುದು. ಮಾನಸಾರ, ಮಯಾಮತ, ಸಮರಾಂಗಣ ಸೂತ್ರಧಾರ, ಕಾಶ್ಯಪನ ಶಿಲ್ಲಶಾಸ್ತ್ಯ 
ವ್ಯೈಖಾಸನ, ವಿಶ್ವ್ಷಕರ್ಮಿಯ ಇನ್ನೂ ಮೊದಲಾದವರ ಶಿಲ್ಪಶಾಸ್ತ್ರ ಗಂಥಗಳಲ್ಲಿ ದೇವಾಲಯ ಮತ್ತು 
ಮೂರ್ತಿಶಿಲ್ಲ ನಿರ್ಮಾಣದ ಕುರಿತು ಹಲವಾರು ವಿವರಗಳು ದೊರೆಯುತ್ತವೆ” ದೇವರಲ್ಲಿ 
ಅಪಾರವಾದ ನಂಬಿಕೆ ಭಯ ಮತ್ತು ಭಕ್ತಿಯನ್ನು ಹೊಂದಿರುವ ಭಾರತದಲ್ಲಿ ಪ್ರಾಚೀನ 
ಕಾಲದಿಂದಲೂ ವಾಸ್ತುಶಿಲ್ಲ ರಚನೆಯಲ್ಲಿ ದೇವಾಲಯಗಳಿಗೆ ಹಾಗೂ ದೇವರ ಮೂರ್ತಿಶಿಲ್ಲ 
ನಿರ್ಮಾಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತ ಬಂದಿರುವುದನ್ನು ಕಾಣಬಹುದು. ಆರಂಭದಲ್ಲಿ ದೇವಾಲಯ 
ನಿರ್ಮಾಣಕ್ಕೆ ಬಳಸುತ್ತಿದ್ದ ಇಟ್ಟಿಗೆ ಮಣ್ಣು ಹಾಗೂ ಮರಗಳಿಗೆ ಬದಲಾಗಿ ಶಿಲೆಯನ್ನು ಬಳಸಿದ್ದರಿಂದ 
ವಾಸ್ತುಶಿಲ್ಲ ವಿಶೇಷ ಬೆಳವಣಿಗೆಯಾಗಿ ಮುಂದುವರಿಯಿತು. ದೇವರ ಮೇಲಿನ ನಂಬಿಕೆಯ 
ಪ್ರಭಾವದಿಂದ ಶಿಲೆಯನ್ನು ಬಳಸಿ ದೇವಾಲಯ ನಿರ್ಮಾಣ ಮಾಡಿದ್ದರಿಂದ ಅಂತಹ 
ದೇವಾಲಯಗಳು ಸಾವಿರಾರು ವರ್ಷ ಉಳಿದುಕೊಂಡಿವೆ. ಈ ರೀತಿಯ ದೇವಾಲಯಗಳ 
ನಿರ್ಮಾಣವು ಸಹ ವಾಸ್ತುಶಿಲ್ಲದಲ್ಲಿ ಪ್ರಧಾನವಾಗಲು ಕಾರಣವಾಯಿತು. ಮಾನವನ ಧಾರ್ಮಿಕ 
ಶ್ರದ್ಧೆಯ ಕೇಂದವಾಗಿರುವ ದೇವಾಲಯಕ್ಕೆ ತನ್ನದೇ ಆದ ಸಂಸ್ಕೃತಿ ಹಾಗೂ ಭವ್ಯ ಪರಂಪರೆಯಿದೆ. 
ಮಾನವ-ದೈವ, ಇಹ-ಪರ, ಆದರ್ಶ ಇವುಗಳೆ ಸಮ್ಮಿಲನದ ಸಂಕೇತವೇ ದೇವಾಲಯ.” ವಾಸ್ತುಶಿಲ್ಪ 
ಮತ್ತು ಮೂರ್ತಿಶಿಲಗಳು ಪ್ರಾದೇಶಿಕವಾಗಿ ದೊರೆಯುವ ವಿವಿಧ ವಸ್ತುಗಳಿಂದ 
ನಿರ್ಮಾಣವಾಗಿರುತ್ತವೆ. ಹಾಗಾಗಿ ಅವುಗಳು ಆಯಾ ಪ್ರದೇಶದ ಸ್ಥಳೀಯ ಚರಿತ್ರೆಯನ್ನು 
ಕಟ್ಟಿಕೊಡುವಲ್ಲಿ ಪೂರಕವಾದ ಆಕರಗಳಾಗಿರುತ್ತವೆ. 


ಚನ್ನಪಟ್ಟಣ ತಾಲೂಕಿನಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ದೇವಾಲಯ, 
ಮೂರ್ತಿಶಿಲ್ಲ, ಕೆರೆಕಟ್ಟೆಗಳಿವೆ. ಧಾರ್ಮಿಕ ಹಾಗೂ ಲೌಕಿಕ ಎರಡೂ ನೆಲೆಯ ವಾಸ್ತುಶಿಲ್ಲ ಮತ್ತು 
ಮೂರ್ತಿಶಿಲ್ಲಗಳು ಕಂಡುಬರುತ್ತವೆ. ಚನ್ನಪಟ್ಟಣ ತಾಲೂಕಿನ ವಾಸ್ತುಶಿಲ್ಲವನ್ನು ಗಮನಿಸಿದರೆ ಪ್ರಾಚೀನ 
ಕಾಲದಲ್ಲಿ ಲೌಕಿಕ ವಾಸ್ತುಶಿಲ್ಲಕ್ಕಿಂತ ಧಾರ್ಮಿಕ ವಾಸ್ತುಶಿಲ್ಪಕ್ಕೆ ಹೆಚ್ಚು ಮನ್ನಣೆ ನೀಡಿರುವುದನ್ನು 
ಕಾಣಬಹುದು. ಇದಕ್ಕೆ ಈ ತಾಲೂಕಿನ ಪ್ರತಿಯೊಂದು ಗಾಮದಲ್ಲಿರುವ ದೇವಾಲಯಗಳು ಪ್ರಮುಖ 
ಸಾಕ್ಷಿಯಾಗಿವೆ. ಧಾರ್ಮಿಕ ವಾಸ್ತುಶಿಲ್ಲದ ಕೇಂದಬಿಂದುವಾಗಿರುವ ದೇವಾಲಯಗಳು ಪ್ರಾಚೀನ 
ಕಾಲದಿಂದಲೂ ವಿಶೇಷವಾದ ಸ್ಥಾನ ಪಡೆದು ಬೆಳೆದು ಬಂದಿರುವುದು ಗಮನಾರ್ಹವಾಗಿದೆ. 


ಈ ತಾಲೂಕಿನಲ್ಲಿ ಪ್ರಾರಂಭದ ದೇವಾಲಯಗಳ ನಿರ್ಮಾಣದ ಲಕ್ಷಣಗಳನ್ನು ಗಮನಿಸಿದರೆ 
ಒಂದೇ ಒಂದು ಮಂಟಪವನ್ನು ಮಾತ್ರ ಹೊಂದಿದ್ದವು. ಪಟ್ಟು ಗ್ರಾಮದ ಗುಡ್ಡದಲ್ಲಿರುವ ಬೋಳೇಶ್ವರ 
ದೇವಾಲಯ ಉದಾಹರಣೆಯಾಗಿದೆ. ಕಾಲಾಂತರದಲ್ಲಿ ಆಯಾ ಪಂಥಗಳ ಪ್ರಭಾವ ಹೆಚ್ಚಾದ 
ಪರಿಣಾಮದಿಂದ ಹೀಗೆ ಸರಳವಾಗಿ ನಿರ್ಮಾಣವಾಗಿದ್ದ ಒಂದೇ ಮಂಟಪಕ್ಕೆ ಕಾಲಾಂತರದಲ್ಲಿ ಹಲವು 
ಭಾಗಗಳು ಸೇರ್ಪಡೆಗೊಂಡು ವಿಸ್ತಾರವಾಗಿ ನಿರ್ಮಾಣವಾಗಿರುವುದು ಕಂಡುಬರುತ್ತದೆ. ಗಂಗರ 
ಕಾಲದಲ್ಲಿ ನಿರ್ಮಾಣಗೊಂಡಿದ್ದ ಕೆಲವು ದೇವಾಲಯಗಳು ಕಾಲಾಂತರದಲ್ಲಿ ಹೀಗೆ ಮತ್ತಷ್ಟು 


174 


ವಾಸ್ತಶಿಲಕ್ಕೆ ಹೊಂದಿಕೊಂಡಂತೆ ನವರಂಗ, ಮುಖಮಂಟಪ, ತೆರದ ಮಂಟಪ, ಪ್ರಾಕಾರ, 
ರಾಯಗೋಪುರಗಳು ನಿರ್ಮಾಣವಾಗಿವೆ. ಈ ಮೂಲಕ ವಾಸ್ತುಶಿಲ್ಲ ಬೆಳವಣಿಗೆ ಹೊಂದಿರುವುದನ್ನು 
ಪ್ರಸ್ತುತ ಅಧ್ಯಾಯದಲ್ಲಿ ಗುರುತಿಸಿ ಅದಕ್ಕೆ ಸಂಬಂಧಿಸಿದಂತೆ ವಿವರಿಸಲಾಗಿದೆ. 


ದೇವಾಲಯಗಳನ್ನು ನಿರ್ಮಿಸಿ ಅವುಗಳಲ್ಲಿ ವಿವಿಧ ಪಂಥದ ದೇವರುಗಳ ಮೂರ್ತಿಶಿಲ್ಲವನ್ನು 
ಪ್ರತಿಸ್ವಪಿಸಿ ಆರಾಧಿಸಿಕೊಂಡು ಬಂದಿರುವುದರಿಂದ, ಮೂರ್ತಿಶಿಲ್ಲ ನಿರ್ಮಾಣದಲ್ಲಿ ದೇವರುಗಳ 
ಮೂರ್ತಿಶಿಲ್ಲ ವಿವಿಧ ರೂಪವನ್ನು ಪಡೆದುಕೊಂಡಿತು. ಈ ಕಾರಣದಿಂದಾಗಿ ಇಲ್ಲಿನ ಧಾರ್ಮಿಕ 
ವಾಸ್ತುಶಿಲ್ಪಕ್ಕೆ ಹಾಗೂ ಮೂರ್ತಿಶಿಲ್ಲವನ್ನು ಕೇಂದ್ರೀಕರಿಸಿ ಅಧ್ಯಯನ ಮಾಡಲಾಗಿದೆ. ಇಲ್ಲಿನ ಎಲ್ಲಾ 
ದೇವಾಲಯಗಳು ದ್ರಾವಿಡ ಶೈಲಿಯ ಷಡ್ರರ್ಗದ ದೇವಾಲಯಗಳಾಗಿವೆ. ಪ್ರಸ್ತುತ ಅಧ್ಯಾಯದಲ್ಲಿ 
ಚನ್ನಪಟ್ಟಣ ತಾಲೂಕಿನ ವಾಸ್ತುಶಿಲ್ಲ ಮತ್ತು ಮೂರ್ತಿಶಿಲ್ಲದ ವೈಶಿಷ್ಟ್ಯತೆಯ ವಿವರವನ್ನು 
ಒಳಗೊಂಡಿದೆ. 
ಜೈನ ಬಸದಿಗಳು 


ಭಾರತದ ವಾಸ್ತುಶಿಲ್ಲ ಪರಂಪರೆಯಲ್ಲಿ ಜೈನ ವಾಸ್ತುಶಿಲ್ಲ ಪರಂಪರೆಯು ಒಂದಾಗಿದೆ. ಕ್ರಿ.ಪೂ 
ಸಂದರ್ಭದಲ್ಲಿಯೆ ಜೈನರು ಕರ್ನಾಟಕಕ್ಕೆ ಬಂದರಾದರು ಜೈನ ವಾಸ್ತುಶಿಲ್ಲಗಳು ಕ್ರಿಶ. ೭ನೆಯ 
ಶತಮಾನದ ಕಾಲಘಟ್ಟದಿಂದ ದೊರೆಯುತ್ತವೆ. ಕರ್ನಾಟಕದಲ್ಲಿ ಹಲವು ರಾಜಮನೆತನಗಳು ನೀಡಿದ 
ಪ್ರೋತ್ಸಾಹದಿಂದ ಜೈನ ವಾಸ್ತುಶಿಲ್ಪ ನಾಡಿನಾದ್ಯಂತ ಬೆಳೆಯಿತು. ಕದಂಬರ ದೊರೆ ಮೃಗೇಶವರ್ಮನು 
ನಿರ್ಮಿಸಿದ ಹಲಸಿಯ(ಹಲಸಗಿ) ಬಸದಿಗೆ ಪ್ರಾಚೀನತೆಯ ದೃಷ್ಟಿಯಿಂದ ಮಹತ್ವದ ಸ್ಥಾನವಿದೆ. 
ಕರ್ನಾಟಕದ ದಕ್ಷಿಣದ ಭಾಗದಲ್ಲಿ ಗಂಗರ ಕಾಲದಲ್ಲಿ ಜೈನಧರ್ಮಕ್ಕೆ ಹೆಚ್ಚು ಪ್ರೋತ್ಲಾಹ ದೊರೆತು 
ವ್ಯಾಪಕವಾಗಿ ಬೆಳೆಯಲು ಸಾಧ್ಯವಾಯಿತು. ಗಂಗರ ನಂತರ ಹೊಯ್ದಳರ ಕಾಲದಲ್ಲಿಯೂ ಸಹ ಜೈನ 
ಬಸದಿಗಳ ನಿರ್ಮಾಣಕ್ಕೆ ಪ್ರೋತ್ಸಾಹ ದೊರೆಯಿತು. ಆದರೆ ಕಾಲಾಂತರದಲ್ಲಿ ಜೈನ ಧರ್ಮ ಇತರೆ 
ಪಂಥಗಳ ಪ್ರಭಾವದಿಂದ ಹೆಚ್ಚುಕಾಲ ಉಳಿಯಲಿಲ್ಲ. ಅಲ್ಲದೇ ಜೈನ ಮತ್ತು ಶೈವ, ಜೈನ ಮತ್ತು 
ವೈಷ್ಣವ ಪಂಥಗಳ ನಡುವೆ ನಡೆದ ಧಾರ್ಮಿಕ ಸಂಘರ್ಷಗಳ ಪರಿಣಾಮದಿಂದ ಹಲವು ಜೈನ 
ಬಸದಿಗಳು ನಾಶಗೊಂಡವು ಎಂಬುದಕ್ಕೆ ಈ ತಾಲೂಕಿನಲ್ಲಿ ದೊರೆತಿರುವ ಶಾಸನ, ಕೃತಿ, ಕಾವ್ಯ 
ಹಾಗೂ ಪುರಾತತ್ವ ಪುರಾವೆಗಳು ಸಾಕ್ಷಿಯಾಗಿವೆ. ಹೀಗೆ ನಾಶಗೊಂಡಿರಬಹುದಾದ ಜೈನ ಬಸದಿಗಳ 
ಅವಶೇಷಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ಕಂಡುಬರುತ್ತವೆ. ಇವುಗಳ ಆಧಾರದಿಂದ ಈ 
ಅವಶೇಷಗಳು ಹಾಗೂ ಎಂ.ಎ.ಆರ್‌ ವರದಿಯ ಆಧಾರದಿಂದ ಇಲ್ಲಿನ ಜೈನ ಬಸದಿಗಳ ವಾಸ್ತುಶಿಲ್ಲದ 
ಲಕ್ಷಣಗಳನ್ನು ವಿವರಿಸಲಾಗಿದೆ. 


ಕೂಡ್ಲೂರು, ಹೊಂಗನೂರು, ಬೇವೂರು, ಕೊಂಡಾಪುರ, ಮತ್ತಿಕೆರೆ ಮಳೂರು ಇನ್ನೂ ಕೆಲವು 
ಗ್ರಾಮಗಳು ಪ್ರಾಚೀನ ಕಾಲದಲ್ಲಿ ಜೈನ ನೆಲೆಗಳಾಗಿವೆ. ಈ ಗ್ರಾಮಗಳಲ್ಲಿ ಜೈನ ಬಸದಿಗಳನ್ನು 


175 


ನಿರ್ಮಾಣ ಮಾಡಲಾಗಿತ್ತು ಎಂದು ಶಾಸನಗಳಿಂದ ತಿಳಿದುಬರುತ್ತದೆ. ಆದರೆ ಶಾಸನಗಳಲ್ಲಿ 
ಉಲ್ಲೇಖವಾಗಿರುವ ಯಾವುದೇ ಜೈನ ಬಸದಿಗಳು ಪ್ರಸ್ತುತ ಅಸ್ತಿತ್ವದಲ್ಲಿ ಉಳಿದಿಲ್ಲ. ಆದರೆ ಗಂಗರ 
ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದಲ್ಲಿ ಜೈನ ಬಸದಿಗಳನ್ನು ನಿರ್ಮಾಣ ಮಾಡಲಾಗಿತ್ತು ಎಂಬುದನ್ನು 
ಗುರುತಿಸಲಾಗಿದೆ. 


ಸಾನ್ದರ ಬಸದಿ, ಕೂಡ್ಲೂರು 


ಕೂಡ್ಲೂರು ಗ್ರಾಮದ ಶ್ರೀರಾಮದೇವರ ದೇವಾಲಯದಲ್ಲಿನ ಪ್ರಾಂಗಣದ ಕೊಠಡಿಯೊಂದರ 
ದ್ಹಾರ ಬಾಗಿಲಿನ ಕಲ್ಲಿನಲ್ಲಿ ಒಂದು ಶಾಸನವಿದೆ. ಕ್ರಿಶ. ೯ನೆಯ ಶತಮಾನದ ಈ ಶಾಸನದಲ್ಲಿ 
ಮೂಡಣದ ಬಸದಿಗೆ ತೋಟವನ್ನು ದತ್ತಿಯಾಗಿ ಬಿಟ್ಟ ವಿವರ ದಾಖಲಾಗಿದೆ.” ರಾಮದೇವರ 
ದೇವಾಲಯದ ಅಮ್ಮನವರ ಗುಡಿಯ ದಕ್ಷಿಣ ಗೋಡೆಯಲ್ಲಿನ ಶಾಸನದಲ್ಲಿ ಕೋಟಿಪ್ಪಯ್ಯಭಟ್ಟ 
ಎಂಬುವನು "ಸಾನ್ಷರ ಬಸದಿ'ಗೆ ಮೂರು ಖಂಡುಗ ಭೂಮಿಯನ್ನು ದಾನವಾಗಿ ಕೊಟ್ಟ 
ಉಲ್ಲೇಖವಿದೆ." ಶಾಸನೋಕ್ತ ಸಾನರ ಬಸದಿ ಬಹುಶಃ ಶಾಂತಿನಾಥ ತೀಥರ೯ಕರನ 
ಬಸದಿಯಾಗಿರಬಹುದು. ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಮೂಡಣ ಬಸದಿ ಹಾಗೂ ಸಾನ್ದರ 
ಬಸದಿ ಬೇರೆ ಬೇರೆ ಬಸದಿಗಳೇ ಅಥವಾ ಒಂದೇ ಬಸದಿಯೇ ಎಂಬುದು ತಿಳಿದುಬಂದಿಲ್ಲ. ಆದರೆ 
ಈ ಶಾಸನಗಳು ದೊರೆತಿರುವ ಸ್ಥಳದ ಆಧಾರದಿಂದ ಕೂಡ್ಡೂರಿನ ರಾಮದೇವಾಲಯ ಗಂಗರ 
ಕಾಲದಲ್ಲಿ ಜೈನರ ಬಸದಿಯಾಗಿರಬಹುದಾದ ಸಾಧ್ಯತೆಯಿದೆ. ಗಂಗರ ನಂತರದ ಕಾಲದಲ್ಲಿ ವೈಷ್ಣವ 


ಪಂಥದ ಪ್ರಭಾವ ಹೆಚ್ಚಾದ್ದರಿಂದ ಈ ಬಸದಿ ವೈಷ್ಟವ ದೇವಾಲಯವಾಗಿ ಮಾರ್ಪಟ್ಟಿರಬಹುದು. 
ಶಾಂತಿನಾಥನ ಬಸದಿ, ಹೊಂಗನೂರು 


ಹೊಂಗನೂರು ಗ್ರಾಮ ಪ್ರಾಚೀನ ಜೈನ ಕೇಂದವಾಗಿತ್ತು. ಕ್ರಿಶ. ೧೩ನೆಯ ಶತಮಾನದ 
ಶಾಸನವು ಈ ಗ್ರಾಮದಲ್ಲಿ ಜೈನ ತೀಥರ೯ಕರನಾದ ಶಾಂತಿನಾಥನ ಬಸದಿ ನಿರ್ಮಾಣವಾಗಿದ್ದರ ಬಗ್ಗೆ 
ದಾಖಲಾಗಿರುತ್ತದೆ. ಈ ಶಾಸನದಲ್ಲಿ “ಶೀಮೂಲ ಸಂಘ ಶೀಶ್ರಾಣ್ಣದ ಶ್ರೀಸಕಳ ಚಂದ್ರ ಭಟ್ಟಾರಕ 
ದೇವರ ಶಿಷ್ಠರು ಹಾಗೂ ಮಾಧವಚಂದ್ರ ದೇವರ ಗುಡ್ಡಗಳು ಆದ ಉಭಯನಾನಾ 
ದೇಶಿಗಳು(ವ್ಯಾಪಾರಿಗಳು) ಸೇರಿಕೊಂಡು ಹೊಂಗನೂರು ಶಾನ್ತಿದೇವರ ಜೋಗವಡ್ಡಿಗೆಯ ಬಸದಿ” 
ನಿರ್ಮಿಸಿದ ಬಗ್ಗೆ ವಿವರವಿದೆ" ಆದರೆ ಬಸದಿಯು ಯಾವುದೋ ಒಂದು ಕಾಲಘಟ್ಟದಲ್ಲಿ 


ನಾಶವಾಗಿದೆ. 


176 


ಅರೆತಿಪ್ಲೂರಿನ ಬಸದಿಗಳು 

ಪ್ರಸ್ತುತ ಮದ್ದೂರು ತಾಲೂಕಿಗೆ ಸೇರಿದ ಅರೆತಿಪ್ಲೂರು ಅಥವಾ ಬಸ್ತಿತಿಪ್ಲೂರು ಚನ್ನಪಟ್ಟಣ 
ತಾಲೂಕಿನ ಗಡಿಭಾಗದಲ್ಲಿದೆ. ಸವಣಪ್ಪನಗುಡ್ಡವು(ದೊಡ್ಡಬೆಟ್ರ) ಚನ್ನಪಟ್ಟಣ ತಾಲೂಕಿಗೆ 
ಸೇರುವುದರಿಂದ ಅರೆತಿಪ್ಲೂರಿನ್ನು ಪ್ರಸ್ತುತ ಅಧ್ಯಯನದ ಪರಿಧಿಗೆ ಸೇರಿಸಿಕೊಂಡು ಆ ಕಾಲಘಟ್ಟದಲ್ಲಿ 


ಇಲ್ಲಿನ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದ್ದ ಜೈನ ಧರ್ಮಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ದಾಖಲಿಸಲಾಗಿದೆ. 


ಪ್ರಾಚೀನ ಕರ್ನಾಟಕದ ಪ್ರಮುಖ ಜೈನ ಕೇಂದಗಳಲ್ಲಿ ಅರೆತಿಪ್ಲೂರು ಕೂಡ ಒಂದಾಗಿತ್ತು. 
ಅರೆತಿಪ್ಲೂರಿನ ಪ್ರಾಚೀನ ಉಲ್ಲೇಖವಿರುವ ಕ್ರಿಶ. ೯೧೬ರಲ್ಲಿ ರಚಿತವಾದ ತಿಪ್ಪೂರಿನ ನೆರೆಯೂರಾದ 
ಕೂಲಿಗೆರೆ ಗ್ರಾಮದ ಶಾಸನವು ಅರೆತಿಪ್ಲೂರಿನ ಚಿಕ್ಕಬೆಬ್ಲದ ಮೇಲಿನ ಒಂದು ಬಸದಿಯನ್ನು ಗಂಗ 
ದೊರೆ ನೀತಿಮಾರ್ಗ ಪೆರ್ಮಾನಡಿಯ ಸಾಮಂತನಾದ ಮಣಲೆಯಾರನು ನಿರ್ಮಿಸಿದನೆಂದು 
ತಿಳಿಯುತ್ತದೆ ಇದೇ ಶಾಸನದಲ್ಲಿ ಮಣಲೆರನು ಆ ಬಸದಿಯ ನಿರ್ವಹಣೆಗಾಗಿ 
ತಿಪ್ಲೆಯೂರಿನಿಂದ(ಅರೆತಿಪ್ಲೂರು) ಲಭಿಸುವ ಅಟ್ಟದೆರೆ, ಕುರುದೆರೆ ಮತ್ತು ಸಾಮಂತದೆರೆ ಮುಂತಾದ 
ತೆರಿಗೆಗಳನ್ನು ಕನಕಸೇನಾಭಟ್ಟಾರಕರಿಗೆ ದಾನವಾಗಿ ಕೊಟ್ಟ ವಿವರಗಳಿವೆ. ಶಾನೋಕ್ತ 
ಕನಕಸೇನಾಭಟ್ಟರಕನು ತಿಪ್ಲೆಯೂರಿನ ಜೈನಗುರುವಾಗಿದ್ದ ಎಂದು ತಿಳಿಯುತ್ತದೆ. 


ಅರೆತಿಪ್ಲೂರಿನಲ್ಲಿ ಪ್ರಾಚೀನ ಕಾಲದಲ್ಲಿ ಬಸದಿಗಳು ಇದ್ದವು ಎಂಬುದರ ಕುರುಹಾಗಿ ಇಲ್ಲಿನ 
ಚಿಕ್ಕಬೆಟ್ಟದ ಮೇಲೆ ಬಸದಿಗಳ ಅಡಿಪಾಯಗಳು, ಜಿನಬಿಂಬಗಳ ಅವಶೇಷಗಳು, ಗೋಡೆ, ಛಾವಣಿ, 
ಬೋಧಿಗೆ, ಕಂಬಗಳು, ಇಟ್ಟಿಗೆಗಳ ಅವಶೇಷಗಳು, ನಾಲ್ಕು ತೀಥ೦೯ಕರರ ಮೂರ್ತಿಶಿಲ್ಲಗಳು ಹಾಗೂ 
ಚಾಮರಧಾರಿಗಳು, ಯಕ್ಷ-ಯಕ್ಷಿಯರ  ಮೂರ್ತಿಶಿಲ್ಲಗಳು ದೊರೆತಿವೆ. ಈ ಚಿಕ್ಕಬೆಟ್ಟಕ್ಕೆ 
ಹೊಂದಿಕೊಂಡಂತಿರುವ ದೊಣೆಯ(ನೀರಿನ ಕೊಳ) ಒಳಗೆ ಎರಡು ಪಾರ್ಶ್ರನಾಥ ತೀಥರ೯ಕರರ 
ವಿಗಹ ಹಾಗೂ ಒಂದು ರುಂಡರಹಿತ ಮಹಾವೀರನ ವಿಗಹ ಹಾಗೂ ದೊಣೆಯ ಮೇಲ್ಭಾಗದಲ್ಲಿ 
ಒಂದು ಸುಪಾರ್ಶ್ರನಾಥ ತೀಥಂ೯ಕರನ ವಿಗಹಗಳಿವೆ. ಇವೆಲ್ಲವನ್ನು ಗಮನಿಸಿದಾಗ ಪ್ರಾಚೀನ 
ತಿಪ್ಪೂರಿನಲ್ಲಿ ಒಟ್ಟು ಐದು ಬಸದಿಗಳಿದ್ದವೆಂದು ತಿಳಿದುಬರುತ್ತದೆ. ಹೀಗೆ ತಿಪ್ಲೂರಿನಲ್ಲಿದ್ದ ಬಸದಿಗಳನ್ನು 
ವಿದ್ಧಾಂಸರು ಗುರುತಿಸಿದ್ದಾರೆ." ಪ್ರಸ್ತುತ ಇಲ್ಲಿ ಯಾವುದೇ ಬಸದಿಗಳು ಅಸ್ತಿತ್ವದಲ್ಲಿ ಇಲ್ಲವಾದ್ದರಿಂದ 
ಅವುಗಳ ವಾಸ್ತುಶಿಲ್ಲದ ಲಕ್ಷಣಗಳು ತಿಳಿದುಬರುವುದಿಲ್ಲ. ಆದರೆ ಇಲ್ಲಿನ ಮೂರ್ತಿಶಿಲ್ಲ ಮತ್ತು ಕಟ್ಟಡದ 
ಅವಶೇಷಗಳ ಆಧಾರದಿಂದ ಒಟ್ಟು ನಾಲ್ಕು ಬಸದಿಗಳು ಗಂಗರ ಕಾಲದಲ್ಲಿ ನಿರ್ಮಾಣವಾಗಿದ್ದವು 
ಎಂಬುದನ್ನು ಗುರುತಿಸಬಹುದಾಗಿದೆ. 


ಶೈವ ದೇವಾಲಯಗಳು 


ಭಾರತದ ಧಾರ್ಮಿಕ ಪಂಥಗಳಲ್ಲಿ ಶೈವ ಪಂಥವೂ ಸಹ ಒಂದಾಗಿದೆ. ಇದು ಸಿಂಧೂ 
ನಾಗರಿಕತೆಯ ಕಾಲದಿಂದಲೂ ಪ್ರಭಾವಿ ಧರ್ಮವಾಗಿ ಬೆಳೆದುಬಂದಿದೆ. ಶಿವನನ್ನು 


177 


ಆರಾಧಿಸುವವರನ್ನು ಶೈವ ಪಂಧಿಯರು ಎಂದು ಕರೆಯಲಾಗುತ್ತದೆ. ಈ ಪಂಥದವರು ಶಿವನನ್ನು 
ಲಿಂಗದ ರೂಪದಲ್ಲಿ ಆರಾಧಿಸುವ ಪದ್ಧತಿಯು ವೇದ ಯುಗದ ಪೂರ್ವದಿಂದಲೂ ಅಸ್ತಿತ್ವದಲ್ಲಿದೆ 
ಎಂಬುದು ಸಾಂಪ್ರದಾಯಿಕ ಹಲವು ಆಚರಣೆಗಳಿಂದ ತಿಳಿದುಬರುತ್ತದೆ. ಇದರ ಮೂಲದ ಬಗ್ಗೆ 
ಸಷ್ಟವಾಗಿ ಹೇಳಲು ಈವರೆಗೂ ಸಾಧ್ಯವಾಗಿಲ್ಲ. ಆದರೆ ದ್ರಾವಿಡರು ಲಿಂಗದ ರೂಪದಲ್ಲಿ ಶಿವನನ್ನು 
ಆರಾಧನೆ ಮಾಡುತ್ತಿದ್ದರು ಎಂದು ಕೆಲವು ವಿದ್ದಾಂಸರು ಅಭಿಪ್ರಾಯಪಡುತ್ತಾರೆ ಇದಕ್ಕೆ 
ಸಂಬಂಧಿಸಿದಂತೆ ಚರ್ಚೆಗಳು ಇಂದಿಗೂ ನಡೆಯುತ್ತಿವೆ. 

ಚನ್ನಪಟ್ಟಣ ತಾಲೂಕಿನಲ್ಲಿ ಶೈವ ಪಂಥಕ್ಕೆ ಪ್ರಾಚೀನ ಕಾಲದಿಂದಲೂ ಹೆಚ್ಚಿನ ಪ್ರೋತ್ಸಾಹ 
ದೊರೆತು ಪ್ರಭಾವ ಹೆಚ್ಚುತ್ತಾ ಬಂದಿರುವುದನ್ನ ಕಾಣಬಹುದು. ಶಿವನನ್ನು ಲಿಂಗ ರೂಪದಲ್ಲಿ ಹಲವು 
ಹೆಸರುಗಳಲ್ಲಿ ಕರೆಯುತ್ತಾ ಆರಾಧಿಸಲಾಗುತ್ತದೆ. ಹೀಗಾಗಿ ಇಲ್ಲಿ ಶಿವನ ಆರಾಧನೆಗಾಗಿ ಮಂಗಳೇಶ್ವರ, 
ಅರ್ಕೇಶ್ವರ, ಅಂಕನಾಥೇಶ್ನರ ಹೀಗೆ ವಿವಿಧ ಹೆಸರುಗಳ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿನ 
ಶೈವ ದೇವಾಲಯಗಳು ಗಂಗ, ಚೋಳ, ಹೊಯ್ದಳರ, ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣ 
ಹಾಗೂ ಜೀರ್ಣೋದ್ದಾರಗೊಂಡು ಪೋಷಣೆಗೊಳ್ಳುತ್ತಾ ಬಂದಿವೆ. ಹೀಗೆ ಪ್ರಾಚೀನ ಕಾಲದಲ್ಲಿ 
ನಿರ್ಮಾಣಗೊಂಡಿರುವ ಕೆಲವು ಪ್ರಮುಖವಾದ ದೇವಾಲಯಗಳ ವಾಸ್ತುಶಿಲದ ಲಕ್ಷಣಗಳನ್ನು 


ವಿವರಿಸಲಾಗಿದೆ. 
ಮಂಗಳೇಶ್ವರ ದೇವಾಲಯ, ಕೂಡ್ಲೂರು 


ಚನ್ನಪಟ್ಟಣ ತಾಲೂಕಿನ ಪ್ರಾಚೀನ ದೇವಾಲಯಗಳಲ್ಲಿ ಮಂಗಳೇಶ್ವರ ದೇವಾಲಯವು ಕೂಡ 
ಒಂದಾಗಿದೆ. ಇದು ಮೂಲತಃ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿದ್ದು, ಸುಮಾರ ಕ್ರಿಶ. ೮ನೆಯ 
ಶತಮಾನಕ್ಕೆ ಸೇರಿದೆ. ಮಂಗಳೇಶ್ವ್ಷರ ಎಂಬ ಹೆಸರನ್ನು ಗಮನಿಸಿದರೆ ಬಾದಾಮಿ ಚಾಲುಕ್ಕರ 
ಸಾಮಂತರಾಗಿದ್ದರಿಂದ ದೊರೆ ಮಂಗಳೇಶನ ಹೆಸರಿನಲ್ಲಿ ನಿರ್ಮಾಣವಾಗಿರಬಹುದೇ ಎಂಬ 
ಕೂತೂಹಲ ಸಹಜವಾಗಿ ಮೂಡುತ್ತದೆ. ಹೊಯ್ದಳ ಕಾಲದ ಶಾಸನಗಳಲ್ಲಿ ಈ ದೇವಾಲಯದ 
ಉಲ್ಲೇಖ ಕ್ರಿಶ. ೧೧೮೩ರ ಶಾಸನದಲ್ಲಿ ಕಂಡುಬರುತ್ತದೆ.” ಹೀಗಾಗಿ ಹೊಯ್ದಳರಿಗೂ ಪೂರ್ವದಲ್ಲೇ 
ಅಂದರೆ ಗಂಗರ ಕಾಲದಲ್ಲಿ ಕುಡ್ಡೂರಿನ ಮಂಗಳೇಶ್ವರ ದೇವಾಲಯ ನಿರ್ಮಾಣವಾಗಿತ್ತು 
ಎನ್ನಬಹುದು. ಇದು ಹೊಯ್ದಳರ ದೊರೆ ಇಮ್ಮಡಿ ಬಲ್ಲಾಳನ ಆಳ್ಲಿಕೆಯ ಕಾಲಕ್ಕೆ ಸೇರಿದ 
ಶಾಸನವಾಗಿದೆ. ಕಿಳಲೆನಾಡಿನ ಸೇವಾಧಿಪತಿ "ಆದಿಚ್ಚಾಮಡನ್‌' ಎಂಬುವವರು ಬಲ್ಲಾಳೇಶ್ವರ ದೇವರ 
ಸಮ್ಮುಖದಲ್ಲಿ ಸೇನಾಧಿಪತಿ "ನಂಬಿಯಾಂಡನ್‌' ಎಂಬುವವನಿಗೆ "ಅರಕ್ಕಿರೈ'(ಹೊನ್ನನಾಯಕನಹಳ್ಳಿ) 
ಗ್ರಾಮದ ತೆರಿಗೆಯನ್ನು ದಾನವಾಗಿ ಬಿಟ್ಟ ವಿವರವಿದೆ. ಇಮ್ಮಡಿ ಬಲ್ಲಾಳನ ಆಳ್ಗಿಕೆಯ ಕಾಲದಲ್ಲಿ ಕ್ರಿ.ಶ. 
೧೧೯೨ರ ಶಾಸನದಲ್ಲಿ ಆತನ ಸೇನಾಪತಿಯ ಮಗ "ವಯಿರಾ' ಎಂಬುವವನು ಕೂಡಲೂರಿನ 
ಬಲ್ಲಾಳೇಶ್ವರ ಒಡೆಯ ಮಹಾದೇವ ದೇವಾಲಯದ ನಂದಾದೀಪಕ್ಕೆ ದಾನಕೊಟ್ಟ ವಿವರವಿದೆ." 


178 


ಇದರಿಂದ ಈ ದೇವರನ್ನು ಹೊಯ್ದಳರ ಕಾಲದಲ್ಲಿ ಇಮ್ಮಡಿ ಬಲ್ಲಾಳನ ಹೆಸರಿನಲ್ಲಿ ಬಲ್ಲಾಳೇಶ್ವರ 
ಎಂದು ಕರೆಯಲಾಗಿದೆ ಎಂಬುದು ತಿಳಿದು ಬರುತ್ತದೆ. ಚನ್ನಪಟ್ಟಣ ಪ್ರದೇಶದಲ್ಲಿ ಚೋಳರ ನಂತರ 
ಆಳ್ಲಿಕೆ ಮಾಡಿದ ಹೊಯ್ದಳ ಅರಸರು ಸಹ ದೇವಾಲಯಗಳಿಗೆ ದಾನದತ್ತಿಗಳನ್ನು ನೀಡುವಾಗ 
ಚೋಳ ದೊರೆಗಳಂತೆ ಆ ದೇವರಿಗೆ ತಮ್ಮ ಹೆಸರಿನಲ್ಲೇ ಕರೆದು ದಾನ ನೀಡಿರುವುದು ಶಾಸನಗಳಿಂದ 
ತಿಳಿದುಬರುತ್ತದೆ. ಇದು ಚೋಳ ಅರಸರ ಕಾಲದಲ್ಲಿ ರೂಢಿಗೆ ಬಂದು ಹೊಯ್ದಳ ಅರಸರ 
ಆಳ್ಲಿಕೆಯಲ್ಲಿ ಕೆಲಕಾಲ ಮುಂದುವರೆಯಿತು ಎಂಬುದನ್ನು ಶಾಸನಗಳಿಂದ ತಿಳಿದುಬರುತ್ತದೆ. 


ಇತ್ತೀಚಿಗಷ್ಟೆ ಮಂಗಳೇಶ್ವರ ದೇವಾಲಯವನ್ನು ಜೀರ್ಣೋದ್ದಾರ ಮಾಡಲಾಗಿದ್ದು ಈ 
ದೇವಾಲಯದ ೧೯೪೨ರ ಎಂ.ಎ.ಆರ್‌ ವರದಿಯಿಂದ ಈ ದೇವಾಲಯವು ಗರ್ಭಗೃಹ, ಸುಖನಾಸಿ, 
ನವರಂಗ, ಮಂಟಪ ಭಾಗಗಳನ್ನು ಹೊಂದಿದ್ದು, ಒರಟು ಕಲ್ಲನ್ನು ಬಳಸಿ ನಿರ್ಮಾಣ ಮಾಡಲಾಗಿತ್ತು 
ಎಂದು ತಿಳಿದುಬರುತ್ತದೆ. ಇದರ ಮೂಲ ಕಟ್ಟಡವು ನಾಶವಾಗಿದ್ದು, ಅದೇ ಸ್ಥಳದಲ್ಲೇ ಸಣ್ಣ 
ಗುಡಿಯೊಂದನ್ನು ಕಟ್ಟಿ ಮಂಗಳೇಶ್ವ್ಷರ ದೇವರು ಎಂದು ಕರೆಯಲಾಗುವ ಲಿಂಗವನ್ನು 
ಪ್ರತಿಷ್ಠಾಪಿಸಿರುವುದು ನಂತರದ ೧೯೪೬ರ ವರದಿಯ ದಾಖಲೆಯಿಂದ ತಿಳಿದುಬರುತ್ತದೆ. 
ಶಾಸನಗಳಲ್ಲಿ ಮಂಗಳೇಶ್ವರ ದೇವಾಲಯದ ಉಲ್ಲೇಖ ಮಾತ್ರ ದೊರೆತಿದ್ದು, ಅದರ ನಿರ್ಮಾಣದ 
ಕುರಿತು ಮಾಹಿತಿಗಳು ದೊರೆಯುವುದಿಲ್ಲ. ಶಿಥಿಲಗೊಂಡಿದ್ದ ಮಂಗಳೇಶ್ವರ ದೇವಾಲಯದ 
ಅಳಿದುಳಿದ ಅವಶೇಷಗಳ ಆಧಾರದಿಂದ ಇದರ ಮೂಲ ವಾಸ್ತುಶಿಲ್ಪ ಲಕ್ಷಣಗಳನ್ನು ಈ 
ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 


ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯವು ತಳ ವಿನ್ಯಾಸದಲ್ಲಿ ಗರ್ಭಗೃಹ, 
ಅಂತರಾಳ ಹಾಗೂ ನವರಂಗ ಮಂಟಪದಿಂದ ಕೂಡಿದೆ. ಗರ್ಭಗುಡಿಯಲ್ಲಿ ಎರಡು ಅಡಿ ಎತ್ತರದ 
ಲಿಂಗವಿದೆ. ಇದು ಬಾಣಾಕಾರದ ಮಧ್ಯನಾಡಿ(ಬ್ರಹ್ಮಸೂತ್ರ) ಲಕ್ಷಣಗಳನ್ನು ಹೊಂದಿದೆ. ಈ ಲಿಂಗದ 
ಎಡಭಾಗದಲ್ಲಿ ಸುಮಾರು ಎರಡು ಅಡಿ ಎತ್ತರವಿರುವ ಗಣೇಶನ ಮೂರ್ತಿಶಿಲವಿದೆ. ಇದರ 
ಲಕ್ಷಣಗಳನ್ನು ಗಮನಿಸಿದರೆ ಗಂಗರ ಕಾಲದಲ್ಲಿ ನಿರ್ಮಿಸಿರುವಂತೆ ಕಾಣುತ್ತದೆ. ಸುಖನಾಸಿಯ 
ಭಾಗದಲ್ಲಿ ಯಾವುದೇ ಕೆತ್ತನೆಗಳಾಗಲಿ, ಮೂರ್ತಿಶಿಲಗಳಾಗಲಿ ಕಂಡುಬರುವುದಿಲ್ಲ. ನವರಂಗದ 
ಭಾಗದಲ್ಲಿ ಸಾಧಾರಣ ಕೆತ್ತನೆಯ ಚೌಕಾಕಾರದ ನಾಲ್ಕು ಕಂಬಗಳಿವೆ. ಪಶ್ಚಿಮಾಭಿಮುಖವಾಗಿರುವ 
ನವರಂಗದಲ್ಲಿ ದ್ವಿಶಾಖೆಯ ದ್ದಾರವಿದೆ. ಅದರ ಎರಡು ಬದಿಯಲ್ಲಿ ಶೈವ ದ್ವಾರಪಾಲಕರ ಉಬ್ಬು 
ಶಿಲಗಳು ಡಮರುಗ ಹಾಗೂ ಗಧೆಯನ್ನು ಹಿಡಿದು ವಿವಿಧ ಬಗೆಯ ಆಭರಣಗಳಿಂದ 
ಅಲಂಕೃತವಾಗಿ, ತ್ರಿಭಂಗಿಯಲ್ಲಿ ನಿಂತಿರುವಂತೆ ಕೆತ್ತಲಾಗಿದೆ. ಇಷ್ಟೆಲ್ಲಾ ಲಕ್ಷಣಗಳಿರುವ ಮಂಗಳೇಶ್ವರ 


5° 


ದೇವಾಲಯವು ವಾಸ್ತುಶಿಲ್ಲದ ದೃಷ್ಟಿಯಿಂದಲೂ ಇದು ಪ್ರಮುಖವಾಗಿದೆ. 


179 


ಕೈಲಾಸೇಶ್ವರ ದೇವಾಲಯ, ಮಳೂರು 


ಚನ್ನಪಟ್ಟಣ ತಾಲೂಕಿನ ಪ್ರಾಚೀನ ದೇವಾಲಯಗಳಲ್ಲಿ ಮಳೂರಿನ ಕೈಲಾಸೇಶ್ವರ ದೇವಾಲಯ 
ಕೂಡ ಒಂದಾಗಿದೆ. ಈ ದೇವಾಲಯಕ್ಕೆ ಚೋಳ ಕಾಲದಿಂದ ಹೊಯ್ದಳರ ಕಾಲದವರೆಗೂ 
ನಿರಂತರವಾಗಿ ದಾನದತ್ತಿಗಳನ್ನು ನೀಡಿ ಪೋಷಣೆ ನೀಡಿರುವುದು ಶಾಸನಗಳಿಂದ ತಿಳಿಯುತ್ತದೆ. 
ಇದರಲ್ಲಿ ಚೋಳರ ಕಾಲದ ಅಮ್ಮನವರ(ಪಾರ್ವತಿ) ಮೂರ್ತಿಶಿಲ್ಲವಿದ್ದು, ಇದನ್ನು ಪಾರ್ವತಿ 
ಕೈಲಾಸೇಶ್ವರ ದೇವಾಲಯ ಎಂದೂ ಸಹ ಕರೆಯಲಾಗುತ್ತದೆ. 


ದ್ರಾವಿಡ ಶೈಲಿಯಲ್ಲಿರುವ ಈ ದೇವಾಲಯವನ್ನು ಪೂರ್ವಾಭಿಮುಖವಾಗಿ ನಿರ್ಮಾಣ 
ಮಾಡಲಾಗಿದೆ. ಇದರ ತಳವಿನ್ಯಾಸದಲ್ಲಿ ಗರ್ಭಗುಡಿ, ಸುಖನಾಸಿ, ನವರಂಗ, ಮುಖಮಂಟಪದ 
ಭಾಗಗಳನ್ನು ಹೊಂದಿದೆ. ಚೌಕಾಕಾರದ ಗರ್ಭಗೃಹದಲ್ಲಿ ಸುಮಾರು ೨ ಅಡಿ ಎತ್ತರದ ಲಿಂಗವನ್ನು 


[ರತ 


ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ ಸುಖನಾಸಿಯ ಭಾಗವಿದ್ದು, ಅದರಲ್ಲಿ ಯಾವುದೇ 


% 


ಪ್ರತಿಗ್ಸಪಿಸಲಾಗಿದ್ದು, ಅದು ಬಾಣದಾಕಾರದ ಮಧ್ಯನಾಡಿಯ(ಬ್ರಹ್ಮ್ನಸೂತ್ರ) ಹೊಂದಿದೆ. ಈ 


ಮೂರ್ತಿ ಶಿಲ್ಲಗಳಾಗಲಿ, ಉಬ್ಬುಶಿಲ್ಲಗಳಾಗಲಿ ಹಾಗೂ ಇತರೆ ಅಲಂಕಾರಗಳಾಗಲಿ ಕಂಡುಬರುವುದಿಲ್ಲ. 
ಸುಖನಾಸಿಯ ದ್ಹಾರಬಂಧದಲ್ಲಿ ಪದದ ಅಲಂಕಾರಿಕ ಉಬ್ಬುಕೆತ್ತನೆಗಳಿವೆ. ಸುಖನಾಸಿಗೆ 
ಹೊಂದಿಕೊಂಡಿರುವ ನವರಂಗದ ಭಾಗದಲ್ಲಿ ನಾಲ್ಕು ಕಂಬಗಳು ಚತುರ್ಮುಖವಾಗಿ ಚಿತ್ರಖಂಡ 
ಸಂಭದ ಮಾದರಿಯಲ್ಲಿ ರಚನೆಗೊಂಡಿವೆ. ಎರಡು ಕಂಬಗಳಲ್ಲಿ ತಮಿಳು ಭಾಷೆಯಲ್ಲಿ ರಚಿಸಿರುವ 
ಶಾಸನಗಳಿವೆ. ಉಳಿದ ಭಾಗದಲ್ಲಿ ಪದ್ಧ ದಳ, ನವಿಲು, ಗಣಪತಿ, ಕೈಮುಗಿದು ನಿಂತಿರುವ ಭಕ್ತ, ನೃತ್ಯ 
ಮಾಡುತ್ತಿರುವ, ಯೋಗಾಸನ ಭಂಗಿಯಲ್ಲಿರುವ ವ್ಯಕ್ತಿಗಳು, ಧ್ಯಾನಾಸಕ್ತನಾಗಿರುವ ಮುನಿಯ ಮುಂದೆ 


ಕೈಮುಗಿದು ನಿಂತಿರುವ ವ್ಯಕ್ತಿ ಹಾಗೂ ಮಂಗನ ಶಿಲ್ಪಗಳನ್ನು ಉಬ್ಬುಕೆತ್ತನೆಯಲ್ಲಿ ಮೂಡಿಸಲಾಗಿದೆ. 


ನವರಂಗದ ಎಡಭಾಗದಲ್ಲಿ ಅಮ್ಮನವರ(ಪಾರ್ವತಿ) ಗುಡಿಯಿದೆ. ಇದರಲ್ಲಿ ಅಮ್ಮನವರು 
ಎಂದು ಆರಾಧಿಸುತ್ತಿರುವ ಪಾರ್ವತಿ ದೇವಿಯ ಸುಂದರವಾದ ಮೂರ್ತಿಶಿಲ್ಲವಿದೆ. ಪಾರ್ವತಿ 
ದೇವಿಯು ಚತುರ್ಭುಗಳನ್ನು ಹೊಂದಿದ್ದು, ಬಲಭಾಗದ ಎರಡು ಕೈಗಳಲ್ಲಿ ಅಂಕುಶ ಪಾಶಗಳನ್ನು 
ಹಿಡಿದಿದ್ದಾಳೆ. ಎಡಭಾಗದ ಎರಡು ಕೈಗಳು ವರಹ ಮತ್ತು ಅಭಯ ಮುದ್ರೆಯನ್ನು ಸೂಚಿಸುತ್ತಾ 
ಸರ್ವಾಭರಣ ಅಲಂಕಾರಗಳೊಂದಿಗೆ ಸಮಭಂಗಿಯಲ್ಲಿ ನಿಂತಿರುವಂತೆ ಕೆತ್ತಲಾಗಿದೆ. ಇವುಗಳ 
ಜೊತೆಗೆ ಸೂರ್ಯ, ಚಂದ್ರ ಪ್ರಭಾವಳಿಯಲ್ಲಿ ಲತಾಬಳ್ಳಿಗಳಿದ್ದು, ಮೇಲ್ಲಾಗದಲ್ಲಿ ಕೀರ್ತಿಮುಖದ 
ಅಲಂಕಾರಿಕ ಕೆತ್ತನೆಗಳು ಈ ಮೂರ್ತಿಶಿಲ್ಲದ ವಿಶೇಷ ಲಕ್ಷಣಗಲಾಗಿವೆ. ಇವುಗಳಲ್ಲದೇ ನವರಂಗದಲ್ಲಿ 
ಕೆಲವು ಮೂರ್ತಿಶಿಲ್ಲಗಳಿವೆ. ಸೂರ್ಯದೇವ, ಕಾಲಭೈರವ, ಗಣೇಶ, ಹಾಗೂ ಸಪ್ತ ಮಾತೃಕೆಯರ 
ಮೂರ್ತಿಶಿಲ್ಲಗಳಿದ್ದು, ಅವುಗಳ ಲಕ್ಷಣಗಳನ್ನು ನೋಡಿದರೆ ಚೋಳರ ಕಾಲದಲ್ಲಿ ಕೆತ್ತನೆಯಾಗಿರುವುದು 
ಗಮನಕ್ಕೆ ಬರುತ್ತದೆ. 


180 


ಮುಖಮಂಟಪವನ್ನು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಲಾಗಿದೆ. 
ಮುಖಮಂಟಪದಲ್ಲಿರುವ ಕಂಬಗಳು ಚತುರಾಸ್ತ ಅಷ್ಟಾಸ್ತ ಮುಖಗಳನ್ನು ಹೊಂದಿವೆ. ಕಂಬಗಳಲ್ಲಿ 


ಗ್‌ ೨ 


ಚತುರ್ಮುಖದ ಪಟ್ಟಿಕೆಗಳಲ್ಲಿ ಲಿಂಗ, ಬೇಡರ ಕಣ್ಣಪ್ರ್ತ ವೀರಭದ್ರ, ಕುಬ್ಬ ವ್ಯಕ್ತಿಗಳು. ಭಕ್ತರ ಹಾಗೂ 
ಕಾಲ್ಪನಿಕ ಪ್ರಾಣಿಗಳು ಮೊದಲಾದ ಉಬ್ಬು ಶಿಲ್ಲಗಳ ಕೆತ್ತನೆಗಳಿವೆ. ಗರ್ಭಗೃಹದ ಪ್ರಧಾನ 
ಮೂರ್ತಿಶಿಲ್ಲಕ್ಕೆ ನೇರವಾಗಿ ಮುಖಮಾಡಿರುವ ನಂದಿಯ ಶಿಲ್ಲ್ಪವಿದ್ದು, ಅದಕ್ಕೆ ಗಂಟಾಮಾಲೆ, ಕಾಲಿಗೆ 
ಕಡಗ ಹಾಕಿರುವಂತೆ ಸುಂದರವಾದ ಅಲಂಕಾರದಲ್ಲಿ ಕೆತ್ತಲಾಗಿದೆ. ಈ ದೇವಾಲಯವು ಏರು 
ವಿನ್ಯಾಸದಲ್ಲಿ ಅಧಿಸ್ವಿನ, ಭಿತ್ತಿ ಪ್ರಸ್ತರ, ಗೀವ ಹಾಗೂ ಶಿಖರದ ಭಾಗಗಳಿಂದ ಕೂಡಿದೆ. ಸರಳ 
ಪಾದಬಂಧ ಅಧಿಸ್ಲನದ ಮೇಲೆ ಕೈಲಾಸೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದೆ. ಗರ್ಭಗೃಹದ 
ಮೇಲಿನ ಶಿಖರವನ್ನು ಇತ್ತೀಚೆಗಷ್ಟೇ ಪುರನ್ನಿರ್ಮಿಸಿರುವುದರಿಂದ ಅದರ ಮೂಲ ರಚನೆಯ 
ಲಕ್ಷಣಗಳು ಕಂಡುಬರುವುದಿಲ್ಲ. ವಿಶಾಲವಾದ ಪ್ರಾಂಗಣವನ್ನು ಒಳಗೊಂಡು ನಿರ್ಮಾಣವಾಗಿರುವ 
ಈ ದೇವಾಲಯದ ಮುಂಭಾಗದಲ್ಲಿ ಆತ್ಮಾಹುತಿ ಶಿಲ್ಲಗಳಿವೆ. ಇವುಗಳ ಪಕ್ಕದಲ್ಲಿ ಕೈಮುಗಿದು 
ನಿಂತಿರುವ ಸ್ತೀಯೊಬ್ಬಳ ಮೂರ್ತಿಶಿಲ್ಲವಿದೆ. ಮೂಲತಃ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಈ 
ದೇವಾಯಕ್ಕೆ ಚೋಳರ ಹಾಗೂ ವಿಜಯನಗರ ಅರಸರ ಕಾಲದಲ್ಲಿ ನವರಂಗ, ಮುಖಮಂಟಪದ 
ಭಾಗಗಳು ಸೇರ್ಪಡೆಯಾಗಿರುವುದನ್ನು ವಾಸ್ತುಶಿಲ್ಲದ ಲಕ್ಷಣಗಳ ಹಿನ್ನಲೆಯಿಂದ ಗುರುತಿಸಬಹುದು. 
ಹೀಗೆ ವಿವಿಧ ರಾಜಮನೆತನಗಳ ಕಾಲದಲ್ಲಿ ನಿರ್ಮಾಣ. ಜೀರ್ಣೋದ್ಧಾರದ ಮೂಲಕ 
ಪೋಷಣೆಗೊಂಡು ಬಂದಿರುವ ಕೈಲಾಸೇಶ್ವರ ದೇವಾಲಯ ವಾಸ್ತುಶಿಲ್ಲ ಹಾಗೂ ಇತಿಹಾಸಿಕತೆಯ 
ದೃಷ್ಟಿಯಿಂದ ಮಹತ್ವದ್ದಾಗಿದೆ 

ವೀರಭದ್ರಸ್ವಾಮಿ ದೇವಾಲಯ, ದ್ಯಾವಪಟ್ಟಣ 


ವೀರಭದಸ್ಪಾಮಿ ದೇವಾಲಯ ದ್ಯಾವಾಪಟ್ಟಣದ ಪ್ರಮುಖ ದೇವಾಲಯವಾಗಿದೆ. ಚನ್ನಪಟ್ಟಣ 
ತಾಲೂಕಿನ ಕುರಿತು ಈವರೆಗೂ ನಡೆದಿರುವ ಅಧ್ಯಯನದಲ್ಲಿ ಇದಕ್ಕೆ ಸಂಬಂಧಿಸಿದ ಯಾವುದೇ 
ವಿವರಗಳು ದಾಖಲಾಗಿಲ್ಲ. ಹಾಗಾಗಿ ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ಭೇಟಿನೀಡಿ 
ಇದರ ವಾಸ್ತುಶಿಲ್ಲದ ಲಕ್ಷಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಅದರ ಹಿನ್ನೆಲೆಯಲ್ಲಿ ಈ ದೇವಾಲಯ 
ನಿರ್ಮಾಣದ ವಾಸ್ತು ರಚನೆಯ ವಿವಣೆ ನೀಡಲಾಗಿದೆ. 


ದ್ರಾವಿಡ ಶೈಲಿಯಲ್ಲಿರುವ ಈ ದೇವಾಲಯವನ್ನು ಪೂರ್ವಾಭಿಮುಖವಾಗಿ ನಿರ್ಮಿಸಲಾಗಿದೆ. 
ಇದರ ತಳವಿನ್ಮಾಸದಲ್ಲಿ ಗರ್ಭಗೃಹ, ಸುಖನಾಸಿ ಮತ್ತು ಮುಖಮಂಟಪದ ಭಾಗಗಳನ್ನು ಹಾಗೂ 
ಏರುವಿನ್ಯಾಸದಲ್ಲಿ ಅಧಿಷ್ಠಾನ, ಭಿತ್ತಿ, ಪ್ರಸರ, ಗೀವ ಮತ್ತು ಶಿಖರವನ್ನು ಒಳಗೊಂಡಿದೆ. ಇದರ 
ಲಕ್ಷಣಗಳನ್ನು ಗಮನಿಸಿದರೆ ನಿರ್ಮಾಣಗೊಂಡಿರುವುದು ಗಮನಕ್ಕೆ ಬರುತ್ತದೆ. ಗರ್ಭಗೃಹದಲ್ಲಿರುವ 
ಸುಮಾರು ಒಂದು ಅಡಿ ಎತ್ತರದ ಲಿಂಗವನ್ನು ವೀರಭದಸ್ಥಾಮಿ ಎಂಬ ಹೆಸರಿನಿಂದ 


181 


ಆರಾಧಿಸಿಕೊಂಡು ಬರಲಾಗಿದೆ. ಚೌಕಾಕಾರವಾಗಿರುವ ಗರ್ಭಗೃಹದಲ್ಲಿ ಯಾವುದೇ ಅಲಂಕಾರಿಕ 
ಕೆತ್ತನೆಗಳಿಲ್ಲದೆ ತುಂಬಾ ಸರಳವಾಗಿದೆ. ಗರ್ಭಗೃಹದ ನಂತರದ ಅಂತರಾಳ ಹಾಗೂ ಮುಖ 
ಮಂಟಪವು ಅತ್ಯಂತ ಸರಳವಾಗಿರುವುದರಿಂದ ಇವುಗಳಲ್ಲಿ ಕಂಬಗಳಾಗಲೀ ಮೂರ್ತಿಶಿಲಗಳಾಗಲಿ 
ಕಂಡುಬರುವುದಿಲ್ಲ. ದೇವಾಲಯದ ಒಳಭಿತ್ತಿಯನ್ನು ಗಾರೆಯಿಂದ ಜೀರ್ಣೋದ್ದಾರಗೊಳಿಸಲಾಗಿದ್ದು, 
ಅದರ ಮೂಲ ಲಕ್ಷಣಗಳು ಕಾಣುವುದಿಲ್ಲ. ಈ ದೇವಾಲಯದ ಏರು ವಿನ್ಯಾಸದಲ್ಲಿ ಅಧಿಷ್ಠಾನ, ಭಿತ್ತಿ, 
ಪ್ರಸ್ತರ ಹಾಗೂ ಶಿಖರದ ಭಾಗಗಳಿಂದ ಕೂಡಿದೆ. ಗರ್ಭಗೃಹದ ಮೇಲಿನ ಶಿಖರವು ದ್ರಾವಿಡ 
ಶೈಲಿಯಲ್ಲಿದ್ದು, ವಿಜಯನಗರ ಕಾಲದ ವಾಸ್ತುಶಿಲ್ಲದ ಲಕ್ಷಣಗಳನ್ನು ಹೊಂದಿದೆ. ಇದರ ಹಿನ್ನಲೆಯಲ್ಲಿ 
ಈ ದೇವಾಲಯದ ಶಿಖರದ ಭಾಗವು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾಗಿದೆ 
ಎಂಬುದು ತಿಳಿದುಬರುತ್ತದೆ. 


ಮರಳೇಶ್ವರ (ಮಳಲೇಶ್ನರ) ದೇವಾಲಯ, ಕೋಡಂಬಳ್ಳಿ 


ಕೋಡಂಬಳ್ಳಿ ಗ್ರಾಮದಲ್ಲಿ ಈ ದೇವಾಲಯ ಕ್ರಿ.ಶ. ೯ನೆಯ ಶತಮಾನಕ್ಕೆ ಸೇರಿದೆ. ಶಾಸನಗಳಲ್ಲಿ 
ಇದನ್ನು ಮಳಲೇಶ್ವರ ಎಂದು ಉಲ್ಲೇಖಿಸಲಾಗಿದ್ದು, ಪ್ರಸ್ತುತ ಮರಳೇಶ್ವರ ಎಂಬ ಹೆಸರಿನಿಂದ 
ಕರೆಯಲ್ಲಡುತ್ತದೆ. ಇದನ್ನು ಗಂಗರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಗರ್ಭಗೃಹದಿಂದ 
ಸುಖನಾಸಿಯ ಭಾಗದವರೆಗೆ ಗಂಗರ ವಾಸ್ತುಶಿಲ್ಪ ಲಕ್ಷಣಗಳು ಗಮನಕ್ಕೆ ಬರುತ್ತವೆ. ಕ್ರಿಶ. ೧೧ನೆಯ 
ಶತಮಾನದ ಶಾಸನವೊಂದರಲ್ಲಿ ಕೋಡಂಬಳ್ಳಿಯ ಮಳಲೇಶ್ನರ ದೇವಾಲಯಕ್ಕೆ “ಭೇರನ್‌ 
ಪೇರುಮಾನ್‌'ಎಂಬುವವನು ಪಣವನ್ನು(ಹಣ) ದಾನ ನೀಡಿದ ಉಲ್ಲೇಖವಿದೆ." *” ಇದರಿಂದ ಈ 
ದೇವಾಲಯ  ಹೊಯ್ದಳರ ಪೂರ್ವದಲ್ಲಿ ನಿರ್ಮಾಣವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. 
ಕ್ರಿಶಂ೪ಳೀ೯ ಶಾಸನದಲ್ಲಿ ವಿಜಯನಗರದ ದೊರೆ ಅಚ್ಚುತ ಮಹಾರಾಯರಿಗೆ ಧರ್ಮವಾಗಲೆಂದು 
ಮಳಲ್ಲೇಶ್ವರ ದೇವರ ಅಂಗಭೋಗ, ರಂಗಭೋಗ ಹಾಗೂ ಉತ್ತವಕ್ಕಾಗಿ ತಿಮ್ಮರಸರು ಕೋಡಂಬಳ್ಳಿ 
ಸೀಮೆಯ ನಿಟ್ಟೂರು ಭಟ ವಿತ್ತಿಯ ಸ್ಥಳದ "ಸೀಗೆಯ' ಗ್ರಾಮವನ್ನು ದತ್ತಿ ಬಿಟ್ಟ ವಿವರವಿದೆ. 
ಇವುಗಳ ಆಧಾರದಿಂದ ಮರಳೇಶ್ವರ ದೇವಾಲಯ ಮೂಲತಃ ಗಂಗರ ಕಾಲದಲ್ಲಿ 
ನಿರ್ಮಾಣಗೊಂಡಿದೆ ಎಂಬುದು ಸ್ಪಷ್ಟವಾಗುತ್ತದೆ. 


ದ್ರಾವಿಡ ಶೈಲಿಯಲ್ಲಿರುವ ಈ ದೇವಾಲಯ ತಳವಿನ್ಯಾಸದಲ್ಲಿ ಗರ್ಭಗೃಹ, ಅಂತರಾಳ, 
ನವರಂಗ ಮುಖಮಂಟಪ, ಮುಖ್ಯದ್ದಾರವನ್ನು ಹೊಂದಿದೆ. ಗರ್ಭಗೃಹ ಚೌಕಾಕಾರವಾಗಿದ್ದು, ಸರಳ 
ರಚನೆಯ ಎರಡು ಕಂಬಗಳಿಂದ ಕೂಡಿದೆ. ಅವುಗಳ ಮಧ್ಯದಲ್ಲಿ ಇರುವ ಒಂದು ಪಾಣಿಪೀಠದಲ್ಲಿ 
ಸುಮಾರು ಎರಡು ಅಡಿ ಎತ್ತರದ ಲಿಂಗವಿದೆ. ಈ ಲಿಂಗವು ಕೂಡ್ಡೂರಿನ ಮಂಗಳೇಶ್ವರ 
ದೇವಾಲಯದಲ್ಲಿರುವ ಬಾಣದಾಕಾರದ ಲಕ್ಷಣವನ್ನೆ ಹೋಲುತ್ತದೆ. ಸಾಮಾನ್ಯವಾಗಿ ಗಂಗರ ಕಾಲದ 
ಲಿಂಗಗಳಲ್ಲಿ ಇಂತಹ ಲಕ್ಷಣಗಳು ಕಂಡುಬರುತ್ತವೆ. ಕೋಡಂಬಳ್ಳಿಯ  ಮಳಲೇಶ್ವರ 


182 


ದೇವಾಲಯದಲ್ಲಿರುವ ಲಿಂಗದಲ್ಲಿಯೂ ಸಹ ಇದೇ ಲಕ್ಷಣಗಳಿರುವುದರಿಂದ ಇದನ್ನು ಗಂಗರ 
ಕಾಲದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂಬುದು ತಿಳಿಯುತ್ತದೆ. ಗರ್ಭಗೃಹದ ಬಾಗಿಲುವಾಡದಲ್ಲಿ ಸರಳವಾದ 
ದ್ವಿತಲಗಳಿದ್ದು, ಯಾವುದೇ ರೀತಿಯ ಅಲಂಕಾರಿಕ ಕೆತ್ತನೆಗಳು ಕಂಡುಬರುವುದಿಲ್ಲ. ಗರ್ಭಗೃಹಕ್ಕೆ 
ಹೊಂದಿಕೊಂಡು ಸುಖನಾಸಿಯಿದ್ದು, ಅದನ್ನು ಇತ್ತೀಚಿಗಷ್ಟೇ ನವೀಕರಣಗೊಳಿಸಲಾಗಿದೆ. 
ಆಯತಾಕಾರವಾಗಿರುವ ಸುಖನಾಸಿ ಮಂಟಪದಲ್ಲಿ ನಂದಿಯ ಶಿಲ್ಪವಿದೆ. 


ಸುಖನಾಸಿಗೆ ಹೊಂದಿಕೊಂಡಿರುವ ನವರಂಗದ ಭಾಗವು ನಾಲ್ಕು ಕಂಬಗಳಿಂದ ಕೂಡಿದೆ. 
ಇವುಗಳು ಚತುರಾಸ್ತ್ರ ಅಷ್ಟರಾಸ್ತ ಮುಖಗಳನ್ನು ಹೊಂದಿದ್ದು, ಅವುಗಳಲ್ಲಿ ನಂದಿ, ಗಣೇಶ 
ಮೊದಲಾದ ಉಬ್ಬುಶಿಲ್ಲದ ಕೆತ್ತನೆಗಳಿವೆ. ನವರಂಗದ ಬಲಭಾಗಕ್ಕೆ ಅಮ್ಮನವರ ಗುಡಿಯಿದೆ. ಇದನ್ನು 
ಇತ್ತೀಚಿಗಷ್ಟೇ ನಿರ್ಮಿಸಿದಂತೆ ಕಾಣುತ್ತದೆ. ಪ್ರಾಯಶಃ ನವರಂಗದಲ್ಲಿದ್ದ ಅಮ್ಮನವರ ಮೂರ್ತಿಶಿಲಕ್ಕೆ 
ಈ ಗುಡಿಯನ್ನು ನಿರ್ಮಿಸಿರಬಹುದು. ನವರಂಗದಲ್ಲಿ ಕೈಮುಗಿದು ನಿಂತಿರುವ ಸುಮಾರು ಎರಡು 
ಅಡಿ ಎತ್ತರದ ಚಂಡಿಕೇಶ್ವರನ ಮೂರ್ತಿಶಿಲ್ಲ ಹಾಗೂ ಚತುರ್ಭಜಧಾರಿಯಾಗಿ ಸರ್ವಾಭರಣಗಳಿಂದ 
ಅಲಂಕೃತಗೊಂಡು ಪೀಠದ ಮೇಲೆ ಕುಳಿತಿರುವ ಗಣೇಶನ ಮೂರ್ತಿಶಿಲ್ಲಗಳಿವೆ. ಇವುಗಳ ಜೊತೆಗೆ 
ಸಪ್ತಮಾತೃಕೆಯರ ಶಿಲಗಳೂ ಕೂಡಾ ನವರಂಗದಲ್ಲಿ ಕಂಡುಬರುತ್ತವೆ. ಈ ಮೂರ್ತಿಶಿಲಗಳ 
ಲಕ್ಷಣಗಳನ್ನು ಗಮನಿಸಿದರೆ ಗಂಗರ ಕಾಲದಲ್ಲಿ ಅವುಗಳನ್ನು ಪ್ರಶಿಷ್ಠಾಪಿಸಿರುವುದು ಗಮನಕ್ಕೆ 
ಬರುತ್ತದೆ. 


ನವರಂಗದಲ್ಲಿರುವ ನಾಲ್ಕು ಕಂಬಗಳು ಸುಮಾರು ಆರು ಅಡಿ ಎತ್ತರವಾಗಿದ್ದು, ಪೀಠ, 
ದಿಂಡು, ಕುಂಭ(ಘಂಟ), ಮಂಡಿ(ಫಲಕ) ಹಾಗೂ ಪೋತಿಕಾ ಭಾಗಗಳನ್ನು ಹೊಂದಿವೆ. ನಾಲ್ಕು 
ಕಂಬಗಳ ಮಧ್ಯಭಾಗದ ಮೇಲ್ಸಾವಣಿಿಯ ಉಪಾನದಲ್ಲಿ ಅರಳಿದ ಕಮಲದಳಗಳ ಸುಂದರವಾದ 
ಉಬ್ಬುಕೆತ್ತನೆಯಿದೆ. ಬಾಗಿಲುವಾಡವು ಹೂಬಳ್ಳಿಗಳ ಕೆತ್ತನೆಯಿಂದ ಅಲಂಕೃತಗೊಂಡಿದ್ದು, ಲಲಾಟದಲ್ಲಿ 
ಗಜಲಕ್ಷಿಯ ಉಬ್ಬು ಶಿಲವಿದೆ. ನವರಂಗದ ನಂತರ ಮುಖಮಂಟದ ಭಾಗವಿದೆ. ಇದು ತೆರೆದ 
ಮಂಟಪವಾಗಿದ್ದು, ನಾಲ್ಕು ಕಂಬಗಳಿಂದ ಕೂಡಿದೆ. ಈ ಕಂಬಗಳು ಪೀಠದ ಮೇಲೆ ಚತುರಾಸ್ತ, 
ಅಷ್ಟಾಸ್ತ್ರ ಮುಖಗಳನ್ನು ಹೊಂದಿದ್ದು, ಚತುರಾಸ್ತ ಮುಖದ ಭಾಗದಲ್ಲಿ ಎಡೆಮುರಿಗಣಪತಿ ಹಾಗೂ 
ಕಾಳಮುಖ ಯತಿಯ ಉಬ್ಬುಶಿಲಗಳಿವೆ. ಇವೆಲ್ಲವೂ ಮರುಳೇಶ್ವರ ದೇವಾಲಯದ ಪ್ರಾಚೀನತೆಯನ್ನು 
ಹಾಗೂ ಸಂಸ್ಕೃತಿಯ ಅಂಶಗಳನ್ನು ತಿಳಿಯುವಲ್ಲಿ ಮಹತ್ವದ ಆಕರಗಳಾಗಿ ನಿಲ್ಲುತ್ತವೆ. 
ಮುಖಮಂಟಪವು ತೆರೆದ ಮಂಟಪವಾಗಿರುವುದರಿಂದ ಅದಕ್ಕೆ ಎಡ ಮತ್ತು ಬಲಭಾಗದ ಎರಡೂ 
ಕಡೆಗಳಲ್ಲಿ ಮೇಟ್ಟಿಲುಗಳಿವೆ. ಆ ಮೆಟ್ಟಲುಗಳ ಎರಡು ಕಡೆಗಳಲ್ಲಿ ಗಜಮುಖದ ಸುಂದರವಾದ 
ಸೋಪಾನವನ್ನು ಜೋಡಿಸಲಾಗಿದೆ. ಬಲಭಾಗದ ಸೋಪಾನ ಕಲ್ಲಿನಲ್ಲಿ ಯಕ್ಷನು ಅಭಯ 
ಮುದ್ರೆಯಲ್ಲಿ ಕುಳಿತಿರುವಂತೆ ಸುಂದರವಾಗಿ ಕಂಡರಿಸಲಾಗಿದೆ. 


183 


ಮರಳೇಶ್ವರ ದೇವಾಲಯ ಏರು ವಿನ್ಯಾಸದಲ್ಲಿ ಅದಿಷ್ಠಾನ, ಭಿತ್ತಿ ಪ್ರಸ್ತರ, ಶಿಖರದ ಭಾಗಗಳಿವೆ. 
ಗರ್ಭಗೃಹದಿಂದ ನವರಂಗ ಮಂಟಪದವರೆಗಿನ ಅಧಿಷ್ಠಾನದ ಭಾಗವು ಮಣ್ಣಿನಲ್ಲಿ ಮುಚ್ಚಿಹೋಗಿದೆ. 
ಆದರೆ ಮುಖ ಮಂಟಪದ ಭಾಗದಲ್ಲಿ ಮಾತ್ರ ಅಧಿಷ್ಠಾನ ಕಾಣುತ್ತದೆ. ಉಪಾನ, ಜಗತಿ, 
ತಿಪಟ್ಟಕುಮುದ, ಮಹಾಪಟ್ಟಿಕೆಗಳು, ಅದಿಷ್ಠಾನದಲ್ಲಿರುವ ಮುಖ್ಯ ಲಕ್ಷಣಗಳಾಗಿವೆ. ಅವುಗಳಿಂದ ಈ 
ದೇವಾಲಯವು ಪಾದಬಂಧ ಅದಿಷ್ಠಾನದ ಮೇಲೆ ನಿರ್ಮಾಣವಾಗಿರುವುದು ತಿಳಿಯುತ್ತದೆ. 
ಅಧಿಷ್ಠಾನದ ಮೇಲಿನ ಭಿತ್ತಿಯ ಭಾಗವನ್ನು ಇಟ್ಟಿಗೆ ಮತ್ತು ಗಾರೆ ಬಳಸಿ ಇತ್ತೀಚೆಗೆ ಜೀರ್ಣೋದ್ದಾರ 
ಮಾಡಲಾಗಿದೆ. ಇದರಿಂದಾಗಿ ಭಿತ್ತಿ ಭಾಗದ ಮೂಲ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದೆ. 
ಅದರ ಮೇಲಿನ ಪ್ರಸ್ತರ ಮತ್ತು ಪ್ರಸಾದ ಭಾಗದಲ್ಲಿ ಮೂಲ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದೆ. 
ಗರ್ಭಗೃಹದ ಮೇಲಿರುವ ದ್ರಾವಿಡ ಶೈಲಿಯ ಶಿಖರದಲ್ಲಿ ನಂದಿ, ಗಣೇಶ, ಶಿವ, ಪಾರ್ವತಿಯರ 
ಗಾರೆ ಶಿಲ್ಲಗಳು ಕಂಡುಬರುತ್ತವೆ. ಇಂತಹ ಶಿಖರಗಳಲ್ಲಿ ಆಯಾ ಪ್ರಧಾನ ದೇವತೆಗಳ ಮತ್ತು 
ಪರಿವಾರ ದೇವತೆಗಳ ಮೂರ್ತಿಶಿಲ್ಲಗಳನ್ನು ಜೊತೆಗೆ ರಾಮಾಯಣ, ಮಹಾಭಾರತದ ಕಥನ 
ನಿರೂಪಣಾ ಶಿಲ್ಪಗಳನ್ನು ಕಂಡರಿಸಲಾಗಿದೆ. ವಾಸ್ತುಶಿಲದ ಬೆಳವಣಿಗೆ ಹಾಗೂ ದೇವಾಲಯದ 


ಸೌಂದರ್ಯದ ಮುಖ್ಯ ಉದ್ದೇಶವಿತ್ನೆಂಬುದು ತಿಳಿದುಬರುತ್ತದೆ. 


ಈ ದೇವಾಲಯದ ಸುತ್ತಲೂ ರಕ್ಷಣೆಗೆಂದು ಸುಮಾರು ಆರು ಅಡಿ ಎತ್ತರದ ಪ್ರಾಕಾರ 
ಗೋಡೆಯನ್ನು ಇಟ್ಟಿಗೆ ಮತ್ತು ಗಾರೆಯನ್ನು ಬಳಸಿ ನಿರ್ಮಿಸಲಾಗಿದೆ. ಇದರ ಲಕ್ಷಣಗಳನ್ನು 
ಗಮನಿಸಿದರೆ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂಬುದು ಗಮನಕ್ಕೆ 
ಬರುತ್ತದೆ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಪ್ರಾಕಾರ ಗೋಡೆಯು ಸಂಪೂರ್ಣವಾಗಿ 
ಶಿಧಿಲಗೊಂಡಿದ್ದು, ಅವನತಿಯ ಸ್ಥಿತಿಯಲ್ಲಿದೆ. ಪ್ರಾಕಾರದ ಒಳ ಆವರಣದಲ್ಲಿ ಸುಮಾರು ಎರಡು 
ಅಡಿ ಎತ್ತರದ ಗಣೇಶ ಮತ್ತು ಸೂರ್ಯನ ಮೂರ್ತಿಶಿಲ್ಲಗಳನ್ನು ದೇವಾಲಯದ ಜೀಣೋದ್ಧಾರದ 
ಸಂದರ್ಭದಲ್ಲಿ ಪ್ರಾಕಾರದ ಆವರಣದಲ್ಲಿ ತಂದು ಇಟ್ಟಿರುವ ಮಾಹಿತಿಯನ್ನು ಸ್ಥಳೀಯರು 


ನೀಡುತ್ತಾರೆ. 


ಈ ದೇವಾಲಯದ ಹೊರಭಾಗದಲ್ಲಿ ಗರ್ಭಗೃಹದ ಪಕ್ಕದಲ್ಲಿ ಸುಮಾರು ಎರಡು ಅಡಿ 
ಎತ್ತರದ ಪ್ರಾಚೀನ ಕಾಲಕ್ಕೆ ಸೇರಿದ ಒಂದು ಲಿಂಗವಿದೆ. ಇದು ಗಂಗರ ಕಾಲದಲ್ಲಿ 
ಪ್ರತಿಷ್ಠಾಪಿಸಲಾಗುತ್ತಿದ್ದ ಬ್ರಹ್ನನಾಡಿಯ ಲಕ್ಷಣವನ್ನು ಹೊಂದಿದೆ. ಗಂಗರ ಕಾಲದಲ್ಲಿ ಒಂದು 
ಪ್ರದೇಶದಲ್ಲಿ ಒಂದಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿರುವುದನ್ನು ಕಾಣಬಹುದು. ಈ 
ದೇವಾಲಯದ ವಾಸ್ತುಶಿಲ್ಲದಿಂದ ಕ್ರಿಶ. ೯ನೆಯ ಶತಮಾನದಲ್ಲಿ ಇಲ್ಲಿ ದೇವಾಲಯಗಳ ನಿರ್ಮಾಣದ 
ವಾಸ್ತುಶಿಲ್ಪ ಲಕ್ಷಣಗಳು ಗಮನಕ್ಕೆ ಬರುತ್ತವೆ. 


184 


ಚನ್ನಸೋಮೇಶ್ವರ ದೇವಾಲಯ, ಇಅಗ್ಗಲೂರು 


ಚನ್ನಪಟ್ಟಣ ತಾಲೂಕಿನ ಪ್ರಾಚೀನ ದೇವಾಲಯಗಳಲ್ಲಿ ಇಗ್ಗಲೂರು ಗ್ರಾಮದ 
ಚನ್ನಸೋಮೇಶ್ವರ ದೇವಾಲಯವೂ ಒಂದಾಗಿದ್ದು, ಇದು ಸುಮಾರು ಕ್ರಿಶ. ೯ನೆಯ ಶತಮಾನಕ್ಕೆ 
ಸೇರಿದೆ. ಇಗ್ಗಲೂರು ಗ್ರಾಮದ ಜಲಾಶಯದ ಬಳಿಯಿರುವ ಈ ದೇವಾಲಯವು ಗಂಗರ ಕಾಲದಲ್ಲಿ 
ನಿರ್ಮಾಣಗೊಂಡಿದೆ. ದೇವಾಲಯದ ಪಕ್ಕದಲ್ಲೇ ಕಣ್ಣನದಿಗೆ ಜಲಾಶಯವನ್ನು ನಿರ್ಮಿಸಿರುವುದರಿಂದ 
ಅದರ ದಡವನ್ನು ಮಣ್ಣಿನಿಂದ ಎತ್ತರಿಸಲಾಗಿದ್ದು, ಇದು ಭಿತ್ತಿಯ ಬಹುತೇಕ ಭಾಗ ಮಣ್ಣಿನಿಂದ 
ಮುಚ್ಚಿಹೋಗಿದೆ. ಚನ್ನಸೋಮೇಶ್ವರ ದೇವಾಲಯದ ಹೊರಭಾಗದಲ್ಲಿನ ವಾಸ್ತುಶಿಲದ ಲಕ್ಷಣಗಳನ್ನು 
ಗುರುತಿಸಲು ಸಾಧ್ಯವಾಗಿಲ್ಲ. ಅಲ್ಲದೆ ದೇವಾಲಯದ ಒಳಭಾಗವನ್ನು ಜೀರ್ಣೋದ್ದಾರಗೊಳಿಸಿ ಹಲವು 
ಮಾರ್ಪಾಡು ಮಾಡಿರುವುದರಿಂದ ಈ ದೇವಾಲಯವು ಮೂಲ ಸೌಂದರ್ಯದ ಲಕ್ಷಣಗಳನ್ನು 
ಕಳೆದುಕೊಂಡಿದೆ. ಪೂರ್ವಾಭಿಮುಖವಾಗಿರುವ ಚನ್ನಸೋಮೇಶ್ವರ ದೇವಾಲಯವು ಗರ್ಭಗೃಹ, 
ಸುಖನಾಸಿ, ನವರಂಗ, ಮುಖಮಂಟಪದ ಭಾಗಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಸುಮಾರು 
ಒಂದು ಅಡಿ ಎತ್ತರದ ಲಿಂಗವಿದೆ. ಬ್ರಹ್ನಸೂತ್ರದ ಲಕ್ಷಣಗಳಿರುವ ಈ ಲಿಂಗವನ್ನು ಗಂಗರ ಕಾಲದಲ್ಲಿ 
ಪ್ರಶಿಷ್ಠಾಖಿಸಲಾಗಿದೆ. ಸ್ಥಳೀಯರಲ್ಲಿ ಇದರ ಬಗ್ಗೆ ಉದ್ಭವಲಿಂಗ ಎಂಬ ನಂಬಿಕೆಯಿದೆ. ಗರ್ಭಗೃಹದ 
ನಂತರದಲ್ಲಿ ಸುಖನಾಸಿಯ ಭಾಗವಿದೆ. ಗರ್ಭಗೃಹ, ಸುಖನಾಸಿಯ ಮಂಟಪಗಳಲ್ಲಿ ಕೂಡಾ ಗಂಗರ 
ಕಾಲದ ವಾಸ್ತುಶಿಲ್ಲ ಲಕ್ಷಣಗಳು ಕಂಡುಬರುತ್ತವೆ. ನವರಂಗ ಹಾಗೂ ಮುಖಮಂಟಪದ ಭಾಗವನ್ನು 
ನಯಗೊಳಿಸಿರುವುದರಿಂದ ಮೂಲ ಲಕ್ಷಣಗಳು ಕಾಣುವುದಿಲ್ಲ. ಗರ್ಭಗೃಹ, ಸುಖನಾಸಿ ಹಾಗೂ 
ಲಿಂಗದ ಲಕ್ಷಣಗಳ ಆಧಾರದಿಂದ ಚನ್ನಸೋಮೇಶ್ವರ ದೇವಾಲಯ ಮೂಲತಃ ಗಂಗರ ಕಾಲದಲ್ಲಿ 
ನಿರ್ಮಾಣಗೊಂಡು ಕಾಲಾಂತರದಲ್ಲಿ ಜೀರ್ಣೋದ್ದಾರಗೊಂಡಿದೆ ಎಂಬುದು ಗಮನಕ್ಕೆ ಬರುತ್ತದೆ. 


ಮ, 


ಮುಖಗಳನ್ನು ಉಳ್ಳದ್ದಾಗಿದ್ದರೆ. ಉಳಿದ ಎರಡು ಕಂಬಗಳು ರುದಕಾಂತ ಲಕ್ಷಣಗಳನ್ನು ಹೊಂದಿರುವ 
ವೃತ್ತಾಕಾರದ ಕಂಬಗಳಾಗಿವೆ. ನವರಂಗದಲ್ಲಿ ಸುಮಾರು ಎರಡು ಅಡಿ ಎತ್ತರ ಗಣಪತಿ 
ಮೂರ್ತಿಶಿಲ್ಲವಿದೆ. ದ್ವಿಭಾಹುಗಳನ್ನು ಹೊಂದಿರುವ ಗಣಪತಿ ಮೂರ್ತಿಶಿಲವು ಗಂಗರ ಕಾಲಕ್ಕೆ 


ನವರಂಗ ಮಂಟಪದಲ್ಲಿ ನಾಲ್ಕು ಕಂಬಗಳಿದ್ದು, ಎರಡು ಕಂಬಗಳು ಚತುರಾಸ್ತ್ಯ, ಅಷ್ಟಾಸ 


ಸೇರಿದ್ದಾಗಿದೆ. ನವರಂಗದ ದ್ಹಾರಬಂಧವು ದ್ವಿಶಾಖೆಯನ್ನು ಹೊಂದಿದ್ದು, ಅವುಗಳಲ್ಲಿ ಹೂಬಳ್ಳಿಗಳ 
ತೋರಣಗಳ ಅಲಂಕಾರಿಕೆಯ ಕೆತ್ತನೆ ಹಾಗೂ ಲಲಾಟದಲ್ಲಿ ಲಿಂಗದ ಉಬ್ಬು ಶಿಲ್ಲಗಳಿವೆ. ಉಳಿದಂತೆ 
ನವರಂಗದ ಭಾಗವು ಸರಳವಾಗಿ ರಚನೆಯಾಗಿರುವುದನ್ನು ಕಾಣಬಹುದು. ಗರ್ಭಗೃಹದ ಮೇಲ್ಭಾಗದ 
ಶಿಖರವನ್ನು ಗಾರೆಯಿಂದ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಅದರಲ್ಲಿ ಯಾವುದೇ 
ಮೂರ್ತಿಶಿಲ್ಲಗಳ  ಕೆತ್ತನೆಯಿಲ್ಲದೆ ಸರಳವಾಗಿ ನಿರ್ಮಿಸಲಾಗಿದೆ. ಇದನ್ನು ಗಮನಿಸಿದರೆ 
ರಾಜಧಾನಿಗಳಂತ ಪ್ರದೇಶದಲ್ಲಿ ದೇವಾಲಯಗಳಿಗೆ ದೊರೆತಷ್ಟು ಪೋಷಣೆ ಇತರೆ ಸಾಮಾನ್ಯ 
ಪ್ರದೇಶದಲ್ಲಿ ದೊರೆಯುತ್ತಿರಲಿಲ್ಲ ಎಂಬುದು ಗೊತ್ತಾಗುತ್ತದೆ. 


185 


ಈ ದೇವಾಲಯದ ಹೊರಗಿನ ಬಹುಭಾಗ ಮಣ್ಣಿನಲ್ಲಿ ಮುಚ್ಚಿ ಹೋಗಿರುವುದರಿಂದ 
ದೇವಾಲಯಕ್ಕೆ ಇಳಿಮುಖವಾಗಿ ಮೆಟ್ಟಿಲುಗಳನ್ನು ಜೋಡಿಸಲಾಗಿದೆ. ದೇವಾಲಯದ ಬಲಭಾಗದಲ್ಲಿ 
ಗಂಗರ ಕಾಲಕ್ಕೆ ಸೇರಿದ ಭೈರವಿ, ಲಕುಲೀಶ, ಸೂರ್ಯ, ಕಾಲಭೈರವ, ಸಪ್ತಮಾತೃಕೆಯರ 
ಮೂರ್ತಿಶಿಲ್ಲಗಳು ಕಂಡುಬರುತ್ತವೆ. ಇಲ್ಲಿರುವ ಮೂರ್ತಿಶಿಲ್ಲಗಳ ಆಧಾರದಿಂದ ಚನ್ನಸೋಮೇಶ್ವರ 
ದೇವಾಲಯವು ಪ್ರಾಚೀನ ಕಾಲದಲ್ಲಿ ಶಾಕ್ತ ಕಾಪಾಲಿಕ, ಲಕುಲೀಶ, ಪಾಶುಪತ, ನಾಥಪಂಥಗಳ 
ಕೇಂದವಾಗಿತ್ತು ಹಾಗೂ ಸೂರ್ಯನ ಆರಾಧನೆಯ ಕೇಂದವಾಗಿತ್ತೆಂಬ ಮಹತ್ನದ ವಿಷಯ 


ತಿಳಿದುಬರುತ್ತದೆ. 
ಸಿದ್ದರಾಮೇಶ್ವರ ದೇವಾಲಯ, ಬೇವೂರು 


ಸಿದ್ದರಾಮೇಶ್ವರ ದೇವಾಲಯವು ಬೇವೂರು ಗ್ರಾಮದ ದೊಡ್ಡ ಬೆಟ್ಟದ ಮೇಲಿದೆ. 
ಸಿದ್ದರಾಮೇಶ್ವರ ದೇವಾಲಯ ಇರುವುದರಿಂದಲೇ ಇಲ್ಲಿನ ಬೆಟ್ಟಕ್ಕೆ ಸಿದ್ಧರಾಮೇಶ್ವರ ಬೆಟ್ಟ ಎಂದು 
ಹೆಸರು ಬಂದಿದೆ. ಇದು ಸುಮಾರು ಕ್ರಿಶ. ೯ನೆಯ ಶತಮಾನಕ್ಕೆ ಸೇರಿದ್ದು, ಮೂಲತಃ ಗಂಗರ 
ಕಾಲದಲ್ಲಿ ನಿರ್ಮಾಣವಾಗಿದೆ. ಹೊಯ್ದಳರ ಆಳ್ಗಿಕೆಯ ಕಾಲದ ಕ್ರಿಶ ೧೨೭೨ರ ಶಾಸನದಲ್ಲಿ 
ಸಿದ್ದರಾಮೇಶ್ವರ ದೇವರ ಉಲ್ಲೇಖ ಮೊದಲಿಗೆ ದೊರೆಯುತ್ತದೆ. ಅದರಲ್ಲಿ ಹೊಯ್ಸಳರ ಕಾಲದಲ್ಲಿ 
"ವೀರಘಂಟಿ ರಾಮನಾಥ” ದೇವರಿಗೆ ದಾನ ನೀಡಿರುವ ವಿವರವಿದೆ.” ಬೇವೂರು ಗ್ರಾಮದಲ್ಲಿ ಗಂಗರ 
ಕಾಲಕ್ಕೆ ಸೇರಿದ ಕುರಹುಗಳು ದೊರೆತಿದೆ. ಅವುಗಳ ಆಧಾರದಿಂದ ಇದು ಗಂಗರ ಕಾಲದಲ್ಲಿ 
ನಿರ್ಮಾಣಗೊಂಡಿದೆ ಎಂದು ಸಷ್ಟವಾಗುತ್ತದೆ. 


ಸಿದ್ದರಾಮೇಶ್ವರ ದೇವಾಲಯವನ್ನು ವಿಶಾಲವಾದ ಬಂಡೆಯ ಮೇಲೆ ಪೂರ್ವಾಭಿಮುಖವಾಗಿ 
ನಿರ್ಮಿಸಲಾಗಿದೆ. ಗ್ರಾನೈಟ್‌ ಶಿಲೆಯನ್ನು ಬಳಸಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿರುವ ಈ 
ದೇವಾಲಯವು ತಳವಿನ್ಮಾಸದಲ್ಲಿ ಗರ್ಭಗೃಹ, ಸುಖನಾಸಿ, ನವರಂಗ, ಮುಖಮಂಟಪದ 
ಭಾಗಗಳಿಂದ ಕೂಡಿದೆ. ನವರಂಗ ಮಂಟಪದ ಭಾಗದಲ್ಲಿ ಹೊಯ್ದಳ ವಾಸ್ತುಶಿಲ್ಲದ ಲಕ್ಷಣಗಳು 
ಗಮನಕ್ಕೆ ಬರುತ್ತವೆ. ಇದರಿಂದ ಸಿದ್ದರಾಮೇಶ್ವರ ದೇವಾಲಯವು ಗಂಗರ ಕಾಲದಲ್ಲಿ 
ನಿರ್ಮಾಣಗೊಂಡು ಹೊಯ್ದಳರ ಕಾಲದಲ್ಲಿ ಪುನರ್‌ ನಿರ್ಮಾಣಗೊಂಡಿರುವುದು ತಿಳಿಯುತ್ತದೆ. 
ಇದರ ಗರ್ಭಗೃಹವು ಚೌಕಾಕಾರವಾಗಿದ್ದು, ಇದರಲ್ಲಿ ಒಂದು ಅಡಿ ಎತ್ತರದ ಪಾಣಿಪೀಠದ ಮೇಲೆ 
ಸುಮಾರು ಎರಡು ಅಡಿ ಎತ್ತರದ ಲಿಂಗವಿದೆ. ಇದನ್ನು ಗಂಗರ ಕಾಲದಲ್ಲಿ ಪ್ರಶಿಷ್ಠಾಪಿಸಲಾಗಿದೆ. 
ಗರ್ಭಗುಡಿಯ ಮೇಲ್ಸಾವಣಿಯ ವಿತಾನದಲ್ಲಿ ಅರಳಿದಂತಿರುವ ಕಮಲ ದಳಗಳ ಸುಂದರವಾದ 
ಕೆತ್ತನೆಯಿದೆ. ಆದರೆ ಗರ್ಭಗುಡಿಯ ಬಾಗಿಲುವಡದಲ್ಲಿ ಯಾವುದೇ ಕೆತ್ತನೆಗಳಿಲ್ಲದೇ ಅತ್ಯಂತ 
ಸರಳವಾಗಿದೆ. ನಂತರದ ಭಾಗ ಸುಖನಾಸಿಯ ಮಂಟಪವು ಆಯತಾಕಾರವಾಗಿದ್ದು, ಇದರಲ್ಲಿ 
ಅಲಂಕಾರಿಕ ಕೆತ್ತನೆಗಳಾಗಲಿ, ಮೂರ್ತಿಗಳಾಗಲಿ ಕಂಡುಬರುವುದಿಲ್ಲ. 


186 


ಸುಖನಾಸಿಗೆ ಹೊಂದಿಕೊಂಡಂತೆ ನವರಂಗ ಮಂಟಪದ  "ಪಿಂಡಿಪಾದ' ಸ್ತಂಭದ 
ಲಕ್ಷಣಗಳನ್ನು ಹೊಂದಿದೆ. ಕೀರ್ತಿಮುಖಗಳಲ್ಲಿ ಕೆತ್ತಲ್ಲಟ್ಟಿರುವ ಕಂಬಗಳನ್ನು ಪಿಂಡಿಪಾದ 
ಸ್ತಂಭಗಳನ್ನುವರು."“” ಇದೇ ಲಕ್ಷಣಗಳನ್ನು ಒಳಗೊಂಡಿರುವ ಈ ನಾಲ್ಕು ಕಂಬಗಳಲ್ಲಿ ಎರಡು 
ಕಂಬಗಳು ಮಣಿಸರಗಳ ಕೆತ್ತನೆಯಿಂದ ಅಲಂಕೃತವಾಗಿರುವ ವೃತ್ತಾಕಾರ, ತಾಡಿಕಾ, ತಡಿ, ಮಂಡಿ, 
ಫಲಕ, ವೀರಕಂಠ ಹಾಗೂ ಮುಷ್ಠಿಬಂಧ, ಪೋತಿಕಾದ ಭಾಗಗಳನ್ನು ಹೊಂದಿವೆ. ಉಳಿದ ಎರಡು 
ಕಂಬಗಳು ಚೌಕಾಕಾರದ ವೃತ್ತಾಕಾರ, ಘಂಟಾ, ಫಲಕದ ಭಾಗವಿದ್ದು, ಲತಾಬಳ್ಳಿಗಳ ಕೆತ್ತನೆಯಿಂದ 
ಅಲಂಕೃತವಾಗಿವೆ. ಈ ನಾಲ್ಕು ಕಂಬಗಳಿಗೆ ಹೊಂದಿಕೊಂಡಿರುವ ಮೇಲ್ಸಾವಣಿಯಲ್ಲಿ ಒಂಭತ್ತು 
ಅಂಕಣಗಳಿದ್ದು, ಮಧ್ಯಭಾಗದ ಅಂಕಣದಲ್ಲಿ ಸುಂದರವಾದ 'ನಾಭಿಚ್ಚಂದ' ವಿತಾನವಿದೆ. ಇದು 
ಚೌಕಾಕಾರವಾಗಿದ್ದು, ಅದನ್ನು ಸಿಂಹ ಭೂತದ ಮುಖಗಳಿರುವ ಕೆತ್ತನೆಗಳಿರುವ ಹಾಗೂ ಅರಳಿದ 
ಕಮಲದಳಗಳ ರೀತಿಯಲ್ಲಿ ಕಂಡರಿಸಲಾಗಿದೆ. 


ನವರಂಗ ಮಂಟಪದಲ್ಲಿ ಗಂಗರ ಕಾಲಕ್ಕೆ ಸೇರಿರುವ ಗಣೇಶನ ಸುಂದರವಾದ 
ಮೂರ್ತಿಶಿಲವಿದೆ. ಅದಕ್ಕೆ ಹೊಂದಿಕೊಂಡಂತೆ ಮೂಲ ಮಂಟಪದ ಭಾಗವಿದೆ. ಇದು ನಾಲ್ಕು 
ಕಂಬಗಳಿಂದ ಕೂಡಿದ ಮಂಟಪವಾಗಿದೆ. ಅದರ ದ್ವಾರದ ಮೆಟ್ಟಿಲುಗಳು ಸಂಪೂರ್ಣವಾಗಿ 
ಮಣ್ಣಿನಿಂದ ಮುಚ್ಚಿಹೋಗಿದ್ದು, ಅವುಗಳ ಎರಡೂ ಪಾರ್ಶಗಳಲ್ಲಿ ಹಸ್ತಹಸ್ತಿ ಕೆತ್ತನೆಯ ಸೋಪಾನದ 
ಭಾಗ ಮಾತ್ರ ಕಾಣುತ್ತದೆ. ಮುಖಮಂಟಪದ ಭುವನೇಶ್ವರಿಯ ಭಾಗದ ವಿತಾನದಲ್ಲಿ ಅರಳಿದ ಕಮಲ 
ದಳಗಳ ಕೆತ್ತನೆಯಿದೆ. ಅಲ್ಲದೇ ಗರ್ಭಗುಡಿಯಲ್ಲಿರುವ ಲಿಂಗಕ್ಕೆ ಎದುರಾಗಿ ಮುಖ ಮಾಡಿರುವ 
ಸುಮಾರು ಎರಡು ಅಡಿ ಎತ್ತರದ ನಂದಿಯ ಸುಂದರವಾದ ಶಿಲ್ಲವಿದೆ. ಇವೆಲ್ಲವುಗಳ ಈ 
ದೇವಾಲಯದ  ತಳವಿನ್ಯಾಸದಲ್ಲಿ ಕಂಡುಬರುತ್ತವೆ. ಸಿದ್ದರಾಮೇಶ್ವರ ದೇವಾಲಯವು ಏರು 
ವಿನ್ಯಾಸದಲ್ಲಿ ಅಧಿಷ್ಠಾನ, ಭಿತ್ತಿ ಪ್ರಸ್ತರ. ಗೀವ, ಶಿಖರದ ಭಾಗಗಳನ್ನು ಹೊಂದಿದೆ. ಅಧಿಷ್ಠಾನದ 


© A) 


ಬಹುಭಾಗ ಮಣ್ಣಿನಲ್ಲಿ ಮುಚ್ಚಿಹೋಗಿದೆ. ಮೇಲ್ಭಾಗದಲ್ಲಿ ಕಾಣುವ ಉಳಿದ ಭಾಗದ ಆಧಾರದಿಂದ 
ಇದು ಪ್ರತಿಬಂಧ” ಅಧಿಷ್ಠಾನವೆಂದು ಗುರುತಿಸಬಹುದು. ಇದು ಉಪಾನ, ಜಗತಿ, ಗಳ, ಹಾಗೂ 
ಮುಂಚಾಚಿರುವ ಕಪೋತದ ಭಾಗಗಳನ್ನು ಹೊಂದಿದೆ. ಇಂತಹ ಲಕ್ಷಣದ ಅಧಿಷ್ಠಾನಗಳನ್ನು 
ಪ್ರತಿಬಂಧ ಅಧಿಷ್ಠಾನಗಳೆಂದು ಕರೆಯಲಾಗುತ್ತದೆ.” ಹೊಯ್ದಳರ ಕಾಲದ ಹೆಚ್ಚಿನ ದೇವಾಲಯಗಳಲ್ಲಿ 
ಈ ರೀತಿಯ ಅದಧಿಷ್ಠಾನವನ್ನು ಕಾಣಬಹುದು. ಬೇವೂರಿನ ಸಿದ್ದರಾಮೇಶ್ವರ ದೇವಾಲಯದ 


ಅಧಿ್ಲಿನದಲ್ಲಿ ಕಪೋತವು ಮುಂಚಾಚಿರುವುದು ವಾಸ್ತುಶಿಲ್ಲದ ವಿಶೇಷ ಲಕ್ಷಣವಾಗಿದೆ. 

ಇದರ ಗರ್ಭಗೃಹದ ಹೊರಭಾಗ ಫಲಕ ಭಿತ್ತಿಯಾಗಿದೆ. ಸುಖನಾಸಿ ಹಾಗೂ ನವರಂಗದ 
ಹೊರಭಿತ್ತಿಯಲ್ಲಿ ಬ್ರಹ್ಮಕಾಂತ ಭಿತ್ತಿ ಹಾಗೂ ಕೋಷ್ಟಕಗಳು ಪ್ರಧಾನವಾಗಿ ಕಂಡುಬರುತ್ತವೆ. ಭಿತ್ತಿಯ 
ಕೋಷ್ಟಕಗಳು ಶಿಖರದಂತೆ ರಚನೆಯಾಗಿದ್ದು, ಅವುಗಳ ಮೇಲ್ಲಾಗದಲ್ಲಿ ಶಾಲಾ ತೋರಣದ 
ಅಲಂಕಾರಿಕ ರಚನೆಯಿದೆ. ಭಿತ್ತಿ ಭಾಗದ ಕೋಷ್ಟಕಗಳಲ್ಲಿ ಯಾವುದೇ ಮೂರ್ತಿ ಶಿಲ್ಲಗಳು 


187 


ಕಂಡುಬರುವುದಿಲ್ಲ. ಪ್ರಸ್ತರ ಭಾಗದಲ್ಲಿ "ವಾಜನವಿದ್ದು' ಉತ್ತರ ಭಾಗಕ್ಕೆ ಮುಂಚಾಚಿದೆ. ಅದರ 
ಮೇಲಿನ ವಲ್ಲಭಿಯೂ ಸಹ ಮುಂಚಾಚಿದ್ದು, ಸರಳವಾಗಿದ್ದು, ಹೊರಚಾಚಿದ ನಾಸಿಗಳನ್ನು 
ಹೊಂದಿದಂತೆ ನಿರ್ಮಿಸಲಾಗಿದೆ. ಪ್ರಸ್ತರದ ಮೇಲ್ಲಾಗದಲ್ಲಿ ಇಟ್ಟಿಗೆ ಮತ್ತು ಗಾರೆಯನ್ನು ಬಳಸಿ 
ಶಿಖರವನ್ನು ನಿರ್ಮಿಸಲಾಗಿದೆ. ಈ ಶಿಖರವು ದ್ರಾವಿಡ ಶೈಲಿಯಲ್ಲಿದ್ದು, ಅದರ ಕೋಷ್ಯಕೆಗಳಲ್ಲಿ ಶಿವ, 
ಪಾರ್ವತಿ, ಗಣೇಶ ಮೊದಲಾದ ಗಾರೆ ಶಿಲ್ಲಗಳ ಕಂಡುಬರುತ್ತವೆ. 


ಸಿದ್ದರಾಮೇಶ್ವರ ದೇವಾಲಯದ ಬಲಭಾಗದಲ್ಲಿ ಒಂದು ಮಂಟಪವಿದ್ದು, ಅದು ನೋಡಲು 
ಮಹಾದ್ದಾರ ಮಂಟಪದಂತೆ ಕಾಣುವ ಕಟ್ಟಡವಾಗಿದೆ. ಕಪೋತಬಂಧ ಅಧಿಷ್ಠಾನವನ್ನು ಹೊಂದಿರುವ 
ಈ ಮಂಟಪದ ಬಾಗಿಲುವಾಡದ ದ್ಧಿಶಾಖೆಗಳಲ್ಲಿ ಹೂಬಳ್ಳಿಗಳ ಅಲಂಕಾರಿಕ ಕೆತ್ತನೆಯಿದೆ. ಇಷ್ಟೆಲ್ಲಾ 
ವಾಸ್ತು ಲಕ್ಷಣಗಳಿರುವ ಈ ದೇವಾಲಯ ದೇವಾಲಯಗಳ ಗಂಗ ಮತ್ತು ಹೊಯ್ದಳರ ವಾಸ್ತುಶಿಲ್ಪ 
ಲಕ್ಷಣಗಳನ್ನು ತಿಳಿಯಲು ಸಹಾಯಕವಾಗಿದೆ. 


ವೈದ್ಯನಾಥೇಶ್ವರ ದೇವಾಲಯ, ನೆರಳೂರು 


ನೆರಳೂರು ಗ್ರಾಮದಲ್ಲಿ ವೈದ್ಯನಾಥೇಶ್ವರ ದೇವಾಲಯವಿದೆ. ಇದು ಮೂಲತಃ ಗಂಗರ 
ಕಾಲದಲ್ಲಿ ನಿರ್ಮಾಣವಾಗಿದ್ದು, ಸುಮಾರು ಕ್ರಿಶ. ೯ನೆಯ ಶತಮಾನಕ್ಕೆ ಸೇರಿದ ದೇವಾಲಯವಾಗಿದೆ. 
ಈ ದೇವಾಲಯಕ್ಕೆ ಹೊಯ್ದಳ ಅರಸರ ಕಾಲದಲ್ಲಿ ದಾನದತ್ತಿಗಳನ್ನು ನೀಡಿ ಪೋಷಿಸಿರುವುದು 
ಶಾಸನಗಳಿಂದ ತಿಳಿದುಬರುತ್ತದೆ. ಕ್ರಿಶ. ೧೨೬೩ರ ಶಾಸನದಲ್ಲಿ "ಗವುಡ ದೇವರಸ' ಎಂಬುವನು 
ವೈದ್ಯನಾಥೇಶ್ವರ ದೇವರ ಪ್ರಾತಃ ಸ್ನಾನ ನೈವೇದ್ಯ, ನಡೆದುಕೊಂಡು ಹೋಗಲು ಭೂಮಿಯನ್ನು 
ದಾನವನ್ನು ನೀಡಿದ ವಿವರವಿದೆ ಮೂರನೆಯ ಬಲ್ಲಾಳನ ಆಳ್ಗಿಕೆಯ ಕಾಲಕ್ಕೆ ಸೇರಿದ ಇಲ್ಲಿನ 
ಮತ್ತೊಂದು ಶಾಸನದಲ್ಲಿ ಚನ್ನಪಟ್ಟಣ ಪ್ರದೇಶದ ಮಾಂಡಲಿಕನೊಬ್ಬ ನೆರಳೂರು ಗ್ರಾಮದ 
ವೈದ್ಯನಾಥೇಶ್ವರ ದೇವರಿಗೆ ಭೂಧಾನ ನೀಡಿದ ಉಲ್ಲೇಖವಿದೆ. ಈ ಆಧಾರದಿಂದ ಹೋಯ್ದಳರಿಗೂ 
ಪೂರ್ವದಲ್ಲೇ ವೈದ್ಯನಾಥೇಶ್ವರ ದೇವಾಲಯ ನಿರ್ಮಾಣವಾಗಿತ್ತು ಎಂದು ತಿಳಿದುಬರುತ್ತದೆ. ಆ 
ನಂತರ ನೆರಳೂರು ವೈದ್ಯನಾಥೇಶ್ವರ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು 


ಎಂಬುದು ಸಷ್ಟವಾಗಿ ತಿಳಿದುಬರುತ್ತದೆ. 

ನಂತರ ಚನ್ನಪಟ್ಟಣ ಪ್ರದೇಶವನ್ನು ತಮ್ಮ ಸಾಮ್ರಾಜ್ಯದ ವ್ಯಾಪ್ತಿಗೆ ಒಳಪಡಿಸಿಕೊಂಡು ಲಳ್ಳಿಕೆ 
ಮಾಡಿದ ವಿಜಯನಗರ ಅರಸರ ಕಾಲದಲ್ಲಿ ವೈದ್ಯನಾಥೇಶ್ವರ ದೇವಾಲಯದ ಶಿಖರ, ಭಿತ್ತಿ ಪ್ರಕಾರ 
ಗೋಡೆ ಹಾಗೂ ಅದಕ್ಕೆ ಹೊಂದಿಕೊಂಡಂತೆ ಇರುವ ಮಂಟಪದಲ್ಲಿ ಜೀರ್ಣೋದ್ಧಾರ ಮತ್ತು 
ಪುನರ್ನಿರ್ಮಾಣ ಮಾಡಿರುವುದನ್ನು ವಾಸ್ತುಶಿಲ್ಲದ ವೈಶಿಷ್ಟ್ಯತೆಗಳು ಹಿನ್ನೆಲೆಯಿಂದ ಗುರುತಿಸಬಹುದು. 


ದ್ರಾವಿಡ ಶೈಲಿಯಲ್ಲಿರುವ ಈ ದೇವಾಲಯವನ್ನು ಗ್ರಾನೈಟ್‌ ಶಿಲೆಯನ್ನು ಬಳಸಿ 


ಪೂರ್ವಾಭಿಮುಖವಾಗಿ ನಿರ್ಮಿಸಲಾಗಿದೆ. ಇದು ತಳವಿನ್ಯಾಸದಲ್ಲಿ ಗರ್ಭಗೃಹ, ಅಂತರಾಳ, 


188 


ನವರಂಗ, ಮುಖಮಂಟಪ ಪ್ರಕಾರ ಹಾಗೂ ಮುಖ್ಯದ್ದಾರದ ಭಾಗಗಳಿಂದ ಕೂಡಿದೆ. ಇದರ 
ವಾಸ್ತುಶಿಲದ ಲಕ್ಷಣಗಳನ್ನು ಗಮನಿಸಿದರೆ ಇದು ಕ್ರಿಶ ೯ನೆಯ ಶತಮಾನಕ್ಕೆ ಸೇರಿದ 
ದೇವಾಲಯವಾಗಿದೆ ಎಂದು ಗುರುತಿಸಬಹುದು. ವೈದ್ಯನಾಥೇಶ್ವರ ದೇವಾಲಯ ಗರ್ಭಗೃಹವು 
ಚೌಕಾಕಾರವಾಗಿ ಸರಳ ರಚನೆಯಲ್ಲಿದೆ. ಗರ್ಭಗೃಹದಲ್ಲಿ ಸುಮಾರು ಒಂದು ಅಡಿ ಎತ್ತರದ 
ಲಿಂಗವಿದೆ. ಇದು ಉದ್ದವ ಲಿಂಗವೆಂಬುದು ಸ್ಥಳೀಯರ ನಂಬಿಕೆಯಾಗಿದೆ. ಗರ್ಭಗೃಹದ 
ಒಳಭಾಗದಲ್ಲಿ ವಿತಾನವು ನಾಭಿಚಂದ ವಿತಾನವಾಗಿದ್ದು, ಇದನ್ನು ಚೌಕಾಕಾರದ ಚಪ್ಪಡಿ ಕಲ್ಲಿನಿಂದ 
ಮುಚ್ಚಲಾಗಿದೆ. ಚೌಕಾಕಾರದ ವಿತಾನದ ನಾಲ್ಕು ಮೂಲೆಗಳಲ್ಲಿ ಅರಳಿರುವ ಕಮಲದ ದಳಗಳ 
ಸಾಧಾರಣ ಅಲಂಕಾರಿಕೆಯ ಉಬ್ಬು ಕೆತ್ತನೆಯಿದೆ. ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ ಅಂತರಾಳವಿದೆ. 
ಅಂತರಾಳದ ಬಾಗಿಲುವಾಡದಲ್ಲಿ ಲತಾಬಳ್ಳಿಯ ಹಾಗೂ ಲಲಾಟದಲ್ಲಿ ಗಜಲಕ್ಷಿಯ ಉಬ್ಬುಶಿಲ್ಲವನ್ನು 
ಅಲಂಕೃತವಾಗಿ ಕೆತ್ತಲಾಗಿದೆ. ಗರ್ಭಗೃಹದ ದ್ಹಾರಬಂದವು ಸರಳವಾಗಿದ್ದು, ಅದರಲ್ಲಿ ದಳಗಳಿಂದ 
ಅಲಂಕರಿಸಿರುವಂತೆ ಕೆತ್ತಿರುವುದು ಕಂಡುಬರುತ್ತದೆ. ಇದೇ ದ್ವಾರಬಂಧದ ಇಕ್ಕೆಲಗಳಲ್ಲಿ ಬಹ್ಮಕಾಂತ 
ಮಾದರಿಯ ಭಿತ್ತಿಪಾದದ ಅರೆಗಂಭಗಳಿವೆ. ವೈದ್ಯನಾಥೇಶ್ವರ ದೇವಾಲಯದ ಅಂತರಾಳದವರೆಗಿನ 
ಭಾಗವನ್ನು ಗಮನಿಸಿದರೆ ಇದು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು ಎಂದು ತಿಳಿಯುತ್ತದೆ. 
ಚೋಳರ ನಂತರ ವೈದ್ಯನಾಥೇಶ್ವರ ದೇವಾಲಯದ ಅಂತರಾಳಕ್ಕೆ ಹೊಂದಿಕೊಂಡಂತೆ ನವರಂಗ 
ಮುಖ ಮಂಟಪದ ಭಾಗಗಳು ಸೇರ್ಪಡೆಗೊಂಡಿರುವುದನ್ನು ಈ ದೇವಾಲದಲ್ಲಿನ ವ್ಯತ್ಯಾಸದಿಂದ 
ತಿಳಿದುಬರುತ್ತದೆ. 


ಸುಖನಾಸಿಯ ಗೋಡೆಗೆ ಹೊಂದಿಕೊಂಡಿರುವ ನಾಲ್ಕು ಕಂಬಗಳು ಮೇಲ್ಲಾವಣಿಗೆ 
ಆಸರೆಯಾಗಿದೆ. ಈ ಕಂಬಗಳು ಸುಮಾರು ಆರು ಅಡಿ ಎತ್ತರವಾಗಿದ್ದು, ಅವುಗಳ ಪೀಠದ ಭಾಗದಲ್ಲಿ 
ಚತುರಾಶ್ರವಾಗಿಯೂ, ಮೇಲ್ಬಾಗಕ್ಕೆ ಹೋದಂತೆ ಅಷ್ಟಮುಖಗಳು ಹಾಗೂ ಸರಳ ಬೋದಿಗೆಯನ್ನು 
ಹೊಂದಿವೆ. ಬೋದಿಗೆಯ ಮೇಲೆ ಚತುರ್ಮುಖಗಳಿರುವ ತೊಲೆಗಳಿದ್ದು, ಮೇಲ್ಸಾವಣಿಗೆ 
ಹೊಂದಿಕೊಂಡಂತೆ ಜೋಡಿಲಾಗಿದೆ. ಆದರೆ ಸರಳವಾಗಿರುವ ಸುಖನಾಸಿಯಲ್ಲಿ ಯಾವುದೇ 
ಮೂರ್ತಿಶಿಲ್ಲಗಳಾಗಲಿ, ಅಲಂಕಾರಿಕ ಉಬ್ಬು ಕೆತ್ತನೆಗಳಾಗಲಿ ಕಂಡುಬರುವುದಿಲ್ಲ. ನವರಂಗದಲ್ಲಿ 
ನಾಲ್ಕು ಕಂಬಗಳು ಕಂಡುಬರುತ್ತವೆ. ಇವುಗಳು ವಿಷ್ಣುಕಾಂತ ಮಾದರಿಯ ಕಂಬಗಳಾಗಿವೆ. ಅವುಗಳ 
ಮಧ್ಯಭಾಗದಲ್ಲಿ ಗರ್ಭಗೃಹದ ಲಿಂಗಕ್ಕೆ ಎದುರಿಗೆ ಸುಮಾರು ಎರಡು ಆಡಿ ಎತ್ತರದ ನಂದಿಯ 
ಮೂರ್ತಿಶಿಲ್ಲವಿದೆ. ನವರಂಗದಲ್ಲಿ ಸುಮಾರು ಎರಡು ಅಡಿ ಎತ್ತರದ ಗಣಪತಿ ಮೂರ್ತಿಶಿಲ್ಲವಿದೆ. 
ಅದರ ಪಕ್ಕದಲ್ಲಿ ಸುಮಾರು ಎರಡು ಅಡಿ ಎತ್ತರದ 'ಸೂರ್ಯದೇವರ' ಲಕುಲೀಶನ 


ಮೂರ್ತಿಶಿಲವಿದೆ. 


ನವರಂಗದ ಹೊರಭಿತ್ತಿಯಲ್ಲಿ ಮೀನಿನ ಉಬ್ಬುಶಿಲ್ಲವಿದೆ. ಹೂಬಳ್ಳಿಯಿಂದ ಕೆತ್ತನೆಯಿಂದ 
ಅಲಂಕಾರಿಕವಾಗಿರುವ ದ್ವಾರಬಂಧದ ಲಲಾಟದಲ್ಲಿ ಲಿಂಗದ ಉಬ್ಬು ಕೆತ್ತನೆಯಿದೆ. ಈ ದೇವಾಲಯವು 


189 


ಏರು ವಿನ್ಯಾಸದಲ್ಲಿ ಅದಿಷ್ಠಾನ, ಭಿತ್ತಿ, ಪ್ರಸ್ತರ, ಗೀವ, ಶಿಖರ, ಕಳಶದ ಭಾಗಗಳನ್ನು ಹೊಂದಿದೆ. 
ಅಧಿಷ್ಠಾನದ ಭಾಗವು ಮಣ್ಣಿನಿಂದ ಮುಚ್ಚಿ ಹೋಗಿರುವುದರಿಂದ ಅದರ ಲಕ್ಷಣಗಳನ್ನು ಗುರುತಿಸಲು 
ಸಾಧ್ಯವಾಗಿಲ್ಲ. ಚನ್ನಪಟ್ಟಣ ತಾಲೂಕಿನ ದೇವಾಲಯಗಳಲ್ಲಿ ಹೆಚ್ಚಿನವು ಪಾದಬಂಧ ಮಂಚಬಂಧ 
ಅಧಿಷ್ಠಾನವಾಗಿರುವುದರಿಂದ ವೈಧ್ಯನಾಥೇಶ್ವರ ದೇವಾಲಯದ ಅಧಿಷ್ಠಾನವೂ ಅದೇ ಮಾದರಿಯಾಗಿದೆ 
ಎಂದು ಗುರುತಿಸಬಹುದಾಗಿದೆ. ದೇವಾಲಯದ ಹೊರಭಬಿತ್ತಿಯ ಭದತೆಗೆ ಕಂಬಗಳನ್ನು 
ಜೋಡಿಸಿದ್ದಾರೆ. ಅದು ಬೋದಿಗೆ ಮತ್ತು ಚಾಚುಪೀಠಕ್ಕೆ ಹೊಂದಿಕೊಂಡಿವೆ. ಭಿತ್ತಿ ಮತ್ತು ಪ್ರಸ್ತರ 
ಸೇರುವ ಭಾಗದಲ್ಲಿ ವ್ಯಾಸಮುಖ ಮುಖ ಮತ್ತು ಭೂತಗಳ ಅಲಂಕೃತವಾದ ಉಬ್ಬು ಕೆತ್ತನೆಯಿದೆ. 
ಭಿತ್ತಿಯಲ್ಲಿ ಅರೆಗಂಬಗಳಿಂದ ಕೂಡಿದ ಐದು ಕೋಷ್ಠಕಗಳಿವೆ. ಈ ಕೋಷ್ಟಗಳಲ್ಲಿ ದೇವತೆಗಳ ಶಿವ 
ಪಾರ್ವತಿಯರ ಶಿಲ್ಲದ ಉಬ್ಬು ಕೆತ್ತನೆಗಳಿವೆ. ಅವುಗಳ ಸುತ್ತಲೂ ಲತಾಬಳ್ಳಿ, ಪುಷ್ಟದಳ, ತೋರಣದ 
ಅಲಂಕಾರದ ಕೆತ್ತನೆಯಿದೆ. ಕೋಷ್ನಕದ ಗೂಡುಗಳಲ್ಲಿ ವಲ್ಲಭಿ, ಕಪೋತ, ಶಾಲಾಕೂಟವಿದ್ದು, ಅದರ 
ಮೇಲೆ ಸಿಂಹವಸ್ತದ ರಚನೆಯಿದೆ. ದೇವಾಲಯದ ಒಳಭಾಗದ ಭಿತ್ತಿಯು ಸರಳವಾಗಿದ್ದು, 


ಅಲಂಕೃತವಾದ ಯಾವುದೇ ಕೆತ್ತನೆಗಳು ಕಂಡುಬರುವುದಿಲ್ಲ. 


ಪ್ರಸ್ತರ ಭಾಗವನ್ನು ಭಿತ್ತಿಪಾದದ ಬೋಧಿಗೆಗಳೊಂದಿಗೆ ಮೇಲ್ಸಾವಣಿಗೆ ಆಸರೆಯಾಗಿ 
ನಿರ್ಮಿಸಲಾಗಿದೆ. ಅದರ ಮೇಲ್ಭಾಗದಲ್ಲಿ ವಲ್ಲಭಿಯಲ್ಲಿ ಪದ್ಗ್ಧದಳ ರಚನೆಯಿದೆ. ಅದಕ್ಕೆ 
ಹೊಂದಿಕೊಂಡಂತಿರುವ ಕಪೋತವು ಅಲಂಕೃತವಾಗಿರುವ ನಾಸಿಗಳಲ್ಲಿ ಕಿನ್ನರ, ಬೇತಾಳ, ಮನುಷ್ಯನ 
ಮುಖ, ಪ್ರಾಣಿಗಳ ಹಾಗೂ ಬೇಟೆಯ ಚಿತ್ರಣದ ಶಿಲ್ಲಗಳನ್ನು ಉಬ್ಬು ಕೆತ್ತನೆಯಲ್ಲಿ ಮೂಡಿಸಲಾಗಿದೆ. 
ಕಪೋತದ ಮೇಲಿನ ಭಾಗವು ಅಲಂಕೃತವಾಗಿದ್ದು, ಅದರಲ್ಲಿ ಸಾಲಾಗಿ ಸಿಂಹಮುಖ ವ್ಯಾಳಗಳ 
ಉಬ್ಬು ಶಿಲ್ಲವನ್ನು ರಚಿಸಲಾಗಿದೆ. ಗರ್ಭಗೃಹ ಮತ್ತು ಸುಖನಾಸಿಯನ್ನು ಸೇರಿಸುವ ಪ್ರಸ್ತರದ 
ಚೌಕಾಕಾರ ಭಾಗದಲ್ಲಿ ಅಷ್ಟದಿಕ್ಲಾಲಕರ ಉಬ್ಬುಶಿಲ್ಲಗಳ ಫಲಕಗಳಿವೆ. ನಂತರದ ಭಾಗವನ್ನು ಇಟ್ಟಿಗೆ 
ಮತ್ತು ಗಾರೆಯನ್ನು ಬಳಸಿ ಇತ್ತೀಚಿಗೆ ನಿರ್ಮಿಸಿ ಬಣ್ಣದಿಂದ ಅಲಂಕರಿಸಲಾಗಿದೆ. ಈ ದೇವಾಲಯದ 
ಮುಖಮಂಟಪಕ್ಕೆ ಮುಂಭಾಗದಲ್ಲಿರುವ ನಂದಿಶಿಲವು ಗಂಗರ ಕಾಲದ ರಚನೆಯ ಲಕ್ಷಣಗಳನ್ನು 
ಹೊಂದಿದೆ. ಇದರ ಪಕ್ಕದಲ್ಲಿ ಸುಮಾರು ಮೂರು ಅಡಿ ಎತ್ತರದ ಬಲಿಪೀಠ ಹಾಗೂ ಹದಿನೈದು ಅಡಿ 
ಎತ್ತರದ ದೀಪಸ್ತಂಭವಿದೆ. ದೇವಾಲಯದ ಎಡಭಾಗದಲ್ಲಿ ಗಣಪತಿಯ ಗುಡಿ ಹಾಗೂ 
ಚೌಕಾಕಾರದಲ್ಲಿ ಕಿರಿದಾಗುತ್ತ ಹೋಗುವ ಪುಷ್ಠರಣಿಯಿದೆ. ಈ ದೇವಾಲಯವು ವಿಶಾಲವಾದ 
ಆವರಣ ಹೊಂದಿದ್ದು, ಅದರ ರಕ್ಷಣೆಗಾಗಿ ಸುತ್ತಲೂ ಸುಮಾರು ಆರು ಅಡಿ ಎತ್ತರದ ಪ್ರಾಕಾರವಿದೆ. 
ಇದನ್ನು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಿರುವುದನ್ನು ವಾಸ್ತುಶಿಲ್ಪ ಲಕ್ಷಣಗಳ ಹಿನ್ನೆಲೆಯಲ್ಲಿ 
ಗುರುತಿಸಲಾಗಿದೆ. 


ಕಾಲಭೈರವೇಶ್ವರ ದೇವಾಲಯ, ನೀಲಸಂದ್ರ 


190 


ನೀಲಸಂದ್ರ ಗ್ರಾಮದ "ಮೊಸಳಹಳ್ಳದ' ಬಳಿಕಾಲಭೈರವೇಶ್ವ್ನರ ದೇವಾಲಯವಿದೆ. ಈ 
ದೇವಾಲಯಕ್ಕೆ ಸಂಬಂಧಿಸಿದ ಯಾವುದೇ ಶಾಸನಗಳು ಈವರೆಗೂ ದೊರೆತಿಲ್ಲ. ಇದರ ವಾಸ್ತುಶಿಲದ 
ಲಕ್ಷಣಗಳ ಹಿನ್ನೆಲೆಯಿಂದ ಇದು ಕ್ರಿಶ.೧೦ನೆಯ ಶತಮಾನಕ್ಕೆ ಸೇರಿದೆ ಎನ್ನಬಹುದು. ದ್ರಾವಿಡ 
ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯವು ಪೂರ್ವಾಭಿಮುಖವಾಗಿದ್ದು, ತಳವಿನ್ಯಾಸದಲ್ಲಿ 
ಗರ್ಭಗೃಹ, ಸುಖನಾಸಿ, ನವರಂಗ ಮುಖಮಂಟಪವನ್ನು ಹೊಂದಿದೆ. 


ಇದರ ಗರ್ಭಗೃಹದ ಚೌಕಾಕಾರವಾಗಿದ್ದು, ಇದರಲ್ಲಿ ಮೂರು ಅಡಿ ಎತ್ತರದ ಕಾಲಭೈರವನ 
ಮೂರ್ತಿಶಿಲ್ಲವನ್ನು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗೃಹದ ದ್ಹಾರಬಂಧವು ಸರಳವಾಗಿದ್ದು, ಲಲಾಟದಲ್ಲಿ 
ಲಿಂಗದ ಉಬ್ಬು ಕೆತ್ತನೆಯಿದೆ. ನಂತರದ ಸುಖನಾಸಿ ಭಾಗವು ಸರಳವಾಗಿ ರಚನೆಯಾಗಿದೆ. ಇದರ 
ಲಲಾಟದಲ್ಲಿ ನಂದಿಯ ಉಬ್ಬುಶಿಲ್ಲವನ್ನು ಹೊರತು ಪಡಿಸಿ ಬೇರೆ ಯಾವುದೇ ಉಬ್ಬು ಕೆತ್ತನೆಯಾಗಲಿ 
ಅಥವಾ ಮೂರ್ತಿಶಿಲಗಳಾಗಲಿ ಕಂಡುಬರುವುದಿಲ್ಲ. 


ನವರಂಗ ಮಂಟಪವು ಚಿತ್ರಖಿಂಡ ಮಾದರಿಯ ನಾಲ್ಬು ಕಂಬಗಳಿಂದ ಕೂಡಿದೆ. ಅವುಗಳು 
ಚತುರಾಸ್ತ್ರ ಅಷ್ಟಾಸ ಮುಖಗಳನ್ನು ಹೊಂದಿವೆ. ಅವುಗಳ ಚತುರ್ಮುಖ ಪಟ್ಟಿಕೆಗಳಲ್ಲಿ ಗಣಪತಿ, 
ನಂದಿ, ಲಿಂಗ, ಪೂರ್ಣಕುಂಭ, ಹಂಸ, ಆನೆ, ರಾಮ, ಅಂಬೆಗಾಲು ಕೃಷ್ಣ, ಯೋಗಮಾಡುತ್ತಿರುವ 
ಯತಿ ಮುಂತಾದ ಉಬ್ಬುಶಿಲ್ಲಗಳ ಅಲಂಕಾರಿಕವಾದ ಕೆತ್ತನೆಗಳಿವೆ. ನವರಂಗ ಮಂಟಪದ 
ಬಾಗಿಲುವಾಡವು  ದ್ವಿಶಾಖೆಗಳನ್ನು ಹೊಂದಿದ್ದು, ಬಾಗಿಲವಾಡದ ಎರಡು ಪಾರ್ಶ್ವಗಳಲ್ಲಿ ಶೈವ 
ದ್ಹಾರಪಾಲಕರ ಉಬ್ಬು ಕೆತ್ತನೆ, ಲತಾಬಳ್ಳಿಗಳ ಅಲಂಕಾರಿಕ ಉಬ್ಬು ಕೆತ್ತನೆ ಹಾಗೂ ಲಲಾಟದಲ್ಲಿ 


ಗಜಲಕ್ಷ್ಮಿಯ ಸುಂದರವಾದ ಉಬ್ಬುಶಿಲ್ಲದ ಕೆತ್ತನೆಯಿದೆ. 


ನವರಂಗ ಮಂಟಪಕ್ಕೆ ಹೊಂದಿಕೊಂಡಂತೆ ಮುಖಮಂಟಪದ ಭಾಗವಿದೆ. ಇದರಲ್ಲಿ 
ಚಕ್ರಖಂಡ ಮಾದರಿಯ ನಾಲ್ಕು ಕಂಬಗಳಿದ್ದು, ಅವುಗಳಲ್ಲಿ ಒಂದು ಕಂಬದಲ್ಲಿ ಶ್ರೀಖಂಡ ಕೆತ್ತನೆಯ 
ಲಕ್ಷಣವಿದೆ. ಚತುರಾಸ್ತ್ರ ಮತ್ತು ಅಷ್ಟಾಸ್ತ ಮುಖಗಳನ್ನು ಹೊಂದಿರುವ ಈ ಕಂಬಗಳಲ್ಲಿ ನಂದಿ, 
ಗಣಪತಿ, ಲಿಂಗ, ವೀರಭದ್ರ, ಸತಿ-ಪತಿ ಸಮೇತರಾಗಿರುವ ಭಕ್ತರು, ಲಜ್ಜಾಗೌರಿ, ಯತಿ, ಶಿವ- 
ಪಾರ್ತತಿ, ಬೇಡರ ಕಣ್ಣಪ್ಪ ಲಿಂಗಕ್ಕೆ ಹಾಲುಣಿಸುತ್ತಿರುವ ಹಸು, ಕುರಿಕಾಯುತ್ತಿರುವ ವ್ಯಕ್ತಿ ಹಾಗೂ 
ಮಿಥುನ ಕ್ರಿಯೆಯಲ್ಲಿ ತೊಡಗಿರುವ ಸ್ತ್ರೀ-ಪುರುಷರ ಉಬ್ಬುಶಿಲ್ಲಗಳನ್ನು ಕೆತ್ತಲಾಗಿದೆ. ಈ ಉಬ್ಬು 
ಶಿಲಗಳು ಸಾಂಸ್ಕೃತಿಕವಾದ ಹಲವು ಅಂಶಗಳನ್ನು ಬಿಂಬಿಸುತ್ತವೆ. 


ಏರುವಿನ್ಯಾಸದಲ್ಲಿ ಅಧಿಸ್ಲಾನ, ಭಿತ್ತಿ ಪ್ರಸ್ತರ ಗೀವ, ಶಿಖರದ ಭಾಗಗಳನ್ನು ಹೊಂದಿದೆ. 


© pf) 


ಅದಧಿಸ್ಲನದ ಭಾಗವು ಮಣ್ಣಿನಿಂದ ಮುಚ್ಚಿಕೊಂಡಿರುವುದರಿಂದ ಇದು ಯಾವ ವಿಧದ 
ಅಧಿಷ್ಠಾನವೆಂದು ತಿಳಿದುಬಂದಿಲ್ಲ. ಮಾದರಿಯ ಅಧಿಷ್ಠಾನ ಎಂಬುದು ತಿಳಿದುಬಂದಿಲ್ಲ. ಭಿತ್ತಿಯ 


ಭಾಗವನ್ನು ಸರಳವಾಗಿ ನಿರ್ಮಿಸಲಾಗಿದೆ. ಕೋಷ್ನಕಗಳು ಕಂಡುಬರುವುದಿಲ್ಲ. ಭಿತ್ತಿಯ ಮೇಲಿರುವ 


191 


ಪ್ರಸ್ತರದ ಭಾಗ ಸರಳವಾಗಿದ್ದು, ಇದರ ಕಪೋತವನ್ನು ಇಳಿ ಜಾರಾಗಿರುವಂತೆ ನಿರ್ಮಿಸಲಾಗಿದೆ. 
ಅದರ ಮೇಲ್ಭಾಗದಲ್ಲಿ ಇಟ್ಟಿಗೆ ಮತ್ತು ಗಾರೆಯನ್ನು ಬಳಸಿ ಸುಮಾರು ಮೂರು ಅಡಿ ಎತ್ತರದ 
ದಿಂಡಿಗೋಡೆಯನ್ನು ನಿರ್ಮಿಸಲಾಗಿದೆ. ಇದರ ನಾಲ್ಕು ಮೂಲೆಗಳಲ್ಲಿ ಗಾರೆಯಿಂದ ಮಾಡಿರುವ 
ನಂದಿಶಿಲ್ಲಗಳಿದ್ದು, ಅವುಗಳು ಎರಡು ದೇಹ, ಒಂದು ತಲೆಯನ್ನು ಹೊಂದಿದ್ದು, ಕಾಲನ್ನು ಮಡಚಿ 
ಮಲಗಿರುವಂತೆ ಕೆತ್ತಲಾಗಿದ್ದು, ವಿಶೇಷವಾಗಿ ಕಾಣುತ್ತೇವೆ. ಚನ್ನಪಟ್ಟಣ ತಾಲೂಕಿನಲ್ಲಿರುವ ಶೈವ 
ಪಂಥ ಬಹುತೇಕ ದೇವಾಲಯಗಳಲ್ಲಿ ಇಂತಹ ಲಕ್ಷಣಗಳಿರುವ ನಂದಿಯ ಗಾರೆಶಿಲ್ಲಗಳು 
ಕಂಡುಬರುತ್ತವೆ. ಗರ್ಭಗೃಹದ ಮೇಲಿನ ಶಿಖರವು ದ್ರಾವಿಡ ಶೈಲಿಯ ಶಿಖರವಿದೆ. ಪ್ರಸಾದಕ್ಕೆ 
ಹೊಂದಿಕೊಂಡಿರುವ ಈ ಶಿಖರವನ್ನು ಇಟ್ಟಿಗೆ ಮತ್ತು ಗಾರೆಯನ್ನು ಬಳಸಿ ನಿರ್ಮಿಸಿಲಾಗಿದೆ. 
ಇದರಲ್ಲಿ ಕೋಷ್ನಕಗಳು, ಸಿಂಹಮುಖ, ನಂದಿ, ಶಿಖರದ ತುದಿಯಲ್ಲಿ ಕಳಸವಿದೆ. ಗರ್ಭಗೃಹದ 
ಮೇಲಿನ ಶಿಖರವು ಷಡ್ಡರ್ಗಗಳಿಂದ ಕೂಡಿದೆ. ಹೀಗಾಗಿ ನೀಲಸಂದದ ಕಾಲಭೈರವೇಶ್ವರ 
ದೇವಾಲಯವನ್ನು ಷಡೃರ್ಗದ ದೇವಾಲಯ ಎಂದೂ ಗುರುತಿಸಬಹುದಾಗಿದೆ. 


ದೇವಾಲಯದ ಮುಂಭಾಗದಲ್ಲಿರುವ ಪುಷ್ಕರಣಿಯಲ್ಲಿ ಆಮೆ, ಮೊಸಳೆ, ಮೀನು. ಹಾವು, 
ಮುಂತಾದ ಜಲಚರ ಜೀವಿಗಳ ಉಬ್ಬುಶಿಲ್ಲಗಳಿವೆ. ಇವುಗಳನ್ನು ಗಮನಿಸಿದರೆ ಪಾತಾಳಲೋಕದ 
ಕಲ್ಪನೆಯಲ್ಲಿ ಈ ಕೆತ್ತನೆಗಳನ್ನು ಮಾಡಿರಬಹುದು ಎನಿಸುತ್ತದೆ. ಹೊಯ್ದಳ ಮತ್ತು ವಿಜಯನಗರ 
ಅರಸರಕಾಲದ ವಾಸ್ತುಶಿಲದ ಲಕ್ಷಣಗಳನ್ನು ಕಾಲಭೈರವೇಶ್ವರದಲ್ಲಿ ಕಾಣಬಹುದಾಗಿದೆ. 


ಅರ್ಕೇಶ್ವರ ದೇವಾಲಯ, ಹೊಂಗನೂರು 


ಚನ್ನಪಟ್ಟಣ ತಾಲೂಕಿನ ಪ್ರಾಚೀನ ಕಾಲದ ಶೈವ ದೇವಾಲಯಗಳಲ್ಲಿ ಹೊಂಗನೂರಿನ 
ಅರ್ಕೇಶ್ವರ ದೇವಾಲಯವೂ ಕೂಡ ಒಂದಾಗಿದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ 
ದೇವಾಲಯವನ್ನು ಕ್ರಿಶ. ೧೦ನೆಯ ಶತಮಾನಕ್ಕೆ ಸೇರಿದೆ. ಇದರ ತಳವಿನ್ಯಾಸದಲ್ಲಿ ಗರ್ಭಗೃಹ, 
ಸುಖನಾಸಿ. ಮುಖಮಂಟಪದ ಭಾಗಗಳನ್ನು ಹೊಂದಿದೆ. ಗರ್ಭಗೃಹ ಮತ್ತು ಸುಖನಾಸಿಯ 
ಭಾಗಗಳಲ್ಲಿ ಗಂಗರ ವಾಸ್ತುಶಿಲ್ಲ ರಚನೆಯ ಲಕ್ಷಣಗಳು ಕಂಡುಬರುತ್ತವೆ. ನವರಂಗ ಮತ್ತು 
ಮುಖಮಂಟಪದ ಭಾಗಗಳಲ್ಲಿ ಹೊಯ್ದಳರು ಹಾಗೂ ವಿಜಯನಗರ ಅರಸರ ಕಾಲದ ವಾಸ್ತುಶಿಲ್ಲ 
ಲಕ್ಷಣಗಳನ್ನು ಒಳಗೊಂಡಿದೆ. ಇದನ್ನು ಗಮನಿಸಿದರೆ ಈ ದೇವಾಲಯವು ವಿಜಯನಗರ ಅರಸರ 
ಕಾಲದಲ್ಲಿ ಹೆಚ್ಚು ಜೀರ್ಣೋದ್ದಾರ ಕಾರ್ಯಗಳು ನಡೆದಿರುವುದನ್ನು ಗುರುತಿಸಬಹುದು. 


ಗರ್ಭಗೃಹವು ತುಂಬಾ ಸರಳವಾಗಿದ್ದು, ಸುಮಾರು ಎರಡು ಅಡಿ ಎತ್ತರದ ಪಾಣಿಪೀಠದ 
ಮೇಲೆ ಮೇಲೆ ಒಂದು ಅಡಿ ಎತ್ತರದ ಲಿಂಗವಿದೆ. ಇದು ಬ್ರಹಸೂತ್ರದ ಕೆತ್ತನೆಯನ್ನು 
ಒಳಗೊಂಡಿದ್ದು, ನೋಡಲು ಸುಂದರವಾಗಿ ಕಾಣುತ್ತದೆ. ಗರ್ಭಗೃಹದ ಒಳಛಾವಣಿಯಲ್ಲಿ ನಾಭಿಚ್ಛಂಧ 
ವಿತಾನವಿದ್ದು, ಇದನ್ನು ಅರಳಿರುವ ಕಮಲ ದಳದ ಚಿತ್ರವನ್ನು ಅಲಂಕಾರಿಕವಾಗಿ ಕೆತ್ತಲಾಗಿದೆ. 


192 


ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ ಸುಖನಾಸಿಯಿದ್ದು ಹೆಚ್ಚು ಕಡಿಮೆ ಗರ್ಭಗೃಹದಷ್ಟೇ ಅಳತೆಯನ್ನು 
ಹೊಂದಿದೆ. ಗರ್ಭಗೃಹದ ದ್ಹಾರಬಂಧವು ಏಕ ಶಾಖೆಯಲ್ಲಿದ್ದರೆ, ಸುಖನಾಸಿಯ ಬಾಗಿಲುವಾಡವು 
ದ್ವಿಶಾಖೆಯನ್ನು ಹೊಂದಿದೆ. ಲಲಾಟದಲ್ಲಿ ಕೂಡ ಯಾವುದೇ ರೀತಿಯ ಉಬ್ಬು ಕೆತ್ತನೆಗಳಲ್ಲದೇ 
ಸರಳವಾಗಿರುವುದನ್ನು ಗಮನಿಸಿದರೆ ಅರ್ಕೇಶ್ಷರ ದೇವಾಲಯ ಮೂಲತಃ ಜೈನಧರ್ಮವಾಗಿದ್ದು, 
ಕಾಲಾಂತರದಲ್ಲಿ ಶೈವ ದೇವಾಲಯವಾಗಿ ಪರಿವರ್ತನೆಯಾಗಿರುವುದು ಗಮನಕ್ಕೆ ಬರುತ್ತದೆ. 
ನವರಂಗದಲ್ಲಿ ಚೋಳರ ಕಾಲದ ವಾಸ್ತು ಶೈಲಿಯಲ್ಲಿ ನಿರ್ಮಾಣವಾಗಿರುವ ದುಂಡನೆಯ ರುದಕಾಂತ 
ಮಾದರಿಯ ನಾಲ್ಕು ಕಂಬಗಳಿವೆ. ಅವುಗಳು ಕೆಳಭಾಗದಲ್ಲಿ ಚೌಕಾಕಾರವಾಗಿ, ಮಧ್ಯದಲ್ಲಿ ಅಷ್ಟ 
ಮುಖದ ಪಟ್ಟಿಕೆಗಳು ಹಾಗೂ ವೃತ್ತಾಕಾರದ ಮುಚ್ಚಳವಿದ್ದು, ಅದು ಬೋದಿಗೆ ಹೊಂದಿಕೊಂಡು 
ದೇವಾಲಯದ ಮೇಲ್ಲಾವಣಿಗೆ ಆಶ್ರಯವಾಗಿವೆ. ಈ ಕಂಬಗಳಲ್ಲಿ ಹಂಸ, ಲತಾಬಳ್ಳಿಗಳ ಅಲಂಕಾರಿಕ 
ಕೆತ್ತನೆ ಹಾಗೂ ವಾದ್ಯಗಾರರ ಉಬ್ಬುಶಿಲ್ಲಗಳನ್ನು ಸುಂದರವಾಗಿ ಮೂಡಿಸಲಾಗಿದೆ. 


ನವರಂಗದ ಮೇಲ್ಲಾವಣಿಿಯ ಒಂಭತ್ತು ಅಂಕಣದಲ್ಲಿ ಸುಂದರವಾದ ಭುವನೇಶ್ವರಿಯ 
ಮೂರ್ತಿಯಿದೆ. ಮಧ್ಯ ಅಂಕಣದ ಭುವನೇಶ್ವರಿಯ ವಿತಾನದಲ್ಲಿ ಶಿವ(ನಟರಾಜ) ಮತ್ತು 
ಪಾರ್ವತಿಯರು ನಾಟ್ಕ್ಯತಾಂಡವವಾಡುತ್ತಿರುವ ಉಬ್ಬು ಶಿಲ್ಲವನ್ನು ಸುಂದರವಾಗಿ ಕೆತ್ತಲಾಗಿದೆ. ಅದರ 
ಸುತ್ತಲೂ ಇರುವ ಉಳಿದ ಎಂಟು ಅಂಕಣಗಳ ವಿತಾನದಲ್ಲಿ ಅಷ್ಟದಿಕ್ಷಾಲಕರು ಪತ್ನಿಯರ ಸಮೇತ 
ತಮ್ಮ ವಾಹನಗಳಲ್ಲಿ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಇವೆಲ್ಲವೂ ಉಬ್ಬುಶಿಲ್ಲಗಳಾಗಿದ್ದು, ಅರ್ಕೇಶ್ವರ 
ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಿವೆ. ಈ ಉಬ್ಬುಶಿಲ್ಲದ ಪೂರ್ವದಿಕ್ಕಿನಲ್ಲಿ "ಇಂದನು' 
ಅಂಕುಶ ಮತ್ತು ಆಯುಧವನ್ನು ಹಿಡಿದು ಪತ್ಲಿ "ಇಂದ್ರಾಣಿ'(ಶಚಿ) ಸಮೇತನಾಗಿ ತನ್ನ ವಾಹನ 
ಐರಾವತದ(ಆನೆ) ಮೇಲೆ ಕುಳಿತಿರುವಂತೆ ಕೆತ್ತಲಾಗಿದೆ. ಆಗ್ನೇಯ ದಿಕ್ಕಿನಲ್ಲಿ “ಅಗ್ಗಿ'ಯು ತನ್ನ ವಾಹನ 
ಮೇಷ(ಟಗರು)ದ ಮೇಲೆ ಪತ್ನಿ ಸಮೇತನಾಗಿ ಕುಳಿತಿರುವ ಚಿತ್ರಣವಿದೆ. ದಕ್ಷಿಣ ದಿಕ್ಕಿನಲ್ಲಿ "ಯಮನು 
ಮಹಿಷದ(ಕೋಣ) ಮೇಲೆ ಪತ್ನಿ ದರ್ಮಾಳ ಜೊತೆಗೆ ಕುಳಿತಿದ್ದು, ಕೈಗಳಲ್ಲಿ ದಂಡವನ್ನು ಹಾಗೂ 
ಪಾಶವನ್ನು ಹಿಡಿದಿರುವಂತೆ ಕೆತ್ತನೆಯಿದೆ. ನೈರುತ್ಯ ದಿಕ್ಕಿನಲ್ಲಿ ಖಡ್ಗವನ್ನು ಹಿಡಿದು ಪತ್ನಿ ಸಮೇತನಾಗಿ 
ಮನುಷ್ಯನ(ನರವಾಹನ) ಮೇಲೆ ಕುಳಿತಿರುವಂತೆ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ "ವರುಣನು' ಪತ್ನಿ 
“ಯಮುನೆ” ಜೊತೆ ಮಕರದ(ಮೊಸಳೆ) ಮೇಲೆ ಕುಳಿತಿರುವ ಕೆತ್ತನೆಯಿದೆ. 


ನವರಂಗದ ದಾರದ ಬಳಿಯಿರುವ ನಂದಿ ಶಿಲವೂ ಕೂಡ ಸುಮಾರು ಎರಡು ಅಡಿ 
ಎತ್ತರವಾಗಿದ್ದು, ಹೊಯ್ದಳರ ಕಾಲದ ರಚನೆಯ ಲಕ್ಷಣಗಳನ್ನು ಹೊಂದಿದೆ. ಮುಖಮಂಟಪದ 
ಬಳಿಯಿರುವ ನಂದಿಶಿಲವು ಚೋಳರ ಕಾಲಕ್ಕೆ ಸೇರಿದೆ. ಅದನ್ನು ಘಂಟಾಸರದ ಹಾರಗಳಿರುವಂತೆ 
ಕೆತ್ತಲಟ್ಟಿದ್ದು, ನೋಡಲು ಸುಂದರವಾಗಿ ಕಾಣುತ್ತವೆ. ನವರಂಗದಲ್ಲಿ ಗಣೇಶನ ಎರಡು 
ಮೂರ್ತಿಶಿಲಗಳು ಇವುಗಳ ಪಕ್ಕದಲ್ಲೇ ಸಪ್ತ ಮಾತೃಕೆಯರ ಮತ್ತು ಒಂದೇ ಪಟ್ಟಿಕೆಯ ಮೇಲೆ 
ಕೆತ್ತಲಾಗಿರುವ ವೀಣಾಧರ ಶಿವ, ಗಣೇಶನ ಮೂರ್ತಿಶಿಲಗಳು ಈ ಮಂಟಪದ ದ್ಹಾರದ ಎರಡೂ 


193 


ಪಾರ್ಶ್ರದಲ್ಲಿ ದ್ಹಾರ ಪಾಲಕರ ಸುಂದರವಾದ ಉಬ್ಬುಶಿಲ್ಲಗಳಿವೆ. ನಂತರದ ಮುಖಮಂಟಪದ ಭಾಗದ 
ಮೇಲ್ಸಾವಣಿ ಎರಡು ಕಂಬಗಳ ಆಶ್ರಯವನ್ನು ಹೊಂದಿದೆ. ಇವುಗಳಲ್ಲಿ ಚತುರಾಶ್ರ-ಅಷ್ಟಾಶ್ರ- 
ಚತುರಾಶ್ರಾ ಮುಖಗಳಿದ್ದು, ವಿಜಯನಗರ ಅರಸರ ಕಾಲದ ನಿರ್ಮಾಣದ ಲಕ್ಷಣಗಳನ್ನು ಹೊಂದಿವೆ. 
ಈ ಲಕ್ಷಣಗಳ ಆಧಾರದಿಂದ ದೇವಾಲಯದ ಮುಖಮಂಟಪದ ಭಾಗ ವಿಜಯನಗರ ಅರಸರ 
ಕಾಲದಲ್ಲಿ ನಿರ್ಮಿಸಿರುವುದು ಕಂಡುಬರುತ್ತದೆ. 


ಈ ದೇವಾಲಯದ ಏರುವಿನ್ಯಾಸದಲ್ಲಿ ಅಧಿಷ್ಠಾನ, ಭಿತ್ತಿ, ಪ್ರಸ್ತರ, ಗೀವ, ಶಿಖರ, ಕಳಸದ 
ಭಾಗಗಳಿವೆ. ಜಗತಿ, ತ್ರಿಪಟ್ಟ ಕುಮುದ, ಕಂಪ, ಗಳ ಹಾಗೂ ಪಟ್ಟಿಕಾಗಳನ್ನು ಹೊಂದಿರುವ ಅಧಿಷ್ಠಾನ 
ಸರಳವಾಗಿದ್ದು, ಅದರಲ್ಲಿ ಯಾವುದೇ ಕೆತ್ತನೆಗಳು ಕಂಡುಬರುವುದಿಲ್ಲ ಅದರ ಮೇಲಿನ 
ಭಿತ್ತಿಯಭಾಗದಲ್ಲಿ ಅರೆಗಂಭಗಳು ಹಾಗೂ ದೇವಕೋಷ್ಟ್ಠಕಗಳಿವೆ. ಅವುಗಳಲ್ಲಿ ಮೂರ್ತಿಶಿಲ್ಲಗಳ 
ಯಾವುದೇ ಕೆತ್ತನೆಯಿಲ್ಲ. ಭಿತ್ತಿಸಂಭಗಳು ಹಾಗೂ ಭಿತ್ತಿ ಪಾದಗಳ ಮೇಲೆ ಶಾಲಾಶಿಖರಗಳಿಂದ 
ಕೂಡಿದ ಶಾಲಾ ತೋರಣಗಳಿದ್ದು, ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಿವೆ. ಭಿತ್ತಿಯು ಪ್ರಸ್ತರ 
ಭಾಗದಲ್ಲಿ ಮೇಲ್ಲಾವಣಿಗೆ ಸೇರಿಕೊಂಡಿದೆ. ಪ್ರಸ್ತರದಲ್ಲಿರುವ ವಲ್ಲಭಿ ಮತ್ತು ನಾಸಿಗಳ ಅಲಂಕಾರಿಕ 
ವವಿಧ ಕಪೋತಗಳಿಂದ ಕೂಡಿರುವ ಗರ್ಭಗುಡಿಯ ಮೇಲೆ ದ್ರಾವಿಡ ಶೈಲಿ ಶಿಖರವಿದೆ. ಇದನ್ನು 
ಇಟ್ಟಿಗೆ ಮತ್ತು ಗಾರೆಯನ್ನು ಬಳಸಿ ನಿರ್ಮಿಸಲಾಗಿದೆ. ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ 
ನಿರ್ಮಾಣವಾಗಿದ್ದು, ಹೆಚ್ಚಿನ ಬದಲಾವಣೆಗಳಾಗದೇ ಪ್ರಸ್ತುತ ಸಂದರ್ಭದಲ್ಲೂ ಕೂಡ ಮೂಲ 
ಸ್ವರೂಪದ ವಾಸ್ತುಶಿಲ್ಲ ರಚನೆಯಲ್ಲೇ ಉಳಿದಿದೆ. ಹೀಗಾಗಿ ಅಂದಿನ ವಾಸ್ತುಶಿಲ್ಲದ ಲಕ್ಷಣಗಳನ್ನು 


ತಿಳಿಯಲು ಸಹಾಯಕವಾಗಿದೆ. 
ಅಂಕನಾಥೇಶ್ನರ ದೇವಾಲಯ, ಕೃಷ್ಣಾಪುರ 


ಕೃಷ್ಣಾಪುರ ಗ್ರಾಮದಲ್ಲಿ ಅಂಕನಾಥೇಶ್ವರ ದೇವಾಲಯವಿದೆ. ಕ್ರಿಶ. ೧೦ನೆಯ ಶತಮಾನಕ್ಕೆ 
ಸೇರಿರುವ ಈ ದೇವಾಲಯವನ್ನು ಗಂಗರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯಕ್ಕೆ 
"ಅಂಕಕಾರೇಶ್ವರ' ಎ೦ಬ ಮತ್ತೊಂದು ಹೆಸರಿದೆ. ಗಂಗರ ಕಾಲದಲ್ಲಿದ್ದ ಅಂಕಕಾರೇಶ್ವರ ಎಂಬ ಹೆಸರೇ 
ಮುಂದೆ ಹೊಯ್ದಳರ ಕಾಲದಲ್ಲಿ ಅಂಕನಾಥೇಶ್ವರ ಎಂದು ಬದಲಾವಣೆ ಹೊಂದಿರುವುದು 
ಶಾಸನಗಳಿಂದ ತಿಳಿದುಬರುತ್ತದೆ. ಇಲ್ಲಿನ ಕ್ರಿಶ೧೧೧೨ರ ಶಾಸನದಲ್ಲಿ ವಿಷ್ಣುವರ್ಧನ ರಾಜ್ಯವನ್ನು 
ಆಳ್ಲಿಕೆ ಮಾಡುವಾಗ ಕೇಸಿಯಣ್ಣ ಹಾಗೂ ಬೊಮ್ಮಯ್ಯ ಹೆಗಡೆ ಎಂಬುವರು ಈ ದೇವಾಲಯಕ್ಕೆ 
ಭೂದಾನ ನೀಡಿದ ಉಲ್ಲೇಖವಿದೆ. ವಿಜಯನಗರದ ದೊರೆ ಪ್ರತಾಪದೇವರಾಯನ ಆಳ್ಲಿಕೆಯ 
ಕಾಲದಲ್ಲಿ ಅಂಕನಾಥೇಶ್ವರ ದೇವಾಲಯವನ್ನು ಜೀರ್ಣೋದ್ದಾರಗೊಳಿಸಿ ಇದರ ಗರ್ಭಗೃಹದ 
ಮೇಲಿನ ಶಿಖರವನ್ನು ನಿರ್ಮಿಸಿದ ವಿಷಯವನ್ನು ಇಲ್ಲಿನ ಕ್ರಿಶ. ೧೪೩೮ರ ಶಾಸನದಲ್ಲಿ 
ದಾಖಲಾಗಿದೆ.” ಈ ಶಾಸನಗಳಲ್ಲಿ ದಾನ ನೀಡಿದ ಉಲ್ಲೇಖವಿರುವುದರಿಂದ ಆ ವೇಳೆಗಾಗಲೇ 


194 


ಅಂಕೇಶ್ವರ ದೇವಾಲಯ ನಿರ್ಮಾಣವಾಗಿತ್ತು ಎಂಬುದು ಸಷ್ಟವಾಗುತ್ತದೆ. fo ದೇವಾಲಯಕ್ಕೆ 
ನಿರಂತರವಾಗಿ ದಾನದತ್ತಗಳನ್ನು ನೀಡಿ ಪೋಷಸಿರುವದು ಶಾಸನಗಳಿಂದ ತಿಳಿದುಬರುತ್ತದೆ. 


ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಪೂರ್ವಾಭಿಮುಖವಾದ ಅಂಕನಾಥೇಶ್ನರ 
ದೇವಾಲಯ ತಳ ವಿನ್ಯಾಸದಲ್ಲಿ ಗರ್ಭಗೃಹ, ಸುಖನಾಸಿ, ನವರಂಗ ಮುಖ ಮಂಟಪದಿಂದ 
ಕೂಡಿದ್ದರೆ, ಏರು ವಿನ್ಯಾಸದಲ್ಲಿ ಅಧಿಷ್ಠಾನ, ಭಿತ್ತಿ, ಪ್ರಸ್ತಾರದ ಭಾಗವನ್ನು ಹೊಂದಿದೆ. ಇದರ 
ಅಧಿಷ್ಠಾನದಲ್ಲಿ ಜಗತಿ, ಗಳ, ತ್ರಿಪಟ್ಟಕುಮುದ, ಪ್ರತಿಮಾ ಲಕ್ಷಣಗಳನ್ನು ಹೊಂದಿದೆ. ಗರ್ಭಗೃಹದ 
ಪಾಣಿಪೀಠದ ಮೇಲೆ ಸುಮಾರು ಎರಡು ಅಡಿ ಎತ್ತರದ ಲಿಂಗವಿದ್ದು, ಅದು ಬಹ್ಮಸೂತ್ರ ಮಾದರಿ 
ಲಕ್ಷಣವಿದೆ. ಗರ್ಭಗೃಹದ ಮೇಲ್ಲಾವಣಿಯಲ್ಲಿ ಅರಳಿರುವ ಪದ್ಮದ ಉಬ್ಬುಕೆತ್ತನೆಯಿದೆ.ಆದರೆ 
ಗರ್ಭಗೃಹದಲ್ಲಿ ದ್ಹಾರ ಸರಳವಾಗಿದ್ದು ಯಾವುದೇ ಅಲಂಕಾರಿಕ ಕೆತ್ತನೆಗಳು ಕಂಡುಬರುವುದಿಲ್ಲ. 
ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ ಸುಖನಾಸಿಯ ಭಾಗದಲ್ಲಿ ಕೂಡ ಯಾವುದೇ ಕೆತ್ತನೆಗಳಿಲ್ಲದೆ 
ತುಂಬಾ ಸರಳವಾಗಿರುವುದನ್ನು ಕಾಣಬಹುದು. 


ಸುಖನಾಸಿಗೆ ಹೊಂದಿಕೊಂಡಂತೆ ನವರಂಗ ಮಂಟಪವಿದೆ. ಇದರಲ್ಲಿರುವ ನಾಲ್ಕು ಕಂಬಗಳು 
ರುದಕಾಂತ ಮಾದರಿಯವುಗಳಾಗಿದ್ದು, ಮಣಿಸರಗಳ ಕೆತ್ತನೆಯಿಂದ ಅಲಂಕೃತಗೊಂಡಿವೆ. ಈ 
ಕಂಬಗಳು ಹೊಯ್ದಳರ ಕಾಲಕ್ಕೆ ಸೇರಿದ್ದು, ಪ್ರತಿಯೊಂದು ಕಂಬದಲ್ಲಿ ನಂದಿ, ಗಣಪತಿ, ಲಿಂಗ 
ಮೊದಲಾದ ಉಬ್ಬುಶಿಲ್ಲಗಳು ಕಂಡುಬರುತ್ತವೆ. ಈ ಕಂಬಗಳ ಲಕ್ಷಣಗಳ ಆಧಾರದಿಂದ 
ಅಂಕನಾಥೇಶ್ವರ ದೇವಾಲಯದ ನವರಂಗ ಮಂಟಪವು ಹೊಯ್ದಳರಕಾಲದಲ್ಲಿ ನಿರ್ಮಾಣಗೊಂಡಿದೆ 
ಎ೦ಬುದನ್ನು ತಿಳಿಯಲು ಸಹಾಯಕವಾಗುತ್ತವೆ. ನವರಂಗ ಮಂಟಪದ ಮಧ್ಯಭಾಗದಲ್ಲಿ ಗರ್ಭಗೃಹದ 
ಲಿಂಗಕ್ಕೆ ಎದುರಾಗಿ ಸುಮಾರು ಒಂದು ಅಡಿ ಎತ್ತರದ ನಂದಿ ಶಿಲ್ಪವಿದೆ. ಇದಲ್ಲದೇ ನವರಂಗದಲ್ಲಿ 
ಸುಮಾರು ಎರಡು ಅಡಿ ಎತ್ತರದ ಸೂರ್ಯನ ಮೂರ್ತಿಶಿಲ್ಲವಿದೆ. ಇದರ ಆಧಾರದಿಂದ 
ಅಂಕನಾಥೇಶ್ವರ ದೇವಾಲಯ ಗಂಗರ ಕಾಲದಲ್ಲಿ ಸರ್ಯದೇವನ ಆರಾಧನಾ ಕೇಂದವಾಗಿತ್ತು ಎಂಬುದು 
ಸಹ ತಿಳಿದುಬರುತ್ತದೆ. ನವರಂಗ ಮಂಟಪದ ದ್ಹಾರದ ದ್ವಿಶಾಖೆಗಳನ್ನು ಹೂಬಳ್ಳಿಗಳ ಕೆತ್ತನೆಯಿಂದ 
ಅಲಂಕರಿಸಲಾಗಿದೆ. ದ್ಹಾರದ ಲಲಾಟದಲ್ಲಿ ನಂದಿಯ ಉಬ್ಬುಶಿಲ್ಲವಿದ್ದು, ಈ ದೇವಾಲಯ 
ಶೈವಪಂಥಕ್ಕೆ ಸೇರಿದ್ದು ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ನವರಂಗದ ನಂತರ ಮುಖಮಂಟಪವಿದೆ. 
ಇದು ತೆರೆದ ಮಂಟಪವಾಗಿದ್ದು, ಸಾಧಾರಣವಾದ ಎರಡು ಕಂಬಗಳಿಂದ ಕೂಡಿದೆ. ಇದರ 
ಮುಂದಿನ ಮೆಟ್ಟಿಲುಗಳು ಮಣ್ಣಿನಲ್ಲಿ ಮುಚ್ಚಿಹೋಗಿರುವುದರಿಂದ ಪ್ರಸ್ತುತ ಸಂದರ್ಭದಲ್ಲಿ ಅವುಗಳ 


ಪೂರ್ಣ ಭಾಗ ಕಾಣುವುದಿಲ್ಲ. 


ಈ ದೇವಾಲಯವು ಏರುವಿನ್ಮಾಸದಲ್ಲಿ ಅಧಿಷ್ಠಾನ, ಭಿತ್ತಿ ಪ್ರಸ್ತರದ ಭಾಗಗಳನ್ನು 


ಬ್ರಿ ದು [9) 0 


ಒಳಗೊಂಡಿದೆ. ಅಧಿಷ್ಠಾನದ ಭಾಗವು ಮಣ್ಣಿನಲ್ಲಿ ಮುಚ್ಚಿಹೋಗಿರುವುದರಿಂದ ಯಾವ ವಿಧದ 


3 
[4 


195 


ಅಧಿಷ್ಠಾನವೆಂದು ಕಾಣುವುದಿಲ್ಲ. ದೇವಾಲಯದ ಒಳಭಿತ್ತಿಯಲ್ಲಿ ಯಾವುದೇ ಉಬ್ಬುಕೆತ್ತನೆಗಳು ಕಂಡು 
ಬರುವುದಿಲ್ಲ. ಆದರೆ ಹೊರಭಿತ್ತಿಯಲ್ಲಿ ವ್ಯಕ್ತಿಯೊಬ್ಬರು ಆನೆಯೊಂದರ  ತೆಲೆಯ ಭಾಗಕ್ಕೆ 
ಅಂಕುಶದಿಂದ ಚುಚ್ಚುತ್ತಿರುವ ಚಿತ್ರಣದ ಉಬ್ಬುಕೆತ್ತನೆಯಿದೆ. ಇದರಿಂದ ಈ ಪರಿಸರದಲ್ಲಿ ಆನೆಗಳನ್ನು 
ಪಳಗಿಸಲಾಗುತ್ತಿತ್ತು ಎಂಬುದು ಗಮನಕ್ಕೆ ಬರುತ್ತದೆ. ಇದನ್ನು ಹೊರತುಪಡಿಸಿ ಭಿತ್ರಿಗೆ 
ಹೊಂದಿಕೊಂಡಂತೆ ನಂತರ ಪ್ರಸ್ತಾರದ ಭಾಗವಿದ್ದು, ವಲಭಿ ಹಾಗೂ ಮುಂಚಾಚಿರುವ ಕಪೋತದ 
ಭಾಗವಿದೆ. ಮೇಲ್ಛಾವಣಿಯ ನೀರು ಭಿತ್ತಿ ಭಾಗದ ಮೇಲೆ ಬೀಳುವುದನ್ನು ತಡೆಯಲು 
ಕಪೋಪತವನ್ನು ದೇವಾಲಯದ ಇತರೆ ಭಾಗಗಳಿಗಿಂತ ಮುಂಚಾಚಿದೆ. ಅಂಕನಾಥೇಶ್ವರ 
ದೇವಾಲಯವು ವಾಸ್ತುಶಿಲ್ಪ ಮತ್ತು ಚಾರಿತ್ರಿಕ ದೃಷ್ಟಿಯಿಂದ ಮಹತ್ವದ್ದಾಗಿದೆ. 

ದೊಡ್ಡಬೀರೇಶ್ವರ ದೇವಾಲಯ, ದೇವರಹೊಸಹಳ್ಳಿ 


ದೇವರಹೊಸಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಈ ದೇವಾಲಯವಿದೆ. ಇದರ ವಾಸ್ತುಶಿಲ್ಪ 
ಲಕ್ಷಣಗಳ ಆಧಾರದ ಮೇಲೆ ಬೀರೇಶ್ವರ ದೇವಾಲಯವು ಕ್ರಿಶ. ೧೨ನೆಯ ಶತಮಾನಕ್ಕೆ ಸೇರಿದೆ. ಈ 
ದೇವಾಲಯವು ಹೊಯ್ದಳರ ಕಾಲದಲ್ಲಿ ನಿರ್ಮಾಣಗೊಂಡು, ನಂತರ ವಿಜಯನಗರ ಅರಸರ 
ಕಾಲದಲ್ಲಿ ಜೋರ್ಣೋದ್ಧಾರಗೊಂಡಿರುವುದು ವಾಸ್ತುಶಿಲ್ಲದ ಲಕ್ಷಣದಿಂದ ಗಮನಕ್ಕೆ ಬರುತ್ತದೆ. ಈ 
ದೇವಾಲಯದ ಉಲ್ಲೇಖ ಮೊದಲಿಗೆ ಮಳೂರು ಗ್ರಾಮದ ಶಾಸನವೊಂದರಲ್ಲಿ ದೊರೆಯುತ್ತದೆ.” 
ದ್ರಾವಿಡ ಶೈಲಿಯಲ್ಲಿರುವ ಇದರ ವಾಸ್ತುಶಿಲ್ಲದ ಲಕ್ಷಣಗಳು ಕೆಳಗಿನಂತೆ ವಿವರಿಸಲಾಗಿದೆ. 


ಪೂರ್ವಾಭಿಮುಖವಾಗಿರುವ ಬೀರೇಶ್ವರ ದೇವಾಲಯವು ತಳವಿನ್ಯಾಸದಲ್ಲಿ ಗರ್ಭಗೃಹ, 
ಸುಖನಾಸಿ, ನವರಂಗ ಹಾಗೂ ಮುಖಮಂಟಪದ ಭಾಗಗಳನ್ನು ಒಳಗೊಂಡಿದೆ. ಸರಳವಾಗಿರುವ 
ಗರ್ಭಗೃಹದಲ್ಲಿ ಸುಮಾರು ನಾಲ್ಕು ಅಡಿ ಎತ್ತರದ ವೀರಭದ್ರನ ಮೂರ್ತಿಶಿಲ್ಲವಿದೆ. ಇದನ್ನು 
ಬೀರೇಶ್ವರ ಎಂಬ ಹೆಸರಿನಿಂದ ಆರಾಧಿಸಲಾಗುತ್ತದೆ. ಸ್ಥಾನಿಕಭಂಗಿಯಲ್ಲಿರುವ ವೀರಭದನನ್ನು 
ಚತುರ್ಭುಜಾಧಾರಿಯಾಗಿ, ಮುಖದಲ್ಲಿ ವೀರಾವೇಶ, ಉರಿಮೀಸೆ ಕೋರೆಹಲ್ಲುಗಳನ್ನು ಹೊಂದಿದ್ದು, 
ಸರ್ವಾಭರಣಗಳನ್ನು ಧರಿಸಿರುವಂತೆ ಕೆತ್ತಲಾಗಿದೆ. ಇದು ಕ್ರಿಶ. ೧೨ನೆಯ ಶತಮಾನಕ್ಕೆ ಸೇರಿದೆ.** 
ವೀರಭದನ(ಬೀರೇಶ್ವರ) ಮೂರ್ತಿಶಿಲ್ಲದ ಬಲಭಾಗದಲ್ಲಿ ಲಿಂಗಾಕೃತಿಯ ಮೂರು ಉಬ್ಬುಶಿಲ್ಲಗಳಿವೆ. 
ಇವುಗಳನ್ನು ಕುರಿತು ಸ್ಥಳೀಯರಲ್ಲಿ ಉದ್ಭವ ಲಿಂಗಗಳು ಎಂಬ ನಂಬಿಕೆಯಿದೆ. ಈ ಲಿಂಗಗಳ 
ಪಕ್ಕದಲ್ಲೆ ಸುಮಾರು ಎರಡು ಅಡಿ ಎತ್ತರದ ಗಣಪತಿ ಮೂರ್ತಿಶಿಲ್ಲವಿದೆ. ದ್ವಿಬಾಹುಗಳನ್ನು 
ಹೊಂದಿರುವ ಗಣಪತಿ ಮೂರ್ತಿಶಿಲ್ಲ ಗಂಗರ ಕಾಲದ ರಚನೆಯ ಲಕ್ಷಣಗಳನ್ನು ಹೊಂದಿದೆ. 
ಗರ್ಭಗೃಹದ ಮೇಲ್ಸಾವಣಿಯು ಸರಳವಾಗಿದ್ದು, ವಿತಾನದಲ್ಲಿ ಮಾತ್ರ ಅರಳಿದ ಕಮಲದಳಗಳ ಉಬ್ಬು 
ಕೆತ್ತನೆ ಮಾಡಿರುವುದನ್ನು ಕಾಣಬಹುದು. 


196 


ಗರ್ಭಗೃಹದ ನಂತರ ಸುಖನಾಸಿಯು ಆಯತಾಕಾರವಾಗಿದೆ. ಇದರಲ್ಲಿನ ಎಡ ಮತ್ತು 
ಬಲಭಾಗದ ಭಿತ್ತಿಯಲ್ಲಿ ಇಬ್ಬರು ವ್ಯಕ್ತಿಗಳು ತಲೆಯ ಮೇಲೆ ಏನನ್ನೋ ಒತ್ತು ನಡೆಯುತ್ತಿರುವಂತೆ 
ಕೆತ್ತನೆಯಿದ್ದರೆ, ಅದರ ಪಕ್ಕದಲ್ಲಿ ಇಬ್ಬರು ವ್ಯಕ್ತಿಗಳು ಧ್ಯಾನಾಸಕ್ಷರಾಗಿ ಕುಳಿತಿರುವಂತೆ ಕೆತ್ತಲಾಗಿದೆ. 
ಇದನ್ನು ಗಮನಿಸಿದರೆ ಇಬ್ಬರು ವ್ಯಕ್ತಿಗಳು ತಮ್ಮ ಹರಕೆಯನ್ನು ತೀರಿಸಿಕೊಳ್ಳಲು ತಲೆಯ ಮೇಲೆ 
ಬುತ್ತಿಯನ್ನು ಹೊತ್ತು ನಿಂತಿದ್ದರೆ, ಮತ್ತಿಬ್ಬರು ಧ್ಯಾನಾಸಕ್ತರಾಗಿ ಕುಳಿತಿದ್ದಾರೆ ಎಂಬುದನ್ನು 
ಸೂಚಿಸುತ್ತದೆ. ಸುಖನಾಸಿಯ ಎಡಭಾಗದ ಭಿತ್ತಿಯಲ್ಲಿ ಧ್ಯಾನಾಸಕ್ಷರಾಗಿ ಇಬ್ದರು ಸ್ತೀಯರು 


ಮೆ 


ಕುಳಿತಿರುವ ಉಬ್ಬುಶಿಲ್ಲ ಆಕರ್ಷಕವಾಗಿದೆ. 


ಸುಖನಾಸಿ ನಂತರದ ನವರಂಗವು ವಿಶಾಲವಾಗಿದ್ದು, ಸುಮಾರು ಆರು ಅಡಿ ಎತ್ತರದ ಎಂಟು 
ಪೂರ್ಣ ಕಂಭಗಳು ಹಾಗೂ ಎಂಟು ಅರೆಗಂಭಗಳಿಂದ ಕೂಡಿದೆ. ಈ ಕಂಬಗಳಲ್ಲಿ ಚತುರ್ಮುಖ 
ಹಾಗೂ ಅಷ್ಟ ಮುಖಗಳಿದ್ದು, ವಿಜಯನಗರ ಅರಸರ ಕಾಲದ ಕಂಬಗಳ ರಚನೆಯ ಲಕ್ಷಣಗಳನ್ನು 
ಹೋಲುತ್ತವೆ. ಅವುಗಳಲ್ಲಿ ನಂದಿ, ಲಿಂಗ, ಆನೆ, ಪೂರ್ಣಕುಂಭ, ತ್ರಿಶೂಲ, ಆಂಜನೇಯ, ಸೂರ್ಯ, 
ಚಂದ್ರ ಹಾಗೂ ಕಾಲ್ಪನಿಕ ಪ್ರಾಣಿ ಪಕ್ಷಿಗಳು ಮೊದಲಾದ ಉಬ್ಬು ಶಿಲ್ಲಗಳ ಸುಂದರವಾದ ಕೆತ್ತನೆಗಳಿವೆ. 
ನವರಂಗದ ಮಧ್ಯದಲ್ಲಿ ಸುಮಾರು ಎರಡು ಅಡಿ ಎತ್ತರದ ನಂದಿಶಿಲ್ಲವಿದೆ. ಇದು 
ಗರ್ಭಗೃಹದಲ್ಲಿರುವ ಲಿಂಗಗಳಿಗೆ ನೇರವಾಗಿ ಮುಖಮಾಡಿದೆ. ಇದನ್ನು ಗಮನಿಸಿದರೆ 
ಗರ್ಭಗೃಹದಲ್ಲಿರುವ ಉದ್ಭವ ಲಿಂಗಗಳು ಎನ್ನಲಾಗುತ್ತಿರುವ ಲಿಂಗಗಳನ್ನು ಮೊದಲು 
ಪ್ರತಿಷ್ಠಾಪಿಸಲಾಗಿದ್ದು, ನಂತರ ವೀರಭದ್ರನ ಮೂರ್ತಿಶಿಲ್ಲವನ್ನು ಪ್ರತಿಷ್ಠಾಪಿಸಿರುವುದು ಸ್ಪಷ್ಟವಾಗುತ್ತದೆ. 
ಕಾಲಾಂತರದಲ್ಲಿ ಅವುಗಳ ಪಕ್ಕದಲ್ಲಿ ವೀರಭದ್ರನ ಮೂರ್ತಿಶಿಲ್ಲವನ್ನು ಪ್ರತಿಷ್ಠಾಪಿಸಿ ಆರಾಧಿಸಿಕೊಂಡು 
ಬಂದಿರುವುದನ್ನು ಕಾಣಬಹುದು. ನವರಂಗ ಮಂಟಪದ ಬಾಗಿಲುವಾಡವು ಹೂಬಳ್ಳಿಗಳ ಅಲಂಕಾರಿಕ 
ಕೆತ್ತನೆಯಿಂದ ಕೂಡಿದೆ. ಆದರೆ ಒಳ ಭಿತ್ತಿಯಲ್ಲಿ ಯಾವುದೇ ಕೆತ್ತನೆಗಳಿಲ್ಲ. ಕಂಬಗಳಲ್ಲಿ ಸುಂದರವಾದ 
ಉಬ್ಬುಶಿಲ್ಲಗಳ ಕೆತ್ತನೆ ಆಕರ್ಷಕವಾಗಿದೆ. ನವರಂಗ ನಂತರ ಮುಖಮಂಟಪವಿದೆ. ಇದರಲ್ಲಿ ಆರು 
ಅಡಿ ಎತ್ತರದ ನಾಲ್ಕು ಅರ್ಧ ಕಂಬಗಳಿದ್ದು, ಅವುಗಳು ಚತುರ್ಮುಖಗಳಲ್ಲಿ ಸಾಧಾರಣವಾಗಿ 
ಕೆತ್ತಲಟ್ಟಿವೆ. 

ಈ ದೇವಾಲಯದ ಅಧಿಷ್ಠಾನ ಭಾಗವು ಮಣ್ಣಿನಲ್ಲಿ ಮುಚ್ಚಿಕೊಂಡಿರುವುದರಿಂದ ಯಾವ 
ವಧದ ಅಧಿಷ್ಠಾನ ಎಂಬುದು ತಿಳಿದುಬಂದಿಲ್ಲ. ಗರ್ಭಗೃಹದ ಮೇಲ್ಭಾಗದಲ್ಲಿರುವ ದ್ರಾವಿಡ ಶೈಲಿಯ 
ಶಿಖರವಿದೆ. ನಂತರ ಭಿತ್ತಿಯ ಭಾಗವು ಸರಳವಾಗಿದ್ದು, ಅದಕ್ಕೆ ಹೊಂದಿಕೊಂಡಂತಿರುವ ಪ್ರಸ್ತರ 
ಮತ್ತು ಪ್ರಾಸಾದ ಭಾಗಗಳನ್ನು ಇಟ್ಟಿಗೆ ಮತ್ತು ಗಾರೆಯನ್ನು ಬಳಸಿ ಇತ್ತೀಚಿಗಷ್ಟೇ ಜೀರ್ಣೋದ್ದಾರ 
ಮಾಡಲಾಗಿದೆ. ಭಿತ್ತಿಯ ಭಾಗ ಬೀಳದಂತೆ ತಡೆಗೋಡೆ ನಿರ್ಮಿಸಿರುವುದು ಈ ದೇವಾಲಯದ 
ವಾಸ್ತುಶಿಲದ ವಿಶೇಷಗಳಲ್ಲೊಂದಾಗಿದೆ. ನೀಲಸಂದ್ರ ಗ್ರಾಮದ ಕಾಲಭೈರವೇಶ್ವರ ದೇವಾಲಯದಲ್ಲೂ 
ಸಹ ಇಂತಹ ಭಿತ್ತಿ ಭಾಗದ ತಡೆಗೋಡೆಯನ್ನು ನಿರ್ಮಿಸಿರುವುದು ಕಂಡುಬರುತ್ತದೆ. ಗರ್ಭಗೃಹದ 


197 


ಹಾಗೂ ನವರಂಗ ಮಂಟಪದ ಭಿತ್ತಿಯಲ್ಲಿ ಮತ್ತದ ಉಬ್ಬುಕೆತ್ತನೆಯಿದೆ. ಇದರ ವಿಶಾಲವಾದ 
ಮಂಟಪಗಳು ಹಾಗೂ ವಿಸ್ತಾರವಾದ ಪ್ರಾಕಾರಗೋಡೆಯನ್ನು ನಿರ್ಮಿಸಲಾಗಿದೆ. ಹೀಗೆ 
ನಿರ್ಮಾಣಗೊಂಡಿರುವ ಕ ದೇವಾಲಯವು ವಿಜಯನಗರ ಅರಸರ ಕಾಲದ ವಾಸ್ತುಶಿಲಕ್ಕೆ 
ಉದಾಹರಣೆಯಾಗಿದೆ. 


ವೈಷ್ಣವ ದೇವಾಲಯಗಳು 


ಭಾರತದ ಧಾರ್ಮಿಕ ಪಂಥಗಳಲ್ಲಿ ವೈಷ್ಣವ ಪಂಥವೂ ಕೂಡ ಒಂದಾಗಿದೆ. ಇದು ಹೆಚ್ಚು 
ಕಡಿಮೆ ಶೈವ ಪಂಥದಷ್ಟೇ ಪ್ರಾಚೀನತೆಯನ್ನು ಪಡೆದುಕೊಂಡಿದೆ. ವೈಷ್ಣವ ಪಂಥದಲ್ಲಿ ವಿಷ್ಣು ಪ್ರಧಾನ 
ದೇವರಾಗಿ ಕಂಡುಬರುತ್ತದೆ. ಇಂದನಿಗೆ ವಿಷ್ಣುವು ನೆರವಾದ ಪ್ರಸ್ತಾಪಗಳು ಖಗ್ಗೇದದಲ್ಲಿ 


ki) 


ಕಂಡುಬರುತ್ತವೆ. ಅಲ್ಲದೇ ರಾಮಾಯಣ ಮತ್ತು ಮಹಾಭಾರತ ಗ್ರಂಥಗಳಲ್ಲಿ ವಿಷ್ಣುವೇ ರಾಮ ಕೃಷ್ಣನ 


ದಂ ko) 
ರೂಪದಲ್ಲಿ ಅವತರಿಸಿದ್ದಾನೆಂದು ನಂಬಲಾಗಿದೆ. ಈ ರೀತಿಯ ಸ್ಥಿತಿಕಾರನಾದ ವಿಷ್ಣುವೇ 
ಸರ್ವೋತ್ತಮನೆಂದು ನಂಬಿ ಆರಾಧಿಸುವ ಪಂಥದವರಾದ ವೈಷ್ಣವ ಸಂಪ್ರದಾಯದ 
ಒಳಪಂಗಡಗಳಿವೆ. ಹೀಗೆ ವಿಷ್ಣುವನ್ನು ಮೂರ್ತಿ ರೂಪದಲ್ಲಿ ಆರಾಧಿಸುವ 


ಬೆಳೆದುದರಿಂದ ದೇವಾಲಯಗಳ ವ್ಯಾಪಕವಾಗಿ ನಿರ್ಮಾಣಗೊಂಡವು. 


ಈ ಪರಂಪರೆಯ ಪ್ರಭಾವದಿಂದ ಚನ್ನಪಟ್ಟಣ ಪ್ರದೇಶದಲ್ಲಿ ಗಂಗರ, ಚೋಳರ, ಹೊಯ್ದಳ, 
ವಿಜಯನಗರ ಅರಸರು ಮತ್ತು ಮೈಸೂರು ಒಡೆಯರ ಕಾಲದಲ್ಲಿ ವೈಷ್ಣವ ದೇವಾಲಯಗಳ 
ನಿರ್ಮಾಣ, ಜೀರ್ಣೋದ್ದಾರದೊಂದಿಗೆ, ಅವುಗಳಿಗೆ ದಾನದತ್ತಿಗಳನ್ನು ನೀಡಿ ಪೋಷಿಸಿ 
ಅಭಿವೃದ್ದಿಪಡಿಸಿದ್ದಾರೆ. ಇದಕ್ಕೆ ಶಾಸನಗಳು ಮುಖ್ಯ ಆಕರಗಳಾಗಿವೆ. ಹೀಗೆ ನಿರ್ಮಾಣಗೊಂಡಿರುವ 
ವೈಷ್ಣವ ಪಂಥದ ಹಲವು ದೇವಾಲಯಗಳು ಚನ್ನಪಟ್ಟಣ ತಾಲ್ಲೂಕಿನ ಹಲವು ಕಡೆಗಳಲ್ಲಿ 
ಕಂಡುಬರುತ್ತದೆ. ಪ್ರಸ್ತುತ ಅಧ್ಯಯನದ ಕ್ಷೇತಕಾರ್ಯ ಸಂದರ್ಭದಲ್ಲಿ ಚನ್ನಪಟ್ಟಣ ತಾಲೂಕಿನ ವೈಷ್ಣವ 
ಪಂಥದ ದೇವಾಲಯಗಳಿಗೆ ಕ್ಷೇತಕಾರ್ಯ ಮಾಡುವ ಮೂಲಕ ಭೇಟಿ ನೀಡಿ ಪರಿಶೀಲಿಸಿ ಅವುಗಳ 
ನಿರ್ಮಾಣ, ಜಿರ್ಣೋದ್ದಾರ ಮುಂತಾದ ಅಂಶಗಳ ಕುರಿತ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಈ 


ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 
ಅಪ್ರಮೇಯಸ್ವಾಮಿ ದೇವಾಲಯ, ದೊಡ್ಡಮಳೂರು 


ಚನ್ನಪಟ್ಟಣ ತಾಲೂಕಿನ ಈಗಿನ ದೊಡ್ಡಮಳೂರು ಗಾಮದಲ್ಲಿ ಅಪ್ರಮೇಯಸ್ವಾಮಿ 
ದೇವಾಲಯವಿದೆ. ಇದು ಚೋಳರ ದೊರೆ ರಾಜರಾಜಚೋಳನ ದಂಡನಾಯಕನಾಗಿದ್ದ ಅಪ್ರಮೇಯ 
ಎಂಬುವನಿಂದ ನಿಮಾರ್ಣವಾಯಿತು ಎಂಬ ಪ್ರತೀತಿ ಇಂದಿಗೂ ಪ್ರಚಲಿತದಲ್ಲಿದೆ. ತಿ.ನರಸೀಪುರ 
ತಾಲೂಕಿನ ಶಾಸನವೊಂದು ಇದಕ್ಕೆ ಪೂರಕವಾದ ಮಾಹಿತಿಯನ್ನು ನೀಡುತ್ತದೆ. ಕ್ರಿಶ. ೧೦೦೬ರ ಈ 
ಶಾಸನದಲ್ಲಿ ಚೋಳರ ದೊರೆ ರಾಜರಾಜ ಚೋಳನ ದಂಡನಾಯಕ ಅಪ್ರಮೇಯ ಎಂಬುವನು 


198 


ಚನ್ನಪಟ್ಟಣ ಪ್ರದೇಶ ಹಾಗೂ ಸುತ್ತಮುತ್ತಲಿನ ಭಾಗಗಳನ್ನು ಆಳ್ಲಿಕೆ ಮಾಡುತ್ತಿದ್ದ ಅಪ್ರಮೇಯ 
ಪ್ರತಿಷ್ಠಾಪಿಸಿದ ಎಂಬ ಉಲ್ಲೇಖವಿದೆ ಇದೇ ದೇವಾಲಯದಲ್ಲಿರುವ 
ರಾಜೇಂದಹೋಳನ ಆಳ್ಗಿಕೆಯ ಕಾಲಕ್ಕೆ ಸೇರಿದ ಶಾಸನದಲ್ಲಿ ರಾಜೇಂದಜೋಳನು ಅಪ್ರಮೇಯ 
ದೇವರಿಗೆ ದಾನ ದತ್ತಿಗಳನ್ನು ನೀಡಿದ ಉಲ್ಲೇಖವಿದೆ.5- ಇವುಗಳ ಆಧಾರದಿಂದ ಈ ದೇವಾಲಯವು 


ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂಬುದು ಸಷ್ಟವಾಗುತ್ತದೆ. 


ಚೋಳರ ನಂತರ ಈ ದೇವಾಲಯದ ಉಲ್ಲೇಖ ವಿಜಯನಗರದ ಅರಸರು ಹಾಗೂ 
ಮೈಸೂರು ಒಡೆಯರ  ಆಳ್ಗಿಕೆಯ ಶಾಸನಗಳಲ್ಲಿ ಕಂಡುಬರುತ್ತದೆ. ಚೋಳರ ಕಾಲದಲ್ಲಿ 
ನಿರ್ಮಾಣಗೊಂಡ ಅಪ್ರಮೇಯಸ್ಥಾಮಿ ದೇವಾಲಯವು ವಿಜಯನಗರ ಅರಸರ ಕಾಲದಲ್ಲಿ 
ಚನ್ನಪಟ್ಟಣದ ಪಾಳೆಯಗಾರರಿಂದ, ನಂತರ ಮೈಸೂರು ಒಡೆಯರಿಂದ ಹೋಷಿಸಲ್ಲಟ್ಟಿರುವುದನ್ನು 
ಕಾಣಬಹುದು. ಇಷ್ಟು ಪ್ರಾಚೀನತೆಯನ್ನು ಹೊಂದಿರುವ ಅಪ್ರಮೇಯಸ್ಪಾಮಿ ದೇವಾಲಯ 
ಚನ್ನಪಟ್ಟಣ ತಾಲೂಕಿನಲ್ಲಿ ಮಾತ್ರವಲ್ಲದೇ ನೆರೆಹೊರೆಯ ತಾಲೂಕುಗಳಲ್ಲಿ ಕೂಡ ಪ್ರಸಿದ್ದಿಯನ್ನು 
ಪಡೆದುಕೊಂಡಿದೆ. 


ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯ ಪೂರ್ವಾಭಿಮುಖವಾಗಿದೆ. 
ಇದು ಗರ್ಭಗೃಹ, ಸುಖನಾಸಿ, ನವರಂಗ, ಮಹಾಮಂಟಪ, ಪಾತಾಳಾಂಕಣ, ವಿಶಾಲವಾದ ಪ್ರಕಾರ, 
ಮಹಾದ್ದಾರ, ರಾಯಗೋಪುರ ಹಾಗೂ ಮಂಟಪದ ಭಾಗಗಳಿಂದ ಕೂಡಿದೆ. ಅಪ್ರಮೇಯಸ್ವಾಮಿ 
ದೇವಾಲಯದ ಗರ್ಭಗೃಹವು ಚೌಕಾಕಾರವಾಗಿದ್ದು, ಇದರಲ್ಲಿ ಸುಮಾರು ನಾಲ್ಕು ಅಡಿ ಎತ್ತರದ 
ವಿಷ್ಣುವಿನ ಮೂರ್ತಿಶಿಲ್ಲವಿದೆ. ಇದನ್ನೇ ಅಪ್ರಮೇಯಸ್ತಾಮಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. 
ವಿಷ್ಣುವಿನ ಸಹಸ್ತನಾಮಗಳಲ್ಲಿ ಅಪ್ರಮೇಯ ನಾಮವೂ ಒಂದಾಗಿದೆ. ವಿಷ್ಣುವಿನ ಈ ಹೆಸರಿನ 
ದೇವಾಲಯಗಳು ತುಂಬಾ ಅಪರೂಪವಾಗಿರುವುದರಿಂದ ಅಪ್ರಮೇಯಸ್ವಾಮಿ ದೇವಾಲಯ ನಮ್ಮ 
ನಾಡಿನಲ್ಲಿ ಬಹಳ ವಿಶೇಷವಾದ ದೇವಾಲಯವಾಗಿದೆ. ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ 
ಸುಖನಾಸಿಯ ಭಾಗವಿದೆ. ಎರಡು ಕಂಭಗಳಿಂದ ಕೂಡಿರುವ ಸುಖನಾಸಿಯ ಬಾಗಿಲುವಾಡದಲ್ಲಿ 
ದ್ವಿಶಾಖೆಯಿದ್ದು, ಲತಾಬಳ್ಳಿಗಳ ಕೆತ್ತನೆಯಿಂದ ಅಲಂಕೃತವಾಗಿದೆ. ಅಲ್ಲದೇ ಬಾಗಿಲವಾಡದ ಎರಡೂ 
ಪಾರ್ಶ್ರಗಳಲ್ಲಿ ವೈಷ್ಣವ ದ್ವಾರಪಾಲಕರ ಹಾಗೂ ಲಲಾಟದಲ್ಲಿ ಗಜಲಕ್ಷ್ಮಿ ಉಬ್ಬುಶಿಲ್ಲವಿದೆ. ಗರ್ಭಗೃಹದ 
ನೀರು ಹೊರಗೆ ಹೋಗಲು ಗೋಮುಖ ಪ್ರನಾಳವಿದೆ. ಸಾಮಾನ್ಯವಾಗಿ ಹಿಂದೂ ಧರ್ಮದ 
ದೇವಾಲಯಗಳಲ್ಲಿ ಗರ್ಭಗೃಹದಲ್ಲಿರುವ ಮೂರ್ತಿಶಿಲ್ಲಕ್ಕೆ ಅಭಿಷೇಕ ಮಾಡುವ 
ಪದ್ಧತಿಯಿರುವುದರಿಂದ ಅಭಿಷೇಕ ಮಾಡಿದ ನೀರು ಹೊರಗೆ ಹೋಗಲು ಪ್ರನಾಳವನ್ನು 
ಅಳವಡಿಸಲಾಗಿದೆ. ಇಂತಹ ವಾಸ್ತು ವಿನ್ಯಾಸದಿಂದಲೇ ದೇವಾಲಯಗಳ ವಾಸ್ತುಶಿಲ್ಲ ವಿಶೇಷತೆ 


ಪಡೆದುಕೊಂಡಿವೆ ಎನ್ನಬಹುದು. 


199 


ಸುಖನಾಸಿ ನಂತರದ ನವರಂಗ ಮಂಟಪವು ಚಿತ್ರಖಂಡ ಮಾದರಿಯ ಎಂಟು ಕಂಬಗಳಿಂದ 
ಕೂಡಿದೆ. ಅವುಗಳು ಚತುರ್ಮುಖ ಹಾಗೂ ಅಷ್ಟ ಮುಖಗಳನ್ನು ಹೊಂದಿದ್ದು, ಚತುರ್ಮುಖದ 
ಪಟ್ಟಿಕೆಗಳಲ್ಲಿ ಆನೆ, ಹಂಸ, ಸಿಂಹ, ವಾನರದ ಉಬ್ಬು ಕೆತ್ತನೆಗಳಿವೆ. ಕಂಬಗಳ ಪೋತಿಕಾದ ಭಾಗದಲ್ಲಿ 
ಪುಷ್ಟಪೋತಿಕಾವಿದೆ. ನವರಂಗದ ಒಳಛಾವಣಿಯಲ್ಲಿ ನಾಭಿಚ್ಛಂದ ವಿತಾನದಲ್ಲಿ ಅರಳಿದ ಕಮಲ 
ದಳಗಳ ಉಬ್ಬುಕೆತ್ತನೆಯಿದೆ. ಬಾಗಿಲವಾಡದ ಎರಡೂ ಪಾರ್ಶ್ರಗಳಲ್ಲಿ ವಿಷ್ಣುವಿನ ದಶಾವತಾರಗಳ 
ಹಾಗೂ ಲತಾಬಳ್ಳಿಗಳ ಕೆತ್ತನೆಯಿದ್ದರೆ, ಲಲಾಟದಲ್ಲಿ ರಂಗನಾಥನ ಸುಂದರವಾದ ಉಬ್ಬುಶಿಲ್ಲವಿದೆ. 
ನವರಂಗ ದ್ಹಾರದ ಲಲಾಟದಲ್ಲಿ ರಂಗನಾಥನ ಉಬ್ಬುಶಿಲ್ಲವಿರುವುದು ಈ ತಾಲೂಕಿನಲ್ಲಿ ಬಹಳ 


ವಿಶೇಷ ಹಾಗೂ ಅಪರೂಪವಾದುದಾಗಿದೆ. 


ಅಪ್ರಮೇಯ ದೇವಾಲಯವು ಏರುವಿನ್ಯಾಸದಲ್ಲಿ ಅಧಿಷ್ಠಾನ, ಭಿತ್ತಿ, ಪ್ರಸ್ತರ, ಗೀವ, ಶಿಖರ, 
ಕಳಸದಿಂದ(ಸ್ತೂಪ) ಕೂಡಿರುವ ಷಡ್ಡರ್ಗದ ದೇವಾಲಯವಾಗಿದೆ. ಈ ದೇವಾಲಯದ ಅಧಿಷ್ಠಾನವು 
ಪಾದಬಂಧ ಅಧಿಷ್ಠಾನವಾಗಿದ್ದು, ಉಪಾನ, ಜಗತಿ, ತಿಪಟ್ಟಕುಮುದ, ಗಳ, ಮಹಾಪಟ್ಟಿಕೆಯನ್ನು 
ಹೊಂದಿದೆ. ಸರಳವಾಗಿ ನಿರ್ಮಾಣವಾಗಿರುವ ಅಧಿಷ್ಠಾನಲ್ಲಿ ಚೋಳರ ಕಾಲದ ಶಾಸನಗಳಿವೆ. ತಮಿಳು 
ಭಾಷೆಯಲ್ಲಿರುವ ಈ ಶಾಸನಗಳಿಂದ ಚೋಳರ ಕಾಲದಲ್ಲಿ ಅಪ್ರಮೇಯಸ್ಥಾಮಿ ದೇವಾಲಯಕ್ಕೆ 


ಹಾಗೂ ಮಹಾಜನರಿಗೆ ನೀಡಿದ ದಾನ ದತ್ತಿಗಳ ವಿಷಯಗಳು ತಿಳಿದು ಬರುತ್ತದೆ. 


ಭಿತ್ತಿಯು ಸರಳವಾಗಿದ್ದು, ಕೋಷ್ಟಕಗಳ ರಚನೆಯಿಲ್ಲ. ಗರ್ಭಗೃಹ ಮತ್ತು ಸುಖನಾಸಿಯ 
ಭಾಗದ ಹೊರ ಭಿತ್ತಿ ಹಾಗೂ ನವರಂಗದ ಒಳ ಭಿತ್ತಿಯಲ್ಲಿ ಚೋಳರ ಕಾಲದ ಶಾಸನಗಳಿವೆ. 
ಅವುಗಳು ರಾಜರಾಜಚೋಳ ಮತ್ತು ರಾಜೇಂದಚೋಳರ ಆಳ್ಗಿಕೆಯ ಕಾಲಕ್ಕೆ ಸೇರಿದ್ದು, ಇವುಗಳಿಂದ 
ಅಪ್ರಮೇಯಸ್ವಾಮಿ ದೇವಾಲಯಕ್ಕೆ ವವಿಧ ಬಗೆಯ ದಾನದತ್ತಿಗಳ ವಿವರಗಳು ತಿಳಿದುಬರುತ್ತವೆ. 
ಇನ್ನು ನವರಂಗದ ಹೊರಭಿತ್ತಿಯಲ್ಲಿ ಅರೆಗಂಭಗಳ ಕೆತ್ತನೆಯಿದೆ. ಬ್ರಹಕಾಂತ ಮಾದರಿಯ 
ಅರೆಗಂಭಗಳ ಮಧ್ಯದಲ್ಲಿ ದೇವಕೋಷ್ನಕಗಳನ್ನು ನಿರ್ಮಿಸಲಾಗಿದೆ. ಅವುಗಳಲ್ಲಿ ಪೂರ್ವದ ದ್ದಾರ 
ಮುಖ್ಯವಾದದ್ದಾಗಿದೆ. ಈ ದ್ಹಾರದ ಮೇಲಿನ ಭಿತ್ತಿಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದ ಸಂದರ್ಭದ 
ಚಿತ್ರಣವನ್ನು ಕೆತ್ತನೆಯ ಮೂಲಕ ಅಭಿವ್ಯಕ್ಷಪಡಿಸಲಾಗಿದೆ. ಇದರಲ್ಲಿ ಪಟ್ಟಾಭಿರಾಮನು ಮಧ್ಯದಲ್ಲಿ 
ಕುಳಿತಿದ್ದರೆ, ಆತನ ಎಡಭಾಗದಲ್ಲಿ ಸೀತೆ, ಲಕ್ಷ್ಮಣ ಹಾಗೂ ರಾಜಪರಿವಾರದವರು ನಿಂತಿರುವ ಉಬ್ಬು 
ಕೆತ್ತನೆಯ ಸುಂದರವಾದ ಶಿಲ್ಲಗಳಿವೆ. ಶ್ರೀರಾಮನ ಪಾದದ ಬಳಿ ಆಂಜನೇಯ ತಂಬೂರಿ 
ನುಡಿಸುತ್ತಿರುವ ದೃಶ್ಯ ತೀರಾ ಅಪರೂಪದ ಕತ್ತನೆಯನ್ನು ಕಾಣಬಹುದಾಗಿದೆ. ಪಟ್ಟಾಭಿರಾಮನ ಈ 
ಚಿತ್ರಣವು ದೇವಾಲಯದಲ್ಲಿ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ಜನರಿಗೆ ರಾಮಾಯಣದ 
ಪ್ರಸಂಗವನ್ನು ಉಬ್ಬು ಕೆತ್ತನೆಯ ಮೂಲಕ ತಿಳಿಸುವ ಪ್ರಯತ್ನವಾಗಿದೆ ಎನ್ನಬಹುದು. 


200 


ಭಿತ್ತಿಯ ಮೇಲ್ಲಾಗದ ಪ್ರಸ್ತರವು ವಲ್ಲಭಿ ಕಪೋತವನ್ನು ಹೊಂದಿದ್ದು, ಅದನ್ನು ನಾಸಿಗಳಿಂದ 
ಅಲಂಕರಿಸಲಾಗಿದೆ. ಪ್ರಸ್ತರದ ಮೇಲಿನ ಪ್ರಸಾದ ಭಾಗವನ್ನು ಇಟ್ಟಿಗೆ ಹಾಗೂ ಗಾರೆಯನ್ನು ಬಳಸಿ 
ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಚೌಕಾಕಾರದ ವೇದಿಕೆಯನ್ನು ಹೊಂದಿರುವ ಪಸಾದಲ್ಲಿ ಶಾಲಾ 
ತೋರಣಗಳ ಅಲಂಕರಣ ಹಾಗೂ ವೈಷ್ಣವ ಪಂಧಕ್ಕೆ ಸೇರಿದ ವಿವಿಧ ಗಾರೆ ಶಿಲ್ಪಗಳಿವೆ. ಪ್ರಸಾದದ 
ಮೇಲಿನ ಗೀವದ ಭಾಗದಲ್ಲಿ ಗೀವ ದೇವತೆಗಳ ಗಾರೆಶಿಲಗಳಿವೆ. ಗೀವದ ಮೇಲೆ ವೃತ್ತಾಕಾರದ 
ಶಿಖರವಿದ್ದು, ಇದರಲ್ಲಿ ನಾಸಿಗಳ ಅಲಂಕಾರವಿದೆ. ಶಿಖರವು ದ್ರಾವಿಡ ಶೈಲಿಯಲ್ಲಿದ್ದು, ಅದರ 
ಲಕ್ಷಣಗಳನ್ನು ಗಮನಿಸಿದರೆ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿರುವು ತಿಳಿಯುತ್ತದೆ. 


ಈ ದೇವಾಲಯದ ಸುತ್ತಲೂ ಸುಮಾರು ೧೫ ಅಡಿ ಎತ್ತರದ ಪ್ರಾಕಾರದ ಗೋಡೆಯಿದೆ. 
ಇದನ್ನು ವಿಜಯನಗರ ಅರಸರ ಕಾಲದಲ್ಲಿ ಚನ್ನಪಟ್ಟಣದ ಪಾಳೆಯಗಾರರಿಂದ ನಿರ್ಮಿಸಲಾಗಿದೆ. 
ಇದರ ಒಳ ಆವರಣದ ದಪ್ಪನೆಯ ಕಂಬಗಳನ್ನು ಬಳಸಿ ನಿರ್ಮಿಸಿರುವ ಈ ಪ್ರಾಕಾರದ 
ಎಡಭಾಗದಲ್ಲಿ ಪ್ರತ್ಯೇಕವಾದ ಗುಡಿಗಳಿದ್ದು, ಕ್ರಮವಾಗಿ ಅವುಗಳಲ್ಲಿ ಶ್ರೀಮಪಳ್ಳಿ ನಾಚಿಯಾರ್‌, 
ಶ್ರೀತಿರುಪ್ಲಾಣಾಳ್ಸರ್‌, ಶ್ರಿನಮೂಲ್ಸರ್‌, ಶ್ರೀತಿರುವಂಗೈ ಆಳ್ದಾರ್‌, ಶ್ರೀ ಮಧುರಕವಿ ಆಳ್ಪಾರ್‌, 
ಮಾಣವಾಳ ಮಾಮುನಿ ಜೀಯರ್ಗಳ ಸನ್ನಿಧಿಗಳಿವೆ. ಪಾತಾಳಾಂಕಣದ ಬಲಭಾಗದಲ್ಲಿಯು ಸಹ 
ಇದೇ ರೀತಿಯ ಪ್ರತ್ಯೇಕ ಗುಡಿಗಳಿದ್ದು, ಅವುಗಳಲ್ಲಿ ಶ್ರೀ ಕೂರತ್ತಾಳ್ಸಾರ್‌, ಶ್ರೀರಾಮಾನುಜಾಚಾರ್ಯ, 
ಶ್ರೀಪಿಳ್ಗಲೋಕಾಚಾರ್ಯರ ಸನ್ನಿಧಿಗಳಿವೆ. ಇದೇ ಸಾಲಿನಲ್ಲಿ ಯಾಗಶಾಲೆ, ಉಗ್ರಾಣ ಹಾಗೂ ವೈಕುಂಠ 
ನಾರಾಯಣನರ ಗುಡಿಯಲ್ಲಿ ನಾರಾಯಣ ಮೂರ್ತಿಶಿಲವಿದೆ. 


ಪ್ರಾಕಾರದ ನೈರುತ್ಯ ಭಾಗದಲ್ಲಿ(ಅರವಿಂದವಲ್ಲಿ ಲಕ್ಷ್ಮೀ) ಅಮ್ಮನವರ ಗುಡಿಯಿದ್ದು, ಇದು 
ಗರ್ಭಗೃಹ ಮತ್ತು ಸುಖನಾಸಿಯ ಭಾಗಗಳಿಂದ ಕೂಡಿದೆ. ಇದರ ವಾಯುವ್ಯ ಭಾಗದಲ್ಲಿ 
ಅಂಬೇಗಾಲು ಕೃಷ್ಣನ ಗುಡಿಯಿದೆ. ಇದು ಸಹ ಗರ್ಭಗೃಹ ಸುಖನಾಸಿಯನ್ನು ಹೊಂದಿದೆ. 
ಗರ್ಭಗೃಹದಲ್ಲಿ ಸುಮಾರು ಎರಡು ಅಡಿ ಎತ್ತರದ ಗರುಡ ಪೀಠದ ಮೇಲೆ ಅಂಬೇಗಾಲು ಕೃಷ್ಣನ 
ಮೂರ್ತಿಶಿಲ್ಲವಿದೆ. ದ್ವಿಭುಜಗಳನ್ನು ಹೊಂದಿರುವ ಕೃಷ್ಣನು ಒಂದು ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದು, 
ಮತ್ತೊಂದು ಕೈಯನ್ನು ಅಂಬೇಗಾಲಿನ ಮೇಲೆ ಇಡುತ್ತಾ, ಒಂದು ಕಾಲನ್ನು ಮಡಚಿಕ, ಮತ್ತೊಂದು 
ಕಾಲನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಅಂಬೇಗಾಲಿಡುತ್ತಾ ಬರುತ್ತಿರುವ ಮುದ್ದಾದ ಮಗುವಿನ ಮೂರ್ತಿಶಿಲ್ಲ 
ಆಕರ್ಷಕ ಭಂಗಿಯಲ್ಲಿದೆ. ಮುಖದಲ್ಲಿ ಮುಗುಳುನಗೆ, ತಲೆ ತುಂಬಾ ಸುರುಳಿಯಂತೆ 
ಸುತ್ತಿಕೊಂಡಿರುವ ಕೂದಲು ಕೊರಲಲ್ಲಿ ಮಾಣಿಕ್ಯದ ಹರಳಿನ ಮತ್ತು ಹುಲಿಯುಗುರಿನ ಪದಕದ 
ಸರಗಳು, ಕೈಬಳೆ, ತೋಳ್ಸಂದಿ, ಕಾಲ್ಗಳೆ, ಲೋಲಾಕು, ಬೆರಳುಗಳಲ್ಲಿ ಉಂಗುರು ಮಕ್ಕಳ ಅಂದಚೆಂದಕ್ಕೆ 
ಹಾಕುವ ಸರ್ವಾಭರಣಗಳನ್ನು ಧರಿಸಿರುವಂತೆ ಅಂಬೇಗಾಲು ಕೃಷ್ಣವನ್ನು ಶೋಭಿತವಾಗಿ ಕೆತ್ತಲಾಗಿದೆ. 


ಇದನ್ನು ವಿಜಯನಗರ ಅರಸರ ಕಾಲದಲ್ಲಿ ವ್ಯಾಸರಾಯರಿಂದ ಪ್ರತಿಷ್ಠಾಪಿಸಲಾಗಿದೆ ಎಂಬ 


201 


ನಂಬಿಕೆಯಿದೆ. ಇಲ್ಲಿನ ಅಂಬೇಗಾಲು ಕೃಷ್ಣನನ್ನು ನೋಡಿಯೇ ಪುರಂದರದಾಸರು "ಹಾಡಿಸಿದಳು 
ಯಶೋಧೆ” ಎಂಬ ಕೀರ್ತನೆಯನ್ನು ರಚಿಸಿದರು ಎಂಬ ಪ್ರತೀತಿ ಇಂದಿಗೂ ಪ್ರಚಲಿತದಲ್ಲಿದೆ. 


ಪಾತಾಳಾಂಕಣ ಮಂಟಪದಲ್ಲಿ ಕೈಮುಗಿದು ನಿಂತಿರುವ ರಾಜರಾಣಿಯರ ಆಳೆತ್ತರದ 
ಮೂರ್ತಿಶಿಲಗಳಿವೆ. ಇವುಗಳಲ್ಲಿ ಧರಿಸಿರುವ ಕಿರೀಟ ಮತ್ತು ಹಾರದ ಲಕ್ಷಣಗಳನ್ನು ಗಮನಿಸಿದರೆ 
ರಾಜವಂಶಕ್ಕೆ ಸೇರಿದವರೆಂದು ಗೊತ್ತಾಗುತ್ತದೆ. ಅವುಗಳು ವಿಜಯನಗರ ಅರಸರ ಸಾಮಂತರಾದ 
ಚನ್ನಪಟ್ಟಣದ ಪಾಳೆಯಗಾರರ ಮನೆತನಕ್ಕೆ ಸೇರಿದ "ರಾಮದಾಸ' ಹಾಗೂ ಅವನ ರಾಣಿ 
"ಮಂಚಿಲಕ್ಷ್ಮಿಯರ ಮೂರ್ತಿಶಿಲ್ಲಗಳು ಎಂದು ಅದೇ ಮೂರ್ತಿಶಿಲ್ಲಗಳ ಪೀಠದ ಮೇಲಿರುವ 
ಶಾಸನಗಳಿಂದ ತಿಳಿದುಬರುತ್ತದೆ." ದೇವಾಲಯದ ಪ್ರಕಾರಕ್ಕೆ ಹೊಂದಿಕೊಂಡಂತೆ ಮಹಾದ್ದಾರ 
ಮಂಟಪವಿದೆ. ಮಹಾದ್ದಾರ ಮಂಟಪದ ಪೀಠವು ಸುಮಾರು ಐದು ಅಡಿ ಎತ್ತರವಾಗಿದ್ದು, ಉಪಾನ, 
ಜಗತಿ, ತಿಪಟ್ಟಿಕುಮುದ, ಗಳ, ಹಾಗೂ ನಾಸಿಗಳ ಅಲಂಕಾರಿಕ ಮಹಾಪಟ್ಟಿಕೆಗಳಿಂದ ಕೂಡಿದ 
ಪಾದಬಂಧ, ಇದರ ಮೇಲೆ "ಇಟ್ಟಿಗೆ ಹಾಗೂ ಗಾರೆಯನ್ನು ಬಳಸಿ ದ್ರಾವಿಡ ಶೈಲಿಯಲ್ಲಿ 
ರಾಯಗೋಪುರವನ್ನು ನಿರ್ಮಿಸಲಾಗಿದೆ. ಒಟ್ಟು ಐದು ತಲಗಳಿಂದ ಕೂಡಿದ ಈ ಶಿಖರವು ಮೇಲಕ್ಕೆ 
ಹೊಂದಂತೆ ಕಿರಿದಾಗುತ್ತಾ ಹೋಗುತ್ತದೆ. ಇದರ ಜೊತೆಗೆ ಪ್ರತಿಯೊಂದು ಹಂತದ ನಾಲ್ಕು 
ಮೂರ್ತಿಗಳಲ್ಲಿರುವ ಸಿಂಹಮುಖ ಪ್ರಭಾವಳಿಯ ಯಕ್ಷ, ವಿಷ್ಣು, ಬಹ್ಮ ಸರಸ್ಪತಿ ಮೊದಲಾದ 
ದೇವತೆಗಳ ಮೂರ್ತಿಶಿಲ್ಲಗಳಿವೆ. 

ರಾಯಗೋಪುರದಲ್ಲಿ ದಶಾವತಾರ, ರಾಮಾಯಣ, ಭಾಗವತರ ಧಾನಿರೂಪಣಾ ಶಿಲ್ಲಗಳು, 
ವೈಕುಂಠ ನಾರಾಯಣ, ಅನಂತಶಯನ, ಅಪ್ರಮೇಯಸ್ಪಾಮಿ, ಲಕ್ಷ್ಮೀ, ನವನೀತ ಕೃಷ್ಣ, 
ರಾಮಾನುಜಾಚಾರ್ಯರ ಮೂರ್ತಿಶಿಲ್ಲಗಳಿವೆ. ಇವೆಲ್ಲವೂ ಗಾರೆಶಿಲ್ಲಗಳಾಗಿದ್ದು, ವೈಷ್ಟವ ಪಂಥದ 
ಹಲವು ಅಂಶಗಳನ್ನು ತಿಳಿಸುವುದರ ಜೊತೆಗೆ ರಾಯಗೋಪುರದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. 
ಪ್ರಾಕಾರದ ಕಂಬಗಳಲ್ಲಿ ವಿಷ್ಣುವಿನ ದಶಾವತಾರ, ಕೃಷ್ಣನ ವಿವಿಧ ರಥಿಯ ಮೂರ್ತಿಶಿಲ್ಲಗಳಿವೆ. ಇಲ್ಲಿನ 
ಮತ್ತ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಬುದ್ಧ, 
ಕೃಷ್ಣನನ್ನು ದಶಾವತಾರ ಶಿಲ್ಪಗಳಲ್ಲಿ ಗುರುತಿಸಬಹುದು. ಬುದ್ಧನು ನಗ್ನವಾಗಿ ಎರಡೂ ಕೈಗಳನ್ನು 
ಇಳಿಬಿಟ್ಟು ಸಮಭಂಗಿಯಲ್ಲಿ ನಿಂತಿರುವಂತೆ ವಿಷ್ಣುವಿನ ಒಂಭತ್ತನೆ ಅವತಾರದಲ್ಲಿ ಕೆತ್ತಲಾಗಿದೆ. 
ಸಾಮಾನ್ಯವಾಗಿ ಜೈನ ತೀಥಂ೯ಕರನು ನಗ್ನವಾಗಿ ಕೆತ್ತಲಾಗುತ್ತದೆ. ಆದರೆ ಇಲ್ಲಿ ಬುದ್ಧನನ್ನು ನಗ್ನವಾಗಿ 


ಕೆತ್ತಿರುವುದು ವಿಶೇಷವಾಗಿ ಕಂಡುಬರುತ್ತದೆ. 


ಹಂಪಿ ವಿರೂಪಾಕ್ಷ ದೇವಾಲಯದ ರಾಯಗೋಪುರದ ನೆರಳು ಗರ್ಭಗೃಹದ ಪಕ್ಕದಲ್ಲಿರುವ 
ಕೊಠಡಿಯಲ್ಲಿ ತಲೆಕೆಳಗಾಗಿ ಬೀಳುವಂತೆ ಮಾಡಿರುವುದು ಒಂದು ರೀತಿಯ ವೈಜ್ಞಾನಿಕ 


ವಿಸ್ಮಯವಾಗಿದೆ. ಚನ್ನಪಟ್ಟಣದ ಅಪ್ರಮೇಯಸ್ವಾಮಿ ದೇವಾಲಯವನ್ನು 


್ಸಿ ವೈಜ್ಞಾನಿಕ ವಿಧಾನದಲ್ಲಿ 


202 


ನಿರ್ಮಿಸಿರುವುದನ್ನು ಕಾಣಬಹುದು. ಎತ್ತರವಾದ ಗೋಪುರ, ಗರುಡಗಂಭ, ಧ್ವಜಸ್ತಂಭ ಎತ್ತರದ 
ಮಂಟಪಗಳಿದ್ದರೂ ಪ್ರತಿವರ್ಷ ಏಪ್ರೀಲ್‌ ಹಾಗೂ ಮೇ ತಿಂಗಳಿನಲ್ಲಿ ರಥೋತ್ಸವ ನಡೆಯುವ 
ದಿನದಂದು ಬೆಳಿಗ್ಗೆ ಸೂರ್ಯನ ಕಿರಣಗಳು ಗರ್ಭಗೃಹದಲ್ಲಿರುವ ಅಪ್ರಮೇಯಸ್ಪಾಮಿ ದೇವರ 
ಮೂರ್ತಿಶಿಲ್ಲದ ಪಾದದ ಮೇಲೆ ಬೀಳುತ್ತದೆ. ಇದರಿಂದ ಅಪ್ರಮೇಯಸ್ಪಾಮಿ ದೇವಾಲಯ 
ನಿರ್ಮಾಣದಲ್ಲಿ ಕೆಲವು ವಿಶೇಷ ತಾಂತ್ರಿಕ ಅಂಶಗಳನ್ನು ಅಳವಡಿಸಲಾಗಿದೆ ಎಂಬುದು ಗಮನಕ್ಕೆ 
ಬರುತ್ತದೆ. ಈ ರೀತಿಯಾಗಿ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವುದು ಸಾವಿರಾರು ವರ್ಷಗಳ 
ಹಿಂದೆಯೇ ದೇವಾಲಯ ನಿರ್ಮಾಣದಲ್ಲಿ ಇಲ್ಲಿ ಇಂತಹ ವೈಜ್ಞಾನಿಕ ಪ್ರಯತ್ನ ಮಾಡಿರುವುದು 
ಕಂಡುಬರುತ್ತದೆ. ಹೀಗಾಗಿ ಅಪ್ರಮೇಯ ದೇವಾಲಯದ ನಿರ್ಮಾಣದಲ್ಲಿ ವೈಜ್ಞಾನಿಕತೆಯನ್ನು 
ಗುರುತಿಸಬಹುದು. ಇಷ್ಟು ವಿಶೇಷತೆ ಹೊಂದಿರುವ ಅಪ್ರಮೇಯಸ್ಪಾಮಿ ದೇವಾಲಯ ಚನ್ನಪಟ್ಟಣ 
ತಾಲೂಕಿಗೆ ಮಾತ್ರವಲ್ಲದೆ ಕರ್ನಾಟಕದ ವಾಸ್ತುಶಿಲ್ಲದ ದೃಷ್ಟಿಯಿಂದ ತುಂಬಾ ಶ್ರೀಮಂತಕೆಯನ್ನು 
ಪಡೆದುಕೊಂಡಿದೆ. 


ನಾರಾಯಣಸ್ವಾಮಿ ದೇವಾಲಯ, ಮಳೂರುಪಟ್ಟಣ 


ಮಳೂರುಪಟ್ಟಣ ಗ್ರಾಮದಲ್ಲಿ ಈ ದೇವಾಲಯವಿದೆ. ಇದು ಪ್ರಾಚೀನ ದೇವಾಲಯವಾಗಿದ್ದು, 
ಚನ್ನಪಟ್ಟಣ ತಾಲೂಕಿನ ಪ್ರಸಿದ್ದ ವೈಷ್ಣವ ಕೇಂದಗಳಲ್ಲಿ ಒಂದಾಗಿದೆ. ಇದರ ಉಲ್ಲೇಖ ಮೊದಲಿಗೆ 
ಚೋಳರ ಕಾಲದ ಶಾಸಗಳಲ್ಲಿ ದೊರೆಯುತ್ತವೆ. ಚೋಳರ ದೊರೆ ರಾಜರಾಜಚೋಳನ ಆಳ್ಗಿಕೆಯ 
ಕಾಲಕ್ಕೆ ಸೇರಿದ ಕ್ರಿಶ ೧೦೦೭ರ ಶಾಸನದಲ್ಲಿ ಜಯಗೊಂಡ ಚೋಳ ನಾರಾಯಣಸ್ವಾಮಿ 
ದೇವಾಲಯ ನಿರ್ಮಿಸಿ ವಿಣ್ಣಾಗರ್‌ ಆಳ್ವಾರ್‌ ದೇವರನ್ನು ಪ್ರತಿಷ್ಠಾಪನೆ ಮಾಡಿರುವ ವಿವರವಿದೆ. 
ಇದರಿಂದ ಈ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿರುವುದು ಸ್ಪಷ್ಟವಾಗುತ್ತದೆ. ಇದೇ 
ದೇವಾಲಯದ ಹೊರಬಿತ್ತಿಯ ಸುತ್ತಲೂ ರಾಜೇಂದ್ರ ಚೋಳನ ಆಳ್ಗಿಕೆ ಕಾಲಕ್ಕೆ ಸೇರಿದ ಐದು 
ಶಾಸನಗಳಿದ್ದು, ಅವುಗಳಲ್ಲಿ ನಾರಾಯಣಸ್ವಾಮಿ ದೇವಾಲಯಕ್ಕೆ ದಾನದತ್ತಿಕೊಟ್ಟ ವಿವರ 
ದಾಖಲಾಗಿವೆ. ಅಂದರೆ ಚೋಳರ ಕಾಲದಲ್ಲಿ ಈ ದೇವಾಲಯಕ್ಕೆ ಹೆಚ್ಚು ಪೋಷಣೆ ದೊರೆತಿತ್ತು 
ಎಂಬುದು ಗಮನಕ್ಕೆ ಬರುತ್ತದೆ. ನಂತರ ಆಳ್ಲಿಕೆ ಮಾಡಿದ ಅರಸರ ಯಾವುದೇ ಶಾನಗಳಲ್ಲಿ 
ನಾರಾಯಣಸ್ವಾಮಿ ದೇವಾಲಯದ ಉಲ್ಲೇಖಗಳು ದೊರೆಯುವುದಿಲ್ಲ. ಪ್ರಾಯಶಃ ಚೋಳರ ನಂತರ 
ಈ ದೇವಾಲಯಕ್ಕೆ ಪೋಷಣೆ ದೊರೆತಂತೆ ಕಾಣುವುದಿಲ್ಲ. ಹೀಗಾಗಿ ಈ ದೇವಾಲಯದ 
ಶಿಧಿಲಾವಸ್ಥೆಗೊಳ್ಳುತ್ತಿದ್ದು, ಇಂತಹ ಪ್ರಾಚೀನ ಸ್ಥಾರಕವನ್ನು ಉಳಿಸಿಕೊಳ್ಳಬೇಕಾಗಿದೆ. 


ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯವು 
ಪೂರ್ವಾಭಿಮುಖವಾಗಿದ್ದು, ತಳವಿನ್ಯಾಸದಲ್ಲಿ ಗರ್ಭಗೃಹ, ಸುಖನಾಸಿ, ಮುಖಮಂಟಪದ 
ಭಾಗಗಳಿಂದ ಕೂಡಿದೆ. ಗರ್ಭಗೃಹದ ಪೀಠದ ಮೇಲೆ ಸುಮಾರು ಒಂದು ಅಡಿ ಎತ್ತರದ 


203 


ಸಮಭಂಗಿಯಲ್ಲಿ ನಿಂತಿರುವ ವಿಷ್ಣುವಿನ ಮೂರ್ತಿಶಿಲವಿದೆ. ಗರ್ಭಗೃಹದ ರಚನೆಯು ಅತ್ಯಂತ 
ಸರಳವಾಗಿದ್ದು, ವಿತಾನ ಭಾಗದಲ್ಲಿ ಹಾಗೂ ದ್ಹಾರಬಂಧದ ಭಾಗದಲ್ಲಿ ಯಾವುದೇ ಕೆತ್ತನೆಗಳು 
ಕಂಡುಬರುವುದಿಲ್ಲ. 


ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ ಸುಖನಾಸಿಯ ಭಾಗವಿದೆ. ಇದು ಗರ್ಭಗೃಹಕ್ಕಿಂತ 
ಚಿಕ್ಕದಾಗಿದ್ದು, ಎಡಭಾಗದಲ್ಲಿ ವಿಷ್ಣುವಿನ ಮೂರ್ತಿಶಿಲ್ಲವಿದೆ. ಇದನ್ನು ರಾಜರಾಜಚೋಳನ ಕಾಲದಲ್ಲಿ 
ಜಯಗೊಂಡ ಜೋಳ ವಿಣ್ಣಾಗರ್‌ ಎಂಬ ಹೆಸರಿನಿಂದ ಕರೆದಿರುವು ಶಾಸನಗಳಿಂದ ತಿಳಿದುಬಂದಿದೆ. 
ಪ್ರಾಯಶಃ ಚೋಳರ ಕಾಲದಲ್ಲಿ ಪ್ರತಿಷ್ಠಾಪಿಸಿದ್ದರು. ದೇವಾಲಯವನ್ನು ಜೀರ್ಣೋಧ್ಧಾರ ಮಾಡಿದ 
ಸಂದರ್ಭದಲ್ಲಿ ಹೊಸ ಮೂರ್ತಿಶಿಲ್ಲವನ್ನು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗೃಹದಲ್ಲಿರುವ ಮೂರ್ತಿಶಿಲ್ಲದ 
ಲಕ್ಷಣವನ್ನೇ ಈ ಮೂರ್ತಿಶಿಲ್ಲವು ಹೊಂದಿದೆ. ಅದರ ಎರಡೂ ಇಕ್ಕೆಲಗಳಲ್ಲಿ ಶ್ರೀದೇವಿ ಮತ್ತು 
ಭೂದೇವಿಯರ ಉಬ್ಬುಶಿಲ್ಲವನ್ನು ಸಹ ಕೆತ್ತಲಾಗಿದೆ. ಇದನ್ನು ಹೊರತುಪಡಿಸಿ ಯಾವುದೇ 
ಮೂರ್ತಿಶಿಲ್ಲಗಳಾಗಲಿ ಅಥವಾ ಉಬ್ಬುಕೆತ್ತನೆಗಳಾಗಲಿ ಸುಖನಾಸಿ ಮಂಟಪದಲ್ಲಿ ಕಂಡುಬರುವುದಿಲ್ಲ. 
ನಂತರದ ನವರಂಗ ಮಂಟಪವು ಕೂಡ ಸರಳವಾಗಿದ್ದು, ನಾಲ್ಕು ಕಂಬಗಳಿಂದ ಭಿತ್ತಿಯಲ್ಲಿ 
ಮೇಲ್ಲಾವಣಿಯಲ್ಲಿ ಯಾವುದೇ ಕೆತ್ತನೆಗಳಾಗಲಿ, ಹಾಗೂ ದ್ಹಾರಬಂಧದ ದ್ವಾರಪಾಲಕರ ಉಬ್ಬು 
ಶಿಲ್ಲಗಳಾಗಲಿ ಕಂಡುಬರುವುದಿಲ್ಲ. ನಂತರ ನವರಂಗ ಮಂಟಪಕ್ಕೆ ಹೊಂದಿಕೊಂಡಂತೆ 
ಮುಖಮಂಟಪವಿದೆ. ಇದು ತೆರೆದ ಮಂಟಪವಾಗಿದ್ದು, ಸರಳ ರಚನೆಯ ಎರಡು ಕಂಬಗಳಿಂದ 
ಕೂಡಿದೆ. ದೇವಾಲಯದ ಮುಂಭಾಗದಲ್ಲಿ ಪ್ರಾಕಾರದ ಅವಶೇಷಗಳು ಹಾಗೂ ಭಗಗೊಂಡಿರುವ 
ಸುಮಾರು ಎರಡು ಅಡಿ ಎತ್ತರದ ಸೂರ್ಯನ ಮೂರ್ತಿಶಿಲವಿದೆ. ಇದರ ಆಧಾರದಿಂದ 
ಮಳೂರುಪಟ್ಟಣದ ನಾರಾಯಣಸ್ವಾಮಿ ದೇವಾಲಯ ಪ್ರಾಚೀನ ಕಾಲದಲ್ಲಿ ಸೂರ್ಯ ದೇವನ 


ಆರಾಧನಾ ಕೇಂದ್ರವಾಗಿತ್ತು ಎಂಬುದು ಬೆಳಕಿಗೆ ಬರುತ್ತದೆ. 


ಈ ದೇವಾಲಯದ ಅಧಿಷ್ಠಾನವು ಮಣ್ಣಿನಲ್ಲಿ ಮುಚ್ಚಿಹೋಗಿದ್ದು, ಯಾವ ಲಕ್ಷಣದ 
ಅಧಿಷ್ಠಾನವೆಂದು ಕಾಣುವುದಿಲ್ಲ. ಅಧಿಷ್ಠಾನದ ಮೇಲಿನ ಮಹಾಪಟ್ಟಿಕೆಯಲ್ಲಿ ಚೋಳರ ಕಾಲದಲ್ಲಿ 
ಕೆತ್ತಿಸಿರುವ ತಮಿಳು ಶಾಸನಗಳಿವೆ. ನಂತರದ ಭಿತ್ತಿಯ ಭಾಗವು ಫಲಕದ ಮಾದರಿಯಲ್ಲಿ 
ಸಾಧಾರಣವಾಗಿದ್ದು, ಹೊರಭಿತ್ತಿಯ ಸಂಪೂರ್ಣ ಭಾಗದಲ್ಲಿ ಚೋಳರ ಕಾಲದ ಶಾಸನಗಳಿವೆ. 
ಭಿತ್ತಿಯು ಅತ್ಯಂತ ಸರಳವಾಗಿದ್ದರೂ, ಅಲ್ಲಲ್ಲಿ ಮಾತ್ರ ಬ್ರಹ್ಮಕಾಂತ ಲಕ್ಷಣವನ್ನು ಹೊಂದಿದೆ. ಭಿತ್ತಿಯ 
ಮೇಲಿನ ಪ್ರಸ್ತರ ಭಾಗದಲ್ಲಿ ನಾಸಿಗಳ ಅಲಂಕರಣೆಯ ಕಪೋತವಿದೆ. ಪ್ರಸ್ತರದ ಮೇಲ್ಲಾಗದಲ್ಲಿ 
ಶಿಖರವನ್ನು ನಿರ್ಮಿಸಿದ್ದುದ್ದಕ್ಕೆ ಯಾವುದೇ ರೀತಿಯ ಕುರುಹುಗಳಿಲ್ಲ. 


ಈ ದೇವಾಲಯವು ತುಂಬಾ ಸರಳವಾಗಿದ್ದು, ಚನ್ನಪಟ್ಟಣ ಪ್ರದೇಶದಲ್ಲಿ ಚೋಳರ ಆಳ್ಲಿಕೆಯ 
ಆರಂಭದ ದೇವಾಲಯಗಳಲ್ಲಿ ಒಂದಾಗಿದೆ. ತಿ.ನರಸೀಪುರ ತಾಲೂಕಿನ ಕಲಿಯೂರ ಗ್ರಾಮದ ಕ್ರಿಶ. 


204 


೧೦೦೬ರ ಶಾಸನವು ದೊರೆ ರಾಜರಾಜಚೋಳನ ಸೇನಾನಿ ಅಪ್ರಮೇಯ ಎಂಬುವನು ಕನ್ನಡನಾಡಿನ 
ಅರಸರ ಮೇಲಿನ ಯುದ್ಧವನ್ನು ಗೆದ್ದ ವಿಷಯ ತಿಳಿಸುತ್ತದೆ. ಅಪ್ರಮೇಯನು ತನ್ನ ಆಡಳಿತ 
ವ್ಯಾಪ್ತಿಗೊಳಪಟ್ಟಿದ್ದ ಚನ್ನಪಟ್ಟಣ ಪ್ರದೇಶದ ಮಳೂರುಪಟ್ಟಣದಲ್ಲಿ ಕಿ.ಶ. ೧೦೦೭ರಲ್ಲಿ ತನ್ನ ಬಿರುದಾದ 
ಜಯಗೊಂಡಚೋಳ ವಿಣ್ಣಾಗರ್‌ ಹೆಸರಿನಲ್ಲಿ ಈ ನಾರಾಯಣಸ್ವಾಮಿ ದೇವರನ್ನು ಪ್ರತಿಷ್ಠಾಪಿಸಿದನು. 
ಈ ಮೂಲಕ ಚನ್ನಪಟ್ಟಣ ಪ್ರದೇಶದಲ್ಲಿ ಚೋಳರ ಆಡಳಿತ ಕೂಡ ಪ್ರಬಲಗೊಂಡಿತು ಎನ್ನಬಹುದು. 
ಒಟ್ಟಾರೆಯಾಗಿ ನಾರಾಯಣಸ್ವಾಮಿ ದೇವಾಲಯವು ವಾಸ್ತುಶಿಲ್ಪ ಮತ್ತು ಐತಿಹಾಸಿಕತೆಯ ದೃಷ್ಟಿಯಿಂದ 
ಹೆಚ್ಚು ಮಹತ್ನವನ್ನು ಪಡೆದುಕೊಂಡಿದೆ. 


ವೇಣುಗೋಪಾಲಸ್ವಾಮಿ ದೇವಾಲಯ, ಹೊಂಗನೂರು 


ಹೊಂಗನೂರು ಗ್ರಾಮದಲ್ಲಿ ವಿವಿಧ ಪಂಥದ ದೇವಾಲಯಗಳು ನಿರ್ಮಾಣಗೊಂಡಿರುವುದು 
ಕಂಡುಬರುತ್ತವೆ. ಅವುಗಳಲ್ಲಿ ವೇಣುಗೋಪಾಲಸ್ವಾಮಿ ದೇವಾಲಯ ಕೂಡ ಒಂದಾಗಿದೆ. ಈ 
ದೇವಾಲಯವನ್ನು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ. ರಾಜೇಂದ್ರ ಚೋಳನ ಆಳ್ಗಿಕೆ ಕಾಲದಲ್ಲಿ 
ಕಿಳಲೈನಾಡಿನ ಪುಂಗನೂರಿನಲ್ಲಿ (ಹೊಂಗನೂರು) ವೇಣುಗೋಪಾಲ ಎಂದು ಆರಾಧಿಸುತ್ತಿರುವ 
ಕೃಷ್ಣನ ಮೂರ್ತಿಶಿಲ್ಲವನ್ನು ನಿರ್ಮಿಸಿ, ಅದೇ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ಭೂದಾನ ನೀಡಿದ 
ವಿಷಯ ಇಲ್ಲಿನ ಶಾಸನವೊಂದರಿಂದ ತಿಳಿದುಬರುತ್ತದೆ.” ಇದರ ಆಧಾರದಿಂದ 
ವೇಣುಗೋಪಾಲಸ್ಪಾಮಿ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂಬುದು 
ಸಷ್ಟವಾಗುತ್ತಿದೆ. ನಂತರ ವಿಜಯನಗರ ಅರಸರ ಕಾಲದ ಶಾಸನಗಳಲ್ಲಿ ಮಾತ್ರ 
ವೇಣುಗೋಪಾಲಸ್ಪಾಮಿ ದೇವಾಲಯದ ಉಲ್ಲೇಖ ಕಂಡುಬರುತ್ತದೆ. ಇದರಿಂದ ಚೋಳರ ಕಾಲದಲ್ಲಿ 
ನಿರ್ಮಾಣಗೊಂಡಿದೆ ಎಂಬುದು ಸಷ್ಟವಾಗುತ್ತದೆ. ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡು ನಂತರದ 
ಕಾಲದಲ್ಲಿ ಸಾಕಷ್ಟು ಬದಲಾವಣೆಗೊಂಡಿರುವುದನ್ನು ಗುರುತಿಸಬಹುದು. 


ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ವೇಣುಗೋಪಾಲಸ್ವಾಮಿ ದೇವಾಲಯವು 
ಪೂರ್ವಾಭಿಮುಖವಾಗಿದೆ. ತಳವಿನ್ಯಾಸದಲ್ಲಿ ಗರ್ಭಗೃಹ, ಸುಖನಾಸಿ, ನವರಂಗ, 
ಮುಖಮಂಟಪದಿಂದ ಕೂಡಿದೆ. ಅಲ್ಲದೇ ಇದರ ಬಲಭಾಗದಲ್ಲಿ ಲಕ್ಷ್ಮೀ ಗುಡಿಯಿದ್ದು, ಪ್ರಸ್ತುತ 
ಸಂದರ್ಭದಲ್ಲಿ ಇದನ್ನು ಅಮ್ಮನವರ ದೇವಾಲಯ ಎಂದು ಕರೆಯಲಾಗುತ್ತದೆ. ಅಮ್ಮನವರ 
ದೇವಾಲಯವು ಗರ್ಭಗೃಹ, ಸುಖನಾಸಿ, ನವರಂಗ ಮಂಟಪದ ಭಾಗಗಳಿಂದ ಕೂಡಿದೆ. ಈ ಎರಡು 
ದೇವಾಲಯಗಳನ್ನು ಒಳಗೊಂಡಂತೆ ಸುತ್ತಲೂ ಸುಮಾರು ಹತ್ತು ಅಡಿ ಎತ್ತರದ 
ಪ್ರಾಕಾರಗೋಡೆಯಿದೆ. ಅದರ ಪೂರ್ವ ಭಾಗದಲ್ಲಿ ಮಹಾದ್ದಾರ ಐದು ತಲಗಳಿಂದ ಕೂಡಿರುವ 
ರಾಯಗೋಪುರವಿದೆ. ಈ ದೇವಾಲಯದ ಗರ್ಭಗೃಹವು ಚೌಕಾಕಾರವಾಗಿದ್ದು, ಇದರಲ್ಲಿ ಸುಮಾರು 
ಮೂರು ಅಡಿ ಎತ್ತರದ ವೇಣುಗೋಪಾಲಸ್ವಾಮಿಯ ಮೂರ್ತಿಶಿಲ್ಲವಿದೆ. ವೇಖಗೋಪಾಲನಾದ 


205 


ಕೃಷ್ಣನನ್ನು ಸ್ಪಸಿಕ ಲಕ್ಷಣದ ಪಾದದಲ್ಲಿ ತ್ರಿಭಂಗಿಯಲ್ಲಿ ನಿಂತು ಕೊಳಲನ್ನು ನುಡಿಸುತ್ತಿರುವಂತೆ 
ಸುಂದರವಾಗಿ ಕೆತ್ತಲಾಗಿದೆ. ಗರ್ಭಗೃಹದ ದ್ಹಾರಬಂಧ ಸರಳವಾಗಿರುವುದರಿಂದ ಯಾವುದೇ 
ಉಬ್ಬುಕೆತ್ತನೆಗಳು ಕಂಡುಬರುವುದಿಲ್ಲ. ನಂತರದ ಸುಖನಾಸಿ ಮಂಟಪದಲ್ಲಿ ಯಾವುದೇ 
ಮೂರ್ತಿಶಿಲ್ಲಗಳಿಲ್ಲ. ಇದರ ದ್ಹಾರಬಂಧದ ಲಲಾಟದಲ್ಲಿ ಶಂಖ ಚಕ್ರವಿದ್ದರೆ, ಬಾಗಿಲುವಾಡದ 
ಇಕ್ಕೆಲಗಳಲ್ಲಿ ವೈಷ್ಣವ ದ್ಹಾರಪಾಲಕರ ಉಬ್ಬುಶಿಲ್ಲಗಳು ಕಂಡುಬರುತ್ತವೆ. ಚಕ್ಕಮಳೂರಿನ 
ವೇಣುಗೋಪಾಲಸ್ಪಾಮಿ ದೇವಾಲಯದಲ್ಲಿ ಇರುವಂತೆ ಜಯ-ವಿಜಯರ ದ್ಹಾರಪಾಲಕರ 
ಉಬ್ಬುಶಿಲ್ಲಗಳು, ವಿಷ್ಣುವಿನ ದಶಾವತಾರದ ಶಿಲ್ಲಗಳು ಕಂಡುಬರುತ್ತವೆ. ಇದರಿಂದ ಈ ಎರಡೂ 
ದೇವಾಲಯಗಳು ಕ್ರಿಶ: ೧೧ನೆಯ ಶತಮಾನದಲ್ಲಿ, ಅಂದರೆ ಚೋಳರ ಕಾಲದಲ್ಲಿ 


ನಿರ್ಮಾಣಗೊಂಡಿದೆ ಎಂಬುದು ಗಮನಕ್ಕೆ ಬರುತ್ತದೆ. 


ಸುಖನಾಸಿಗೆ ಹೊಂದಿಕೊಂಡಂತೆ ನವರಂಗ ಮಂಟಪದ ಭಾಗವಿದೆ. ಇದು ನಾಲ್ಕು 
ಕಂಬಗಳಿಂದ ಕೂಡಿದ್ದು, ಅವು ವಿಷ್ಣುಕಾಂತ ಮಾದರಿಯ ಸ್ಪಂಭಗಳಾಗಿವೆ. ಸುಮಾರು ಆರು ಅಡಿ 
ಎತ್ತರವಾಗಿರುವ ಈ ಕಂಬಗಳು ಚತುರಾಸ್ತ ಮತ್ತು ಅಷ್ಟಾಸ್ತ ಮುಖಗಳನ್ನು ಹೊಂದಿದ್ದು, ಸಾಧಾರಣ 
ಅಲಂಕಾರದ ಮೇಲ್ಸಾವಣಿಗೆ ಆಸರೆಯಾಗಿವೆ. ನವರಂಗ ಮಂಟಪದ ಮೇಲ್ಲಾವಣಿಯ ಮಧ್ಯ 
ಅಂಕಣದ ವಿತಾನದಲ್ಲಿ ಪದ್ಧದಳದ ಸರಳವಾದ ಕೆತ್ತನೆಯಿದೆ. ಅಲ್ಲದೇ ನವರಂಗ ಮಂಟಪದ 
ಎಡಭಾಗದಲ್ಲಿ ರಾಮಾನುಜಾಚಾರ್ಯರ, ನಮ್ಮಾಳ್ಲಾರರ ಮೂರ್ತಿಶಿಲ್ಲಗಳು ಕಂಡುಬರುತ್ತವೆ. ಈ 
ಮೂರ್ತಿಶಿಲ್ಲಗಳ ಪಕ್ಕದಲ್ಲೇ ವಿಶ್ವಕೇನಾ ಮೂರ್ತಿಯ ಸನ್ನಿಧಿಯಿದೆ. ಇವೆಲ್ಲವುಗಳು ನವರಂಗದಲ್ಲಿ 
ಕಂಡುಬರುವುದು ತಿಳಿದುಬರುತ್ತದೆ. ನವರಂಗ ಮಂಟಪದ ನಂತರ ಮುಖಮಂಟಪವಿದೆ. ತುಂಬಾ 
ಸರಳವಾಗಿರುವ ಮುಖಮಂಟಪವು ಎರಡು ಕಂಬಗಳಿಂದ ಕೂಡಿದ್ದು, ಚೋಳರ ನಂತರ ಕಾಲದಲ್ಲಿ 
ಸೇರ್ಪಡೆಗೊಂಡಿರುವುದನ್ನು ಗುರುತಿಸಬಹುದು. ಮುಖಮಂಟಪದ ಕಂಬಗಳಲ್ಲಿ ಚತರಾಸ್ತ್ರ, ಅಷ್ಟಾಸ್ತ, 
ಷೋಡಾಸ್ರ, ಚತುರ್ಮುಖ ಭಾಗದ ಪಟ್ಟಿಕೆಗಳಲ್ಲಿ ಬಾಲಕೃಷ್ಣ ಮತ್ತು ಸಿಂಹಮುಖದ ಉಬ್ಬುಶಿಲ್ಲಗಳ 
ಕೆತ್ತನೆಯಿದ್ದು, ನವರಂಗದ ಮಂಟಪದ ಅಲಂಕಾರವನ್ನು ಹೆಚ್ಚಿಸಲು ಕೆತ್ತಿರುವುದು ಕಂಡುಬರುತ್ತದೆ. 

ಈ ದೇವಾಲಯವನ್ನು ಪಾದಬಂಧ ಅಧಿಷ್ಠಾನದ ಮೇಲೆ ನಿರ್ಮಿಸಲಾಗಿದೆ. ಗರ್ಭಗೃಹದಿಂದ 
ಸುಖನಾಸಿ ಮಂಟಪದವರೆಗೆ ಭಿತ್ತಿಯ ಭಾಗವು ಮಣ್ಣಿನಲ್ಲಿ ಮುಚ್ಚಿಹೋಗಿದೆ. ನವರಂಗ ಮಂಟಪದ 
ಭಾಗದಲ್ಲಿ ಜಗತಿ, ತಿಪಟ್ಟಕುಮುದ, ಗಳ, ಮಹಾಪಟ್ಟಿಕೆಯನ್ನು ಹೊಂದಿರುವುದರಿಂದ ಇದನ್ನು 
ಪಾದಬಂಧ ಅಷ್ಟಾನ ಎಂದು ಗುರುತಿಸಬಹುದು. ಅಧಿಷ್ಠಾನದ ಮೇಲೆ ಭಿತ್ತಿಯ ಭಾಗವಿದೆ. ಭಿತ್ತಿಯು 
ಅತ್ಯಂತ ಸರಳ ಅಲಂಕಾರಿಕವಾದ ಯಾವುದೇ ಕೆತ್ತನೆಗಳು ಕಂಡುಬರುವುದಿಲ್ಲ. ನಂತರದ ಪ್ರಸ್ತರ 
ಭಾಗದ ಕಪೋತ ನಾಸಿಗಳ ಸಾಧಾರಣ ಕೆತ್ತನೆಯಿಂದ ಕೂಡಿದೆ. ಪ್ರಸ್ತರದ ನಂತರದ ಪ್ರಾಸಾದ 
ಭಾಗವನ್ನು ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಿಸಲಾಗಿದ್ದು, ಇದು ಶ್ರೀಕರ ಪ್ರಸಾದದ ಲಕ್ಷಣವನ್ನು 


206 


ಹೋಲುತ್ತದೆ. ಶೂ; ದೇವಾಲಯದಿಂದ ಚೋಳರ ಕಾಲದ ವಾಸ್ತುಶಿಲ್ಪ ಲಕ್ಷಣಗಳನ್ನು 
ತಿಳಿಯಬಹುದಾಗಿದ್ದು, ವಾಸ್ತುಶಿಲ್ಲದ ದೃಷ್ಟಿಯಿಂದ ಪ್ರಮುಖವಾದ ದೇವಾಲಯವಾಗಿದೆ. 


ಶ್ರೀರಾಮ ದೇವಾಲಯ, ದೊಡ್ಡಮಳೂರು 


ದೊಡ್ಡಮಳೂರು ಗ್ರಾಮದಲ್ಲಿರುವ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಚೋಳರ 
ಕಾಲದಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯವು ಒಟ್ಟು ಮೂರು ಗರ್ಭಗೃಹಗಳಲ್ಲಿ 
ಪಟ್ಟಾಭಿರಾಮ, ಲಕ್ಷ್ಮೀನರಸಿಂಹ, ವೇಣುಗೋಪಾಲಕ್ಕೃಷ್ಣ ದೇವರುಗಳ ಮೂರ್ತಿಶಿಲಗಳನ್ನು ಚೋಳರ 
ಕಾಲದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಮೂರು ಮೂರ್ತಿಶಿಲ್ಲಗಳಿಗೂ ಪ್ರತ್ವೇಕವಾದ ಮಂಟಪಗಳಿದ್ದು, 
ಅವುಗಳ ಮೇಲೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಶಿಖರಗಳಿವೆ. ಇವುಗಳನ್ನು ಇಟ್ಟಿಗೆ ಮತ್ತು 
ಗಾರೆಯಿಂದ ನಿರ್ಮಿಸಲಾಗಿದ್ದು, ಪ್ರತಿಯೊಂದು ಶಿಖರದಲ್ಲೂ ಅದರ ಗರ್ಭಗೃಹದಲ್ಲಿನ 
ಮೂರ್ತಿಶಿಲಗಳಿಗೆ ಸಂಬಂಧಿಸಿದ ಸುಂದರವಾದ ಗಾರೆ ಶಿಲ್ಪಗಳಿವೆ. ಇಲ್ಲಿನ ಮೂರು ಗರ್ಭಗುಡಿಗಳ 
ಮುಂಭಾಗದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಆರು ಕಂಬಗಳಿಂದ 
ಕೂಡಿದ ಮುಖಮಂಟಪವಿದೆ. ಚತುರ್ಮುಖ ಅಷ್ಟಮುಖ ಹಾಗೂ ಘೋಡಶ್ರ ಮಾದರಿಯ 
ಲಕ್ಷಣಗಳನ್ನು ಹೊಂದಿದ್ದು, ಪಟ್ಟಿಕೆ ಭಾಗದಲ್ಲಿ ಗಣಪತಿ, ಪೂರ್ಣಕುಂಭ, ಗಂಡಬೇರುಂಡ, 
ಲಜ್ಜಾಗೌರಿ ಮುಂತಾದ ಉಬ್ಬುಶಿಲ್ಲಗಳನ್ನು ಕೆತ್ತಲಾಗಿದೆ. 


ಈ ದೇವಾಲಯದ ಪ್ರಧಾನ ದೇವರಾದ ಪಟ್ಟಾಭಿರಾಮನ ಮೂರ್ತಿಶಿಲವು ಮಧ್ಯದ 
ಗರ್ಭಗೃಹದಲ್ಲಿದೆ. ಪ್ರಧಾನ ದೇವರಿರುವ ಗರ್ಭಗೃಹದ ಲಲಾಟಬಿಂಬದಲ್ಲಿ ಗಜಲಕ್ಷ್ಮಿಯ 
ಉಬ್ಬುಶಿಲ್ಲಗಳಿವೆ. ಅಲ್ಲದೇ ಬಾಗಿಲುವಾಡದ ಇಕ್ಕೆಲಗಳಲ್ಲಿ ದ್ಹಾರಪಾಲಕರಾದ ಜಯ-ವಿಜಯರ 
ಉಬ್ಬುಶಿಲ್ಲಗಳಿವೆ. ಬಾಗಿಲುವಾಡವನ್ನು ದ್ಹಾರಪಾಲಕರ ಹಾಗೂ ಲತಾಬಳ್ಳಿಗಳ ಕೆತ್ತನೆಯಿಂದ 
ಅಲಂಕಾರಿಸಲಾಗಿದೆ. ಮಧ್ಯದ ಗರ್ಭಗೃಹದಲ್ಲಿ ಸುಮಾರು ಮೂರು ಅಡಿ ಎತ್ತರವಿರುವ 
ಪಟ್ಟಾಭಿರಾಮನು ಕಮಲದ ಮೇಲೆ ಸುಖಾಸನ ಭಂಗಿಯಲ್ಲಿ ಕುಳಿತಿದ್ದ, ರಾಮನ ಪಾದದ ಬಳಿ 
ಆಂಜನೇಯನು ಪಾದಸೇವೆ ಮಾಡುತ್ತಿರುವ ವಿಶೇಷವಾದ ಚಿತ್ರಣವಿದೆ. ಅಲ್ಲದೇ ರಾಮನ 
ಬಲಭಾಗದಲ್ಲಿ ಸೀತಾದೇವಿಯು ವರ ಹಸ್ತಳಾಗಿ ಮತ್ತೊಂದು ಕೈಯಲ್ಲಿ ತಾವರೆಯ ಮೊಗ್ಗನ್ನು 
ಹಿಡಿದು ಪೀಠದ ಮೇಲೆ ಕುಳಿತಿರುವಂತೆ, ರಾಮನ ಎಡ ಭಾಗದಲ್ಲಿ ಲಕ್ಷ್ಮಣನು ಧನಸನ್ನು ಹಿಡಿದು 
ಕೈಮುಗಿದು ಆಂಜನೇಯನ ಸಮೇತನಾಗಿರುವ ಮೂರ್ತಿಶಿಲ್ಲವು ವಿಶೇಷವಾದುದ್ದಾಗಿದೆ. 


ಪಟ್ಟಾಭಿರಾಮನ ಗರ್ಭಗೃಹದ ಎಡಭಾಗದ ಗರ್ಭಗೃಹದಲ್ಲಿ ಸುಮಾರು ಎರಡು ಅಡಿ ಎತ್ತರದ 
ವೇಣುಗೋಪಾಲಕೃಷ್ಣ ಮೂರ್ತಿಶಿಲ್ಲವಿದೆ. ಮತ್ತೊಂದು ಗುಡಿಯ ಗರ್ಭಗೃಹದಲ್ಲಿ ಸುಮಾರು ಎರಡು 
ಅಡಿ ಎತ್ತರದ ಲಕ್ಷ್ಮೀನರಸಿಂಹನ ಮೂರ್ತಿಶಿಲ್ಲವಿದೆ. ಆದಿಶೇಷನ ಮೇಲೆ ಸುಖಾಸೀನ ಭಂಗಿಯಲ್ಲಿ 


ಕುಳಿತಿರುವ ನರಸಿಂಹನು ಚತುರ್ಭುಜಗಳನ್ನು ಹೊಂದಿದ್ದು, ಅಭಯ ಹಸ್ತವಾಗಿ ಶಂಕ, ಚಕ್ರಗಳನ್ನು 


207 


ಹಿಡಿದು ಕುಳಿತಿದ್ದರೆ, ಅವನ ಎಡಗಾಲಿನ ತೊಡೆಯ ಮೇಲೆ ಕುಳಿತಿರುವ ಲಯನ್ನು ಕಮಲದ 
ಮೊಗ್ಗುಹಿಡಿದು ಹಸನ್ಮುಖಿಯಾಗಿರುವಂತೆ ಸುಂದರವಾಗಿ ಕೆತ್ತಲಾಗಿದೆ. ಲಕ್ಷ್ಮೀನರಸಿಂಹನ ಪಾದದ 
ಬಳಿ ಕೈಮುಗಿದು ನಿಂತಿರುವ ಭಕ್ತ ಪ್ರಹ್ಲಾದ ಮತ್ತು ಗರುಡರ ಉಬ್ಬುಶಿಲ್ಲಗಳನ್ನು ಸುಂದರವಾಗಿ 
ಕೆತ್ತಲಾಗಿದೆ. 


ಕೂಡ್ಲೂರಿನ ಶ್ರೀರಾಮ ದೇವಾಲಯವು ಪಾದಬಂಧ ಅಧಿಷ್ಠಾನದ ಮೇಲೆ 
ನಿರ್ಮಾಣಗೊಂಡಿದೆ. ಅಧಿಷ್ಠಾನ, ಭಿತ್ತಿ ಕಂಬಗಳಲ್ಲಿ ಚೋಳರ ಕಾಲದ ವಾಸ್ತುಶಿಲ್ಪ ರಚನೆಯ 
ಲಕ್ಷಣಗಳು ಕಂಡುಬರುತ್ತವೆ. ಹೀಗಾಗಿ ಇದು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂಬುದು 
ತಿಳಿದುಬರುತ್ತದೆ. ಇದರ ಸುತ್ತಲೂ ಸುಮಾರು ಹತ್ತು ಅಡಿ ಎತ್ತರದ ಪ್ರಾಕಾರವಿದ್ದು, ಅದರ 
ಪೂರ್ವಭಾಗದಲ್ಲಿ ಮಹಾದ್ದಾರ ಮಂಟಪವಿದೆ. ಇದರ ಲಕ್ಷಣಗಳನ್ನು ಗಮನಿಸಿದರೆ ವಿಜಯನಗರ 
ಅರಸರ ಕಾಲದಲ್ಲಿ ಈ ದೇವಾಲಯದ ಪ್ರಕಾರವು ನಿರ್ಮಾಣಗೊಂಡಿರುವುದು ಗಮನಕ್ಕೆ ಬರುತ್ತದೆ. 
ಪ್ರಾಕಾರದ ಹೊರ ಭಿತ್ತಿಯಲ್ಲಿ ಮೀನು, ಮೊಸಳೆ, ಹಾವು ಮೊದಲಾದ ಪ್ರಾಣಿಗಳ ಉಬ್ಬುಶಿಲ್ಲಗಳನ್ನು 
ಸುಂದರವಾಗಿ ಕೆತ್ತಲಾಗಿದೆ. ಹಲವು ವಿಶೇಷತೆಗಳಿಂದ ಕೂಡಿರುವ ಇಲ್ಲಿನ ಶ್ರೀರಾಮ ದೇವಾಲಯವು 
ವಾಸ್ತುಶಿಲದ ದೃಷ್ಟಿಯಿಂದ ಮಳೂರಿನ ಅಪ್ರಮೇಯ ದೇವಾಲಯವೇ ಪ್ರಮುಖವಾದುದ್ದಾಗಿದೆ 


ಎನ್ನಬಹುದು. 
ತಿರುಮಲ ದೇವಾಲಯ, ಮಾರ್ಚನಹಳ್ಳಿ 


ಮಾರ್ಚನಹಳ್ಳಿಯಲ್ಲಿ ತಿರುಮಲ ದೇವಾಲಯವಿದೆ. ಈ ದೇವಾಲಯ ಹೊಯ್ದಳರ ಕಾಲದಲ್ಲಿ 
ನಿರ್ಮಾಣಗೊಂಡಿದೆ. ನಂತರ ವಿಜಯನಗರ ಅರಸರ ಕಾಲದಲ್ಲಿ ಸಾಕಷ್ಟು ಜೀರ್ಣೋದ್ದಾರಗೊಂಡು 
ಬೆಳವಣಿಗೆಯಾಗಿರುವುದನ್ನು ವಾಸ್ತುಶಿಲ್ಲದ ಲಕ್ಷಣಗಳಿಂದ ಗಮನಕ್ಕೆ ಬರುತ್ತದೆ. ದ್ರಾವಿಡ ಶೈಲಿಯಲ್ಲಿ 
ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡಿರುವ ಈ ದೇವಾಲಯವು ಗರ್ಭಗೃಹ, ಅಂತರಾಳ, 
ನವರಂಗ, ಮುಖಮಂಟಪ, ಮುಖ್ಯದ್ದಾರ, ರಾಯಗೋಪುರ, ಕೈಸಾಲೆ, ಪಾಕಶಾಲೆಗಳನ್ನು 
ಹೊಂದಿದೆ. ಗರ್ಭಗೃಹವು ಚೌಕಾಕಾರವಾಗಿದ್ದು, ಇದರಲ್ಲಿರುವ ಸುಮಾರು ಮೂರು ಅಡೆ ಎತ್ತರದ 
ತಿರುಮಲ ದೇವರ ಮೂರ್ತಿಶಿಲ್ಲವಿದೆ. ಇದನ್ನು ರಾಮಾನುಜಾಚಾಯ್ಯರು ಪ್ರತಿಷ್ಠಾಪಿಸಿದರೆಂಬ 
ಪ್ರತೀತಿಯಿದೆ. ಶ್ರೀದೇವಿ ಭೂದೇವಿಯರ ಸಮೇತ ವಷ್ಟು ಚತುರ್ಭುಜಧಾರಿಯಾಗಿದ್ದು, 
ಸಮಭಂಗಿಯಲ್ಲಿ ನಿಂತಿರುವಂತೆ ಕೆತ್ತಲಾಗಿದೆ. ಅಂತರಾಳದಲ್ಲಿ ರಾಮಾನುಜಾಚಾರ ಹಾಗೂ ಆಳ್ವಾರರ 
ಮೂರ್ತಿಶಿಲ್ಲಗಳಿವೆ. ಅಂತರಾಳದ ಬಾಗಿಲುವಾಡ ಸಾಧಾರಣ ಲಕ್ಷಣವನ್ನು ಹೊಂದಿದ್ದು, ಇಕ್ಕೆಲಗಳಲ್ಲಿ 
ಜಯ ಮತ್ತು ವಿಜಯರ ಉಬ್ಬುಶಿಲ್ಲಗಳಿವೆ. ನವರಂಗದಲ್ಲಿ ವಿಜಯನಗರ ಕಾಲದ ಎಂಟು 
ಕಂಬಗಳಿದ್ದು, ಅವುಗಳು ಚತುಸ್ರ-ಅಷ್ಟಾಸ-ಚಿತುಸ್ತ ಮುಖವನ್ನು ಹೊಂದಿ ಸಾಧಾರಣವಾಗಿವೆ. 
ದೇವಾಲಯ ಭಿತ್ಲಿಯು ಇಟ್ಟಿಗೆಗಳಿಂದ ನಿರ್ಮಾಣಗೊಂಡಿದ್ದು, ಗರ್ಭಗೃಹದ ಮೇಲೆ ಇಟ್ಟಿಗೆ ಹಾಗೂ 


208 


ಗಾರೆಯಿಂದ ನಿರ್ಮಿಸಿರುವ ದ್ರಾವಿಡ ಶೈಲಿಯ ಶಿಖರವಿದೆ. ದೇವಾಲಯ ಮುಂಭಾಗದ 
ರಾಯಗೋಪುರ, ಇನ್ನಿತರೆ ಮಂಟಪಗಳು ಸಣ್ಣ ಇಟ್ಟಿಗೆಗಳಿಂದ ರಚನೆಗೊಂಡಿದ್ದು, ಪ್ರಸ್ತುತದಲ್ಲಿ 
ಬಹುಪಾಲು ಶಿಥಿಲಗೊಂಡಿವೆ. ದೇವಾಲಯದ ಸುತ್ತಲೂ ಸುಮಾರು ಹತ್ತು ಅಡಿ ಎತ್ತರದ 
ಪ್ರಾಕಾರಗೋಡೆಯಿದ್ದು, ಅದನ್ನು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಿಲಾಗಿದೆ. ಇದರ 
ಪೂರ್ವ ಭಾಗದಲ್ಲಿ ಐದು ತಲಗಳಿಂದ ಕೂಡಿರುವ ದ್ರಾವಿಡ ಶೈಲಿಯ ಶಿಖರವನ್ನು ಇಟ್ಟಿಗೆ ಮತ್ತು 
ಗಾರೆಚ್ಛ್ಚನ್ನು ಬಳಸಿ ನಿರ್ಮಿಸಲಾಗಿದೆ. ಈ ದೇವಾಲಯ ಸರಳವಾಗಿ ನಿರ್ಮಾಣಗೊಂಡಿದ್ದರೂ, 
ಹೊಯ್ದಳ ಮತ್ತು ವಿಜಯನಗರ ಅರಸರ ವಾಸ್ತುಶಿಲ್ಲವನ್ನು ತಿಳಿಯುವ ದೃಷ್ಠಿಯಿದ ಮಹತ್ವದ್ದಾಗಿದೆ. 


ಚನ್ನಿಗರಾಯಸ್ವಾಮಿ ದೇವಾಲಯ, ಪಟ್ಟು 


ಪಟ್ಟು ಗ್ರಾಮದಲ್ಲಿ ಚನ್ನಿಗರಾಯಸ್ಪಾಮಿ ದೇವಾಲಯವಿದೆ. ದ್ರಾವಿಡ ಶೈಲಿಯಲ್ಲಿರುವ ಈ 
ದೇವಾಲಯವು ದಕ್ಷಿಣಾಭಿಮುಖವಾಗಿದೆ. ಇದು ತಳವಿನ್ಯಾಸದಲ್ಲಿ ಗರ್ಭಗೃಹ, ಅಂತರಾಳ, ನವರಂಗ 
ಮಂಟಪದ ಭಾಗಗಳಿಂದ ಹೊಂದಿದೆ. ಗರ್ಭಗೃಹದಲ್ಲಿ ನಾಲ್ಕು ಅಡಿ ಎತ್ತರದ 
ಚನ್ನಿಗರಾಯಸ್ಪಾಮಿಯ(ಚನ್ನಕೇಶವ) ಮೂರ್ತಿಶಿಲ್ಲವನ್ನು ಪ್ರತಿಷ್ಠಾಪಿಸಲಾಗಿದೆ. ಕೇಶವನು 
ಚತುರ್ಭುಜಧಾರಿಯಾಗಿ ಸಮಭಂಗಿಯಲ್ಲಿ ಶ್ರೀದೇವಿ ಭೂದೇವಿಯರ ಸಮೇತನಾಗಿ ನಿಂತಿರುವಂತೆ 
ಕೆತ್ತಲಾಗಿದೆ. ಈ ಮೂರ್ತಿಶಿಲ್ಲದ ಲಕ್ಷಣವನ್ನು ಗಮನಿಸಿದರೆ ಕ್ರಿಶ. ೧೩ನೆಯ ಶತಮಾನಕ್ಕೆ 
ಸೇರಿದೆಂದು ಹೇಳಬಹುದು. ನವರಂಗದಲ್ಲಿ ವಿಜಯನಗರ ಅರಸರ ಕಾಲದ ಲಕ್ಷಣವಿರುವ ನಾಲ್ಕು 
ಕಂಬಗಳಿದ್ದು, ಚತುಸ್ತ-ಅಷ್ಟಾಸ-ಚತುಸ್ರ ಮುಖಗಳನ್ನೊಳಗೊಂಡು ಮುಚ್ಚಳವನ್ನು ಹೊಂದಿವೆ. ಈ 
ಕಂಬಗಳಲ್ಲಿ ಯಾವುದೇ ಉಬ್ಬುಶಿಲ್ಲದ ರಚನೆಯಿಲ್ಲ. ಮೇಲಿನ ಛಾವಣಿಯೂ ಸಾಧಾರಣ ಲಕ್ಷಣವನ್ನು 
ಹೊಂದಿದೆ. ದೇವಾಲಯದ ಮುಂಭಾಗ ಆಂಜನೇಯನ ಉಬ್ಬುಶಿಲ್ಲವಿರುವ ಸಂಭವಿದೆ. ಪ್ರಸ್ತುತದಲ್ಲಿ 


ಈ ದೇವಾಲಯವನ್ನು ಜೀರ್ಣೋದ್ದಾರ ಮಾಡಿರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ. 
ತೊರೆತಿಮ್ಮಪ್ಪ ದೇವಾಲಯ, ಮಂಗಾಡಹಳ್ಳಿ 


ಮಂಗಾಡಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಕಣ್ಣ ನದಿಯ ಎಡದಂಡೆಯ ಮೇಲೆ ತಿಮ್ಮಪ್ಪ 
ದೇವಾಲಯವಿದೆ. ಇದು ತೊರೆಯ ಪಕ್ಕದಲ್ಲಿ ಇರುವುದರಿಂದ ತೊರೆತಿಮ್ಮಪನ ದೇವಾಲಯ ಎಂದು 
ಹೆಸರು ಬಂದಿದೆ. ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯ 
ಪ್ರಸ್ತುತದಲ್ಲಿ ಶಿಧಿಲಾವಸ್ಥೆಯನ್ನು ತಲುಪಿದೆ. ದ್ರಾವಿಡ ಶೈಲಿಯಲ್ಲಿರುವ ತೊರೆತಮ್ಮಪ್ಪನ ದೇವಾಲಯವು 
ಗರ್ಭಗೃಹ, ಅಂತರಾಳ, ನವರಂಗ ಮಂಟಪದ ಭಾಗಗಳಿಂದ ಕೂಡಿದೆ. ಇದರ ಭಿತ್ತಿಯು 
ಒರಟುಕಲ್ಲಿನಿಂದ ನಿರ್ಮಾಣವಾಗಿದ್ದು ಒಳಗಿನ ಗೋಡೆಯನ್ನು ಇಟ್ಟಿಗೆಗಳನ್ನು ಬಳಸಿ 
ನಿರ್ಮಿಸಲಾಗಿದೆ. ಗರ್ಭಗೃಹದ ಮೇಲೆ ಇಟ್ಟಗೆ ಮತ್ತು ಗಾರೆಯಿಂದ ನಿರ್ಮಿಸಿರುವ ಶಿಖರವಿದೆ. 


ಇದರ ಲಕ್ಷಣವನ್ನು ಗಮನಿಸಿದರೆ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು 


209 


ತಿಳಿಯುತ್ತದೆ. ಅದರಲ್ಲಿ ವಿಷ್ಠವಿನ ದಶಾವತಾರದ ಮೂರ್ತಿಶಿಲ್ಲಗಳು ಮುಖ್ಯವಾಗಿ ಆಕರ್ಷಕವಾಗಿವೆ. 
ಆದರೆ ಪಸ್ತುತ ಶಿಖರದ ಬಹುಭಾಗ ಕುಸಿದುಬಿದ್ದಿದೆ. ದೇವಾಲಯ ಮುಂಭಾಗ ಆಂಜನೇಯನ 
ಉಬ್ಬುಶಿಲ್ಲವಿರುವ ಸ್ಪಂಭವಿದೆ. ಗರ್ಭಗೃಹದಲ್ಲಿ ಗರುಡ ಪೀಠದ ಮೇಲೆ ಸುಮಾರು ಐದುವರೆ ಅಡಿ 
ಎತ್ತರದ ತಿಮ್ಮಪ್ಪನ ಮೂರ್ತಿಶಿಲ್ಲವಿದೆ. ಸಮಭಂಗಿಯಲ್ಲಿ ನಿಂತಿರುವ ತಿರುಮಲ(ವಿಷ್ಣು) 
ಚತುರ್ಭುಜಗಳನ್ನು ಹೊಂದಿದ್ದು, ಇಕ್ಕೆಲಗಳಲ್ಲಿ ಶ್ರೀದೇವಿ, ಭೂದೇವಿಯರು ಒಂದು ಕೈಯಲ್ಲಿ ತಾವರೆ 
ಮೊಗ್ಗನ್ನು ಹಿಡಿದು, ಮತ್ತೊಂದು ಕೈಯನ್ನು ಇಳಿಬಿಟ್ಟು ನಿಂತಿರುವ  ಉಬ್ಬುಶಿಲ್ಲಗಳ 
ಕೆತ್ತನೆಯಿರುವುದರಿಂದ ಇದು ಆಕರ್ಷಕವಾಗಿದೆ. ಅಂತರಾಳವು ಸರಳವಾಗಿದ್ದು, ಅದರ ದ್ವಾರದ 
ಇಕ್ಕೆಲಗಳಲ್ಲಿ ಜಯ-ವಿಜಯರ ಉಬ್ಬುಶಿಲ್ಲಗಳಿವೆ. ನವರಂಗದ ಕಂಬಗಳು ನಾಲ್ಕು-ಹದಿನಾರು-ನಾಲ್ಕು 
ಮುಖಗಳನ್ನು ಹೊಂದಿ ಮೇಲೆ ಬೋದಿಗೆ ಮುಚ್ಚಳವನ್ನು ಹೊಂದಿವೆ. ನವರಂಗದ ಒಳಗೋಡೆಯಲ್ಲಿ 
ಭಕ್ತರ ಶಿಲ್ಪಗಳಿವೆ. ಹೀಗೆ ಸರಳವಾಗಿ ನಿರ್ಮಾಣಗೊಂಡಿರುವ ಈ ದೇವಾಲಯ ಸಂಪೂರ್ಣವಾಗಿ 
ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾವಾಗಿರದೆ. ಹೀಗಾಗಿ ಚನ್ನಪಟ್ಟಣ ಪ್ರದೇಶದಲ್ಲಿ 
ವಿಜಯನಗರ ಅರಸರ ಕಾಲದ ವಾಸ್ತಶಿಲ್ಲದ ಬೆಳವಣಿಗೆಯನ್ನು ತಿಳಿಯಲು ಸಹಾಯಕವಾಗಿದೆ. 


ಸಂಜೀವರಾಯಸ್ಪಾಮಿ ದೇವಾಲಯ, ದೇವರಹೊಸಹಳ್ಳಿ 


ದೇವರಹೊಸಹಳ್ಳಿ ಗ್ರಾಮದಲ್ಲಿರುವ ಈ ದೇವಾಲಯ ವಿಜಯನಗರ ಅರಸರ ಕಾಲದ 
ನಿರ್ಮಾಣವಾಗಿದೆ. ಸಂಜೀವರಾಯಸ್ಪಾಮಿ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದ್ದು, ಗರ್ಭಗೃಹ, 
ಅಂತರಾಳ, ನವರಂಗ, ಮುಖಮಂಟಪ, ಪ್ರಾಕಾರ, ಮುಖ್ಯದ್ದಾರದ ಭಾಗಗಳಿಂದ ಕೂಡಿದ್ದು. 
ಪಶ್ಚಿಮಾಭಿಮುಖವಾಗಿ ನಿರ್ಮಾಣವಾಗಿದೆ. ಚೌಕಾಕಾರವಾಗಿರುವ ಗರ್ಭಗೃಹದಲ್ಲಿನ ಸುಮಾರು ಆರು 
ಅಡಿ ಎತ್ತರದ ಆಂಜನೇಯ ಮೂರ್ತಿಶಿಲ್ಲವಿದೆ. ಇದನ್ನು ಮಾಧ್ದಮತ ಪ್ರತಿಪಾದಕರಾದ 
ವ್ಯಾಸತೀರ್ಥರು ಪ್ರತಿಷ್ಠಾಪಿಸಿದರೆಂಬ ಪ್ರತೀತಿಯಿದೆ. ಕಷ್ಟಗಳಿಗೆ ಸ್ಪಂದಿಸುವ ಸಂಜೀವಿನಿಯಂತಿರುವ 
ಆಂಜನೇಯನು ಸಂವೇವರಾಯನೆಂಬ ನಂಬಿಕೆ ಮೇಲೆ ಪ್ರಖ್ಯಾತಿಯನ್ನು ಪಡೆದಿದೆ. ಅಂತರಾಳವು 
ಸರಳವಾಗಿದ್ದು, ಅದರಲ್ಲಿ ಯಾವುದೇ ಮೂರ್ತಿಶಿಲ್ಲ ಮತ್ತು ಕೆತ್ತನೆಗಳು ಕಂಡುಬರುವುದಿಲ್ಲ. 


ಅಂತರಾಳಕ್ಕೆ ಹೊಂದಿಕೊಂಡಂತೆ ನವರಂಗದ ಭಾಗವಿದೆ. ಇದರಲ್ಲಿ ನಾಲ್ಕು ಕಂಬಗಳಿದ್ದು, 
ಒರಟು ಕಲ್ಲಿನ ಕೆತ್ತನೆಯಾಗಿವೆ. ಈ ಕಂಬಗಳು ಚತುಸ್ತ-ಅಷ್ಟಾಸ-ಚತುಸ್ತ್ರ ಮುಖಗಳನ್ನು ಹೊಂದಿದ್ದು, 
ನಂತರದಲ್ಲಿ ವೃತ್ತಾಕಾರವಾಗಿ ಬೋದಿಗೆ, ಮುಚ್ಚಳವನ್ನು ಹೊಂದಿವೆ. ನವರಂಗದ ನಂತರದ 
ಮುಖಮಂಟಪದಲ್ಲಿ ಸರಳವಾದ ರಚನೆಯ ನಾಲ್ಕು ಕಂಬಗಳಿವೆ. ಅವುಗಳ ಮೂರು ಕಂಬಗಳಲ್ಲಿ 
ವಿಜಯನಗರ ಅರಸರ ರಾಜಲಾಂಛನವಾದ ವರಾಹದ ಉಬ್ಬುಶಿಲ್ಲವಿದ್ದು, ಅದರ ಮುಂಭಾಗ 
ತಲೆಕೆಳಗಾದ ಖಡ್ಗವಿದೆ. ಇವೆರಡರ ಮೇಲ್ಲಾಗದಲ್ಲಿ ಸೂರ್ಯಚಿಂದರ ಶಿಲ್ಲಗಳಿವೆ. ಇದು ತಲೆಯನ್ನು 
ಬಾಗಿಸಿರುವಂತೆ ಉಬ್ಬುಶಿಲ್ಲದಲ್ಲಿ ಕೆತ್ತಲಾಗಿದೆ. ಈ ಎರಡು ಕಂಬಗಳಲ್ಲಿಯೂ ವಿಜಯನಗರ ಅರಸರ 


210 


ರಾಜ ಲಾಂಛನವಿದ್ದು, ಮೇಲೆ ವಿವರಿಸಿದ ಲಕ್ಷಣಕ್ಕಿಂತ ಭಿನ್ನವಾಗಿದೆ. ಇಲ್ಲಿನ ವರಹವು ತಲೆಯನ್ನು 
ಮೇಲಕ್ಕೆ ಎತ್ತಿರುವಂತೆ ಚಿತ್ತಿತವಾಗಿದ್ದರೆ, ಅದರ ಮುಂದಿನ ಖಡ್ಗವು ಮೇಲ್ಮುಖವಾಗಿದೆ. 
ಮುಖಮಂಟಪದ ಮುಂಭಾಗ ಸುಮಾರು ಹದಿನಾಲ್ಕು ಅಡಿ ಎತ್ತರದ ಒಂದೇ ಮರದಿಂದ 
ನಿರ್ಮಿಸಿರುವ ಧ್ವಜಸ್ನಂಭವಿದೆ. ಈ ದೇವಾಲಯದ ಹೊರಭಿತ್ತಿಯು ಸಾಧಾರಣ ಲಕ್ಷಣವನ್ನು 
ಹೊಂದಿದೆ. ಗರ್ಭಗೃಹದ ಮೇಲೆ ವಿಮಾನ ಶಿಖರವನ್ನು ಇತ್ತೀಚೆಗೆ ಪುನರ್‌ ನಿರ್ಮಾಣವಾಗಿದೆ. 
ಮುಖ್ಯದ್ದಾರದ ಮುಂಭಾಗ ಪಾದಫಲಕ, ಸ್ತಂಭವನ್ನು ಕಾಣಬಹುದು. ಒಟ್ಟಿನಲ್ಲಿ ದೇವರಹೊಸಹಳ್ಳಿ 
ಸಂಜೀವದೇರಾಯಸ್ತಾಮಿ ದೇವಾಲಯವು ಚನ್ನಪಟ್ಟಣ ತಾಲೂಕಿನಲ್ಲಿ ವಿಜಯನಗರ ವಾಸ್ತುಶಿಲ್ಲವನ್ನು 
ತಿಳಿಯುವ ದೃಷ್ಟಿಯಿಂದ ಮಹತ್ವದ್ದಾಗಿದೆ. 


೫.೨. ಮೂರ್ತಿಶಿಲ್ಲಗಳು 


ಭಾರತದಲ್ಲಿ ದೇವರ ಆರಾಧನೆ ಹಾಗೂ ವ್ಯವಸ್ಥಿತ ದೇವಾಲಯ ನಿರ್ಮಾಣದ ಕ್ರಮ 
ಆರಂಭವಾದಾಗಿನಿಂದಲೂ ದೇವರನ್ನು ಮೂರ್ತಿಶಿಲ್ಲಗಳಳ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ 
ಆರಾಧಿಸುವ ಪರಂಪರೆ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿದೆ. ಕಮೇಣವಾಗಿ ಪ್ರತಿಯೊಂದು 
ದೇವಾಲಯದಲ್ಲೂ ಒಂದಲ್ಲಾ ಒಂದು ರೀತಿಯಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಆರಾಧಿಸುತ್ತಿರುವ 
ಮೂರ್ತಿಶಿಲ್ಲಗಳು ಇದ್ದೇ ಇರುತ್ತವೆ. ಈ ರೀತಿಯ ಮೂರ್ತಿಶಿಲ್ಲಗಳನ್ನು ಕುರಿತು ಕ್ರಮವಾಗಿ 
ಅಧ್ಯಯನ ಮಾಡುವ ಶಿಸ್ತನ್ನು ಮೂರ್ತಿಶಿಲ್ಲಶಾಸ್ತ್ರ ಎಂದು ಕರೆಯುತ್ತಾರೆ. 


ಮೂರ್ತಿ ಎಂಬ ಶಬ್ದಕ್ಕೆ ಪರ್ಯಾಯವಾಗಿ ಬಳಸಿದ ಶಬ್ದಗಳಲ್ಲಿ ಅದೊಂದು ಭೌತಿಕವಸ್ತು 
ಎಂಬ ಗಹಿಕೆಯಿದೆ. ದೇವರ ಮೂರ್ತಿಶಿಲದ ಕುರಿತು ಇರುವ ಪ್ರತಿಮಾ, ಬಿಂಬ, ಪ್ರಕೃತಿ, ವಿಗಹ 
ಮೊದಲಾದ ಶಬ್ದಗಳಿಗೆ ಪರ್ಯಾಯ ಪದವಾಗಿದೆ. ಮೂರ್ತಿ ಎಂಬ ಪದಕ್ಕೆ ಪ್ರತಿಮಾ ಎಂಬ 
ಸಮಾನಾರ್ಥವಾಗಿ "ಪ್ರತಿಮಾ' ಎಂಬ ಪದ ಪ್ರಯೋಗದಲ್ಲಿರುವುದರಿಂದ ಮೂರ್ತಿಶಿಲ್ಲ ಶಾಸ್ತ್ರವನ್ನು 
'ಪ್ರತಿಮಾಶಾಸ್ತ್ರ' ಎಂದೂ ಸಹ ಕರೆಯಲಾಗುತ್ತದೆ. ಪ್ರತಿಮಾಶಾಸ್ತವೆಂದರ ಒಂದು ದೇವತೆಯ 
ಲಕ್ಷಣಗಳನ್ನು ಮೂರ್ತಿಶಿಲ್ಲದ ರೂಪದಲ್ಲಿ ಪ್ರಮಾಣಬದ್ದವಾಗಿ ರಚಿಸುವುದನ್ನು ತಿಳಿಸುವ 
ಶಾಸ್ತ್ರವಾಗಿದೆ. "ನ್ಯಾಸ(ರೂಪ ಸಂಯೋಜನೆ) ಅಲಂಕಾರ(ಆಭರಣ, ಕೇಶ), ಮುದೆ(ಹಸ್ತ ಮುದೆಗಳು). 
ಆಯುಧ, ಆಸನ, ವಾಹನ, ಅರಿ ಹಾಗೂ ಸುವಕ್ತ ಇವೇ ಮೊದಲಾದ ಶಾಸ್ತ್ರೀಯ ಸಂಪ್ರದಾಯಕ್ಕೆ 
ಅನುಗುಣವಾಗಿ ದೇವರ ಮೂರ್ತಿಶಿಲ್ಲಗಳನ್ನು ಕೆತ್ತೊಂಡು ಆರಾಧಿಸುವ ಸಂಪ್ರದಾಯ ರೂಡಿಗೆ 
ಬಂದಿರುವುದನ್ನು ಕಾಣಬಹುದು.” 


ಮೂರ್ತಿಶಿಲ್ಲದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಪಾಗಿತಿಹಾಸ ಕಾಲದಿಂದಲೂ ಚಾರಿತ್ರಿಕ 
ಆಕರಗಳು ದೊರೆಯುತ್ತವೆ. ಭಾರತದ ವಿವಿಧ ನೆಲೆಗಳ ಉತ್ಕನನದಿಂದ ಮೂರ್ತಿಶಿಲ್ಲಕ್ಕೆ 
ಸಂಬಂಧಿಸಿದ ಹಲವಾರು ಮಾಹಿತಿಗಳು ದೊರೆತಿವೆ. ಅವುಗಳಲ್ಲಿ ಬಿಹಾರದ ಚರಾಂಡ, 


211 


ಮಧ್ಯಪ್ರದೇಶದ ಕಾಯಥ, ರಾಜಸ್ಥಾನದ ಆಹಾರ್‌, ಮತ್ತು ನವದೋಲಿ, ಉತ್ತರ ಪ್ರದೇಶದ 
ಲಾಲ್ವಿಲಾದ್ದಲ್ಲಿ ಪ್ರಾಣಿಗಳ ಹಾಗೂ ಮಾತೃದೇವತೆಯ ಮಣ್ಣಿನ ಮೂರ್ತಿಗಳು ದೊರೆತಿವೆ. ಅಂತಹ 
ಮೂರ್ತಿಗಳ ಲಕ್ಷಣಗಳು ನಂತರದಲ್ಲಿ ವಿವಿಧ ಹೆಸರಿನ ದೇವರನ್ನು ಮೂರ್ತಿರೂಪದಲ್ಲಿ 
ನಿರ್ಮಿಸುವಾಗ ಪ್ರೇರಕವಾದವು. ಇನ್ನು ಕರ್ನಾಟಕದ ಕಪ್ಪಗಲ್‌, ಪಿಕ್ಷಿಹಾಳ, ಸಂಗನಕಲ್ಲು, 
ತೆಕ್ಕಲಕೋಟೆ, ಜಾಲಹಳ್ಳಿ ಮುಂತಾದ ಕಡೆ ನಡೆಸಿದ ಉತ್ಸನನಗಳಿಂದ ನೂತನ ಶಿಲಾಯುಗ ಹಾಗೂ 
ತಾಮ್ರಯುಗ ಸಂಸ್ಕೃತಿ ಸಂದರ್ಭಕ್ಕೆ ಸೇರಿದ ಸುಡಾವೆ ಮಣ್ಣಿನ ಗೊಂಬೆಗಳು ದೊರೆತಿವೆ. ಇವುಗಳು 
ಅಂದಿನ ಧಾರ್ಮಿಕ ನಂಬಿಕೆ ಭಾವನೆ ಹಾಗೂ ಪರಂಪರೆಯನ್ನು ಸೂಚಿಸುವ ಆಕರಗಳು 


ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಮೂರ್ತಿಶಿಲ್ಲ ಬೆಳವಣಿಗೆಯ ಪೂರ್ವಭಾವಿ ಹಂತವನ್ನು ಸೂಚಿಸುತ್ತದೆ. 


ಇತಿಹಾಸ ಆರಂಭದ ಕಾಲದಲ್ಲಿ ಶಾತವಾಹನರ ಪೋಷಣೆಯಿಂದ ದಕ್ಷಿಣ ಭಾರತದ ಹಲವು 
ಕಡೆಗಳಲ್ಲಿ ಕಲೆ ಮತ್ತು ವಾಸ್ತುಶಿಲದ ಪ್ರಭಾವ ಹೆಚ್ಚಾಯಿತು. ನಾಗಾರ್ಜುನಕೊಂಡದಲ್ಲಿರುವ ಶಿಲ್ಪಗಳು 
ಶಾತವಾಹನರ ಮೂರ್ತಿಶಿಲ್ಲ ರಚನೆಯ ಶೈಲಿಗೆ ಉತ್ತಮವಾದ ಉದಾಹರಣೆಗಳಾಗಿವೆ. ಬಾದಾಮಿ 
ಚಾಲುಕ್ಕರ ಲಕ್ಷಣಗಳ ರಚನೆಯ ಮೂರ್ತಿಶಿಲ್ಲಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಮಹಾಕೂಟ 
ಮುಂತಾದ ಕಡೆಗಳಲ್ಲಿ ಕಂಡುಬರುತ್ತವೆ. ಐಹೊಳೆಯ ಮೇಗುತಿ ಜಿನಾಲಯ, ಹುಚ್ಚಿಮಲ್ಲಿ ಗುಡಿ 
ಮತ್ತು ಲಾಡಾಖಾನ್‌ ದೇವಾಲಯದಲ್ಲಿರುವ ಮೂರ್ತಿಶಿಲ್ಲಗಳು ಐತಿಹಾಸಿಕ ಯುಗದ ಆರಂಭಿಕ 
ಹಂತದ ಅತ್ಯುತ್ತಮ ಶಿಲ್ಲಗಳು ಎಂಬ ಅಂಶ ಮೂರ್ತಿಶಿಲ್ಲಗಳ ಅಧ್ಯಯನದಿಂದ ತಿಳಿದುಬಂದಿದೆ. 


ಸವಣಪ್ಪಗುಡ್ಡದ ಜೈನ ಶಿಲ್ಪಗಳು 


ಅರೆತಿಪ್ಪೂರಿನ ಸವಣಪ್ಪಗುಡ್ಡದ ಮೇಲಿನ ಗೊಮ್ಮಟ ಮೂರ್ತಿಯು ಶ್ರವಣಬೆಳಗೊಳದ 
ಮೂರ್ತಿಗಿಂತಲೂ ಪ್ರಾಚೀನವಾದುದ್ದಾಗಿದೆ. ಶ್ರವಣಬೆಳಗೊಳದಲ್ಲಿನ ಗೊಮ್ಮಟಮೂರ್ತಿಯು ಕ್ರಿಶ. 
೯೮೪ಕ್ಕೆ ಸೇರಿದ್ದರೆ ಸವಣಪ್ಪನ ಬೆಟ್ಟದಲ್ಲಿರುವ ಮೂರ್ತಿಶಿಲ್ಲ ಕ್ರಿಶ ೯೧೭ಕ್ಕಿಂತಲೂ 
ಪೂರ್ವದಲ್ಲಿಯೇ ನಿರ್ಮಾಣಗೊಂಡಿದೆ. ಇದನ್ನು ಒಂದೇ ಶಿಲೆಯಲ್ಲಿ ಸುಮಾರು ಹನ್ನೆರಡು ಅಡಿ 
ಎತ್ತರವಿರುವಂತೆ ಕೆತ್ತಲಾಗಿದೆ. ಖಡ್ಗಾಸನ ಭಂಗಿಯಲ್ಲಿ ಶಾಂತ, ಪ್ರಸನ್ನ ಭಾವದಲ್ಲಿ ನಿಂತಿರುವ ಇಲ್ಲಿನ 
ಗೊಮ್ಮಟೇಶ್ವರ ಶಿಲ್ಲವು ಗಂಗರ ಕಾಲದ ಮೂರ್ತಿಶಿಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ. ಸುರುಳಿ ಸುತ್ತಿದ 
ಗುಂಗರು ಕೂದಲು, ಅಗಲವಾದ ಕಿವಿಗಳ ರಚನೆಯಿದ್ದು, ಕೈಕಾಲುಗಳಿಗೆ ಲತಾಬಳ್ಳಿಗಳು 
ಸುತ್ತಿಕೊಂಡಿರುವಂತೆ ಕೆತ್ತಲಾಗಿದೆ. ಈ ಲತಾಬಳ್ಳಿಗಳನ್ನು ಬಿಡಿಸುತ್ತಿರುವಂತೆ ಗೊಮ್ಮಟನ ಇಕ್ಕೆಲಗಳಲ್ಲಿ 
ಆತನ ಸಹೋದರಿಯರಾದ ಬ್ರಾಹ್ಮಿ ಮತ್ತು ಸುಂದರಿಯನ್ನು ಸಹ ಉಬ್ಬುಶಿಲ್ಲದಲ್ಲಿ ಮೂಡಿಸಲಾಗಿದೆ. 
ಗೊಮ್ಮಟೇಶ್ವರನ ತಲೆಯ ಹಿಂಭಾಗದಲ್ಲಿರುವ ಪ್ರಭಾವಳಿಯು ಗಜಾಪುಷ್ಠಾಕಾರದಲ್ಲಿದ್ದು, ಅಲಂಕಾರ 
ರಹಿತವಾಗಿ ಸಾಧಾರಣ ಕೆತ್ತನೆಯಿದೆ. ಇದು ಶಿಲ್ಲಕಲೆಯ ಅದ್ಭುತ ಚಾತುರ್ಯವನ್ನು 
ಒಳಗೊಳ್ಳದಿದ್ದರೂ ಮನಮೋಹಕವಾಗಿ ಕಾಣುತ್ತದೆ. ಜೊತೆಗೆ ಅಂದಿನ ಕಾಲದಲ್ಲಿ ಇಂತಹ 


212 


ಮೂರ್ತಿಶಿಲ್ಲಗಳನ್ನು ನಿರ್ಮಿಸುವ ಕಲಾ ನೈಪುಣ್ಯತೆ ತಿಳಿದಿದ್ದ ಶಿಲ್ಪಿಗಳು ಇಲ್ಲಿ ನೆಲೆಸಿದ್ದರು ಎಂಬ 
ಹೆಮ್ಮೆಯ ಸಂಗತಿ ತಿಳಿಯುತ್ತದೆ. 
ಶೈವ ಶಿಲ್ಪಗಳು 

ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಪ್ರಚಲಿತವಿರುವ ಶೈವಧರ್ಮದಲ್ಲಿ ಶಿವನ ಪ್ರತೀಕವಾಗಿ 
"ಲಿಂಗ'ವನ್ನು ಪೂಜಿಸುತ್ತಾರೆ. "ಲಿಂಗ' ವೆಂಬ ಶಬ್ಧಕ್ಕೆ "ಚಿಹ್ನೆ, "ಸಂಕೇತ', "ಲಾಂಛನ'ವೆಂಬ 
ಅರ್ಥವಿದೆ. ಲಿಂಗವು ವೈದಿಕ ಧರ್ಮದ ಪ್ರಮುಖ ದೇವತೆಗಳನ್ನಿಸಿರುವ ಬ್ರಹ್ಮ ವಿಷ್ಣು ಮತ್ತು 
ಮಹೇಶ್ವರ ಇವರುಗಳ ಸಂಗಮದ ಸಂಕೇತವಾಗಿದೆ. ಚನ್ನಪಟ್ಟಣ ತಾಲ್ಲೂಕಿನ ಶಿವಾಲಯಗಳಲ್ಲಿ 
ನಿರಾಕಾರ ರೂಪದ ಶಿವಲಿಂಗಗಳು ಕಂಡುಬರುತ್ತವೆ. ಪ್ರಾಚೀನವಾದ ಲಿಂಗಗಳನ್ನು ಗುರುತಿಸುವಲ್ಲಿ 
ಅ.ಸುಂದರ ಅವರು ಬಾಣದಾಕಾರದ ಮಧ್ಯನಾಡಿ(ಬ್ರಹ್ಮಸೂತ್ರ) ಉಳ್ಳವುಗಳು ಪ್ರಾಚೀನವಾದವುಗಳು 
ಎಂದು ನಿರ್ಧರಿಸುತ್ತಾರೆ.“ ಕ್ರಿಶ. ೮೯ನೆಯ ಶತಮಾನಕ್ಕಿಂತ ಪೂರ್ವದಲ್ಲಿ, ಅಂದರೆ ಗಂಗರ 
ಕಾಲದ ಶಿವಲಿಂಗಗಳು ಮಳೂರು, ಬೇವೂರು, ಮಾಕಳಿ, ಚನ್ನಪಟ್ಟಣ, ಕೂಡ್ಲೂರು, ಹೊಂಗನೂರು, 
ಕೋಡಂಬಳ್ಳಿ, ಹೊಂಗನೂರು, ಕೃಷ್ಣಾಪುರ ಮುಂತಾದ ಕಡೆಗಳಲ್ಲಿ ಕಂಡುಬರುತ್ತವೆ. 


[so] (2) 


ನಂದಿ 


ಇಲ್ಲಿನ ಎಲ್ಲಾ ಶೈವ ದೇವಾಲಯಗಳಲ್ಲಿ ಹಾಗೂ ಬಿಡಿಯಾದ ಹಲವಾರು ನಂದಿ ಶಿಲ್ಪಗಳು 
ಕಂಡುಬಂದಿವೆ. ಗಂಗರ ಕಾಲದ ಶಿಲ್ಲಗಳು ಚಿಕ್ಕದಾಗಿಯೂ ಹಾಗೂ ಅವು ಹೆಚ್ಚು ಅಲಂಕಾರ 
ರಹಿತವಾಗಿರುವುದರಿಂದ ಅವುಗಳನ್ನು ದೇವಾಲಯದ ಹೊರಬಾಗಕ್ಕೆ ಸ್ಥಳಾಂತರಿಸಿ ಅದೇ ಪೀಠದಲ್ಲಿ 
ಮತ್ತೊಂದು ನಂದಿ ಶಿಲ್ಲವನ್ನು ಪ್ರಶಿಷ್ಠಾಪಿಸಲಾಗಿದೆ. 

ಈ ತಾಲೂಕಿನಲ್ಲಿ ಕಂಡುಬಂದಿರುವ ನಂದಿಶಿಲ್ಲಗಳ ಲಕ್ಷಣಗಳು ಮುಂದಿನಂತಿವೆ. ನಂದಿಯು 
ಮುಂದಿನ ಎಡಗಾಲನ್ನು ನೆಲಕ್ಕೆ ಊರಿದ್ದರೆ, ಉಳಿದ ಕಾಲುಗಳನ್ನು ಪೂರ್ಣವಾಗಿ ಮಡಚಿ 
ಮಲಗಿರುವಂತೆ ಶಿಲ್ಲವನ್ನು ಕೆತ್ತನೆ ಮಾಡಲಾಗಿರುತ್ತದೆ. ನಂದಿಯ ಕಣ್ಣುಗಳು, ಹುಬ್ಬುಗಳು, 
ಬಾಯಿಯಿಂದ ಕಾಣುತ್ತಿರುವ ಸಾಲು ಹಲ್ಲುಗಳು, ಕೊಂಬುಗಳು, ಹುಬ್ಬು ಇವು ನಂದಿಯ ನೈಜ 
ಚಿತ್ರಣವನ್ನು ನಮ್ಮ ಕಣ್ಣೆದುರಿಗೆ ತರುತ್ತದೆ. ಕತ್ತಿನ ಸುತ್ತಲೂ ಗಂಟೆಗಳಿಂದ ಮಾಡಿದ ಹಾರವನ್ನು 
ಧರಿಸಿದ್ದು, ಸುತ್ತಲೂ ಚಿಕ್ಕಗಂಟೆಗಳಿಂದ ಕೂಡಿ ಮುಂಭಾಗ ಕತ್ತಿನಲ್ಲಿ ದೊಡ್ಡದಾದ ಘಂಟೆಯನ್ನು 
ಕಂಡರಿಸಲಾಗಿರುತ್ತದೆ. ಈ ಅಲಂಕರಣದ ಮೇಲೆ, ಸರಪಳಿ ಮತ್ತು ಕತ್ತಿನ ಬಳಿ ಮತ್ತೊಂದು ಒಂದೇ 
ಘಂಟೆಯಿಂದ ಕೂಡಿರುವ ಹಾರವನ್ನು ಸಹ ಕೆತ್ತಲಾಗಿರುತ್ತದೆ. ಬೆನ್ನಿನ ಮೇಲೆ ಘಂಟಾಸರಗಳನ್ನು 
ಬಿಡಿಸಲಾಗಿರುತ್ತದೆ. ನಂದಿಯ ಕಾಲುಗಳಿಗೆ ಗೆಜ್ಜೆ ಕೊಂಬು, ಹಣೆಪಟ್ಟಿ ಸರಗಳ ಅಲಂಕಾರಗಳ ಕೆತ್ತನೆ, 
ಬಾಲವನ್ನು ಸಹ ನೈಜವಾಗಿ ಶಿಲ್ಲಿಯು ಪಡೆಮೂಡಿಸಿರುತ್ತಾನೆ. 


213 


ಲಕುಲೀಶ 


ಶೈವ ಪರಂಪರೆಯಲ್ಲಿ ಪಾಶುಪತ ಮತವನ್ನು ಪರಿಷ್ಕರಿಸಿದ ಯೋಗಿ ಲಕುಲೀಶನಾಗಿದ್ದಾನೆ. 
ಲಕುಲೀಶನ ಶಿಲ್ಲಗಳು ಸಾಮಾನ್ಯ ಮನುಷ್ಯನಂತಿದ್ದು, ಪೀಠದ ಮೇಲೆ ಸುಖಾಸೀನ ಭಂಗಿಯಲ್ಲಿ 
ಕುಳಿತಂತೆ ಇದ್ದು, ದ್ವಿಬಾಹುಗಳನ್ನು ಹೊಂದಿದೆ. ಬಲಗೈಯಲ್ಲಿ ಲಾಕುಳ ದಂಡವನ್ನು ಹಿಡಿದಿದ್ದು, 
ಎಡಗೈಯನ್ನು ಎಡಗಾಲಿನ ತೊಡೆಯ ಮೇಲಿಟ್ಟುಕೊಂಡಂತೆ ಕೆತ್ತನೆ ಮಾಡಲಾಗಿದೆ. ಸಕಲ 
ಆಭರಣಗಳಿಂದ ಶೃಂಗಾರಗೊಂಡಂತೆ ಚಿತ್ರಿಸಲಾಗಿರುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ ಬೇವೂರಿನ 
ಆರ್ಕೇಶ್ವರ ದೇವಾಲಯ, ಮಾಕಳಿಯ ಬ್ರಹ್ಮಲಿಂಗೇಶ್ವರ, ಕನ್ನಮಂಗಲದ ಬಸವೇಶ್ವರ, ನೇರಳೂರಿನ 
ವೈದ್ಯನಾಥೇಶ್ವರ, ಇಗ್ಗಲೂರಿನ ಚೆನ್ನ ಸೋಮೇಶ್ವರ, ಯಲೆತೋಟದಹಳ್ಳಿಯ ಭೀಮೇಶ್ವರ 
ದೇವಾಲಯಗಳಲ್ಲಿ ಕ್ರಿಶ. ೭-ಲಿನೆಯ ಶತಮಾನದ ಲಕುಲೀಶನ ಶಿಲ್ಲಗಳಿವೆ. ಇವು ಸುಮಾರು 
ಒಂದರಿಂದ ಒಂದುವರೆ ಅಡಿ ಎತ್ತರವಾಗಿದೆ. ಬೇವೂರಿನ ಶಿಲ್ಲದಲ್ಲಿ ಜಟಾಬಂಧವಿದ್ದು, ಕೂದಲು 
ಹರಡಿದಂತೆ ಕೆತ್ತಲಾಗಿದೆ. ಇವುಗಳ ಆಧಾರದಿಂದ ಇಲ್ಲಿ ಪಾಶುಪತ ಮತ ಪ್ರಚಲಿತದಲ್ಲಿತ್ತು ಎಂಬುದು 
ಗಮನಕ್ಕೆ ಬರುತ್ತದೆ. 


ಕಾಲಭೈರವ 


ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆಯುವ ಭೈರವ ಶಿಲ್ಲಗಳು ಸಾಮಾನ್ಯವಾಗಿ ಈ ಕೆಳಕಂಡ 
ಲಕ್ಷಣವನ್ನು ಹೊಂದಿದೆ. ಭೈರವನು ನಗ್ನನಾಗಿದ್ದು, ಚತುರ್ಭುಜಗಳನ್ನು ಹೊಂದಿರುವ 
ಮೂರ್ತಿಯಾಗಿದೆ. ಕೈಗಳಲ್ಲಿ ಡಮರು, ತ್ರಿಶೂಲ, ಖಡ್ಗ ಪಾನಪಾತ್ರ ಅಥವಾ ಕಪಾಲ ಹಾಗೂ 
ರುಂಡವನ್ನು ಹಿಡಿದಿರುತ್ತಾನೆ ಭೈರವನು ಕೊರಳಿಗೆ ರುಂಡ ಮಾಲೆ, ಹಾವಿನ ಸೊಂಟಪಟ್ಟಿ ಅಥವಾ 
ತೋಳಪಟ್ಟಿ, ಕಿವಿಗೆ ಪತ್ರಕುಂಡಲ, ನಾಗವಲಯ, ಯಜ್ಞೋಪವೀತ, ಕಂಕಣ, ಕಂಠಿಹಾರ, ಕೇಯೂರ, 
ಉದರಬಂಧ ಮೊದಲಾದವುಗಳನ್ನು ಧರಿಸಿದ್ದಾನೆ. ಬ್ರಹ್ಮನ ರುಂಡದಿಂದ ಸೋರುತ್ತಿರುವ ನೆತ್ತರಿಗೆ 
ಬಾಯಿ ಚಾಚಿ ನೆಗೆಯುತ್ತಿರುವ ನಾಯಿ, ಪಕ್ಕದಲ್ಲಿ ನರ್ತನ ಮಾಡುತ್ತಿರುವ ಕಂಕಾಲ ಮೂರ್ತಿಗಳು 
(ಬೇತಾಳ), ಕೆಲವೆಡೆಗಳಲ್ಲಿನ ಭೈರವ ಮೂರ್ತಿಗಳಲ್ಲಿ ಕೋರೆಯ ಹಲ್ಲುಗಳು ಎದ್ದು ಕಾಣುತ್ತವೆ. 


ನಾಥಪಂಥದ ಯತಿ 


ಕೂಡ್ಲೂರು ಗ್ರಾಮದ ಮಂಗಳೇಶ್ವರ ದೇವಾಲಯದ ಪಕ್ಕದಲ್ಲಿ ನಾಥಪಂಥದ ಯತಿ 


% 


ಮೂರ್ತಿಶಿಲ್ಲವಿದೆ. ಧ್ಯಾನಭಂಗಿಯಲ್ಲಿ ಪೀಠದ ಮೇಲೆ ಕುಳಿತಿರುವ ಯತಿಯ ಶಿಲವು ಸುಮಾರು 


w 


ಒಂದುವರೆ ಅಡಿ ಎತ್ತರವಿದೆ. ಅಗಲವಾದ ಕಿವಿಯ ಛೇದನ ಮಾಡಿರುವುದರಿಂದ ನಾಥಪಂಥದ 
ಯತಿಯೆಂಬುದು ಸ್ಪಷ್ಟವಾಗುತ್ತದೆ. ಜಟಾಧಾರಿಯಾಗಿ ಹಣೆಗೆ ಹಗ್ಗದಾಕಾರದ ಎಳ ಎಳೆಯ 
ಪಟ್ಟಿಯನ್ನು ಕಟ್ಟಿಕೊಂಡಿದ್ದು, ಭುಜದ ಮೇಲೆಲ್ಲಾ ಕೂದಲುಗಳು ಹರಡಿಕೊಂಡಿದ್ದು, ಹಿಂಬದಿಯಲ್ಲಿ 


ಮುಡಿಯನ್ನು ಸುರಳಿಯಂತೆ ಸುತಿ ಕಟಲಾಗಿದೆ. ಈ ಯಶತಿಯು ಸೌಮಮುಖ ಭಾವವನು 
ವ್ಸ ವಂ ಬ p) C1 


214 


ಹೊಂದಿದ್ದು, ಕೊರಳೆಲ್ಲ ರುದ್ರಾಕ್ಷಿ ಮಾಲೆ, ರತ್ನಾಭರಣಗಳನ್ನು ಧರಿಸಿದ್ದಾನೆ. ವಿಶಾಲವಾದ 
ವಕ್ಷಸ್ಥಳವನ್ನೊಳಗೊಂಡಿದ್ದು. ಉದಾರದ ಸುತ್ತ ಉದರಬಂಧವಿದೆ. ಹಾಗೂ ಉತ್ತರೀಯ ಬಂಧವಿದ್ದು, 
ಬಲಗಾಲಿನ ಕಣಕಾಲಿನಲ್ಲಿ ಪಾದಬಂಧಾಭರಣ, ದಪ್ಪನೆಯ ಕಡಗಗಳನ್ನು ಧರಿಸಿದ್ದಾನೆ. ದಪ್ಪನೆಯ 
ಹುಬ್ಬಿನ ರಚನೆಯಿರುವುದರಿಂದ ಮಹಾನ್‌ ಪರುಷವೆಂಬುದು ಸ್ಪಷ್ಟವಾಗುತ್ತದೆ. ಎಡಗೈ ತೊಡೆಯ 
ಮೇಲೆ ಧ್ಯಾನ ಮುದೆಯಲ್ಲಿದ್ದು, ಅಂಗೈ ಮಾತ್ರ ಉಳಿದಿದ್ದು, ಉಳಿದ ಭಾಗ ತುಂಡಾಗಿದೆ. ಬಲಗೈ 
ಸಂಪೂರ್ಣವಾಗಿ ಭಗ್ನಗೊಂಡಿದೆ. ಕಣಕಾಲವರೆಗೆ ಧರಿಸಿರುವ ವಸ್ತದ ನೆರಿಗೆಗಳನ್ನು ಚೆನ್ನಾಗಿ 
ಮೂಡಿಸಲಾಗಿದೆ. ಒಟ್ಟಿನಲ್ಲಿ ಕಪುನೆಯ ಕಣಶಿಲೆಯಲ್ಲಿ ಸುಂದರವಾಗಿ ಕೆತ್ತಿರುವ ಈ ಶಿಲ್ಪವು ಕ್ರಿಶ. 
೧೧-೧೨ನೆಯ ಶತಮಾನಕ್ಕೆ ಸೇರಿದೆ. ನೀಲಸಂದದ ಕಾಲಭೈರವ ದೇವಾಲಯದ ಕಂಬಗಳಲ್ಲಿ 
ನಾಥಪಂಥದ ಯತಿ ಉಬ್ಬುಶಿಲ್ಲಗಳಿವೆ. ಇವುಗಳ ಆಧಾರದಿಂದ ಇಲ್ಲಿನ ಕಾಲಭೈರವನ 
ದೇವಾಲಯಗಳು ನಾಥಪಂಥದ ನೆಲೆಗಳಾಗಿದ್ದವು ಎಂಬುದು ತಿಳಿದುಬರುತ್ತದೆ. 


ವೀರಭದ 


ಈ ತಾಲೂಕಿನ ಬೇವೂರು, ಮಂಕುಂದ, ದೇವರಹಳ್ಳಿ, ಸಂತೆಮೊಗೇನಹಳ್ಳಿ, ಅಕ್ಕೂರು, 
ಹೊಸಹಳ್ಳಿ, ಚನ್ನಪಟ್ಟಣ, ಯಲಿಯೂರು, ಸಂತೆಮೊಗೇನಹಳ್ಳಿ ಇನ್ನು ಮುಂತಾದ ಕಡೆಗಳಲ್ಲಿ 
ವೀರಭದನ ದೇವಾಲಯಗಳಿವೆ. ದೇವರಹಳ್ಳಿಯ ದೊಡ್ಡಬೀರೇಶ್ಲರ ದೇವಾಲಯದ ವೀರಭದನ 
ಮೂರ್ತಿಶಿಲ್ಲ ಹೊಯ್ದಳ ಕಾಲಕ್ಕೆ ಸೇರಿದ್ದು, ಸುಂದರವಾಗಿ ಕೆತ್ತಲಾಗಿದೆ. ಉಳಿದ ದೇವಾಲಯಗಳಲ್ಲಿ 
ಪ್ರತಿಷ್ಠಾಪಿಸಿರುವ ವೀರಭದ್ರನ ಮೂರ್ತಿಶಿಲ್ಲಗಳು ವಿಜಯನಗರ ಅರಸರ ಕಾಲದಲ್ಲಿ ಪ್ರತಿಷ್ಠಾಪಿಸಿದ್ದು, 
ಒರಟು ಕಲ್ಲಿನಿಂದ ನಿರ್ಮಿಸಿರುವ ಸಾಧಾರಣ ಮೂರ್ತಿಶಿಲ್ಲಗಳಾಗಿವೆ. ಸಾಮಾನ್ಯವಾಗಿ ಇಲ್ಲಿರುವ 
ವೀರಭದನ ಮೂರ್ತಿಗಳು ತ್ರಿಭಂಗಿಯಲ್ಲಿ ನಿಂತಿರುವಂತೆ ಕೆತ್ತಲಾಗಿದೆ. ಚತರ್ಭುಜಗಳನ್ನು 
ಹೊಂದಿರುವ ವೀರಭದನು ಹಿಂಬದಿಯ ಕೈಗಳಲ್ಲಿ ಬಿಲ್ಲು. ಬಾಣವನ್ನು ಹಿಡಿದಿದ್ದರೆ, ಮುಂಬದಿಯ 
ಕೈಗಳಲ್ಲಿ ಖಡ್ಗ, ಖೇಟಕವನ್ನು(ಗುರಾಣಿ) ಹಿಡಿದು. ಯಜ್ಞೋಪವೀತ, ರುಂಡಮಾಲೆ, 
ಕಾಲ್ಕಡಗ(ಕಂಕಣ), ಕೇಯೂರ, ಭುಜಕೀರ್ತಿ, ಹಾಕಿ, ಉದರಬಂಧ, ಕಟಿಬಂಧ, 
ಇಳಿವಸ್ತಹೊಂದಿದ್ದು, ಕರಂಡ ಮಕುಟ ಶಿರೋವೇಷಿಯಾಗಿದ್ದಾನೆ. ಕಿರೀಟದ ಪೂರಿತದ ಭಾಗದಲ್ಲಿ 
ಲಿಂಗವಿರುತ್ತದೆ. ನಡುವಿನಲ್ಲಿ ಕಿರುಬಾಗಿದ ಭರ್ಜಿಯಿದ್ದು, ಸಾಮಾನ್ಯವಾಗಿ ಆಯತಾಕಾರದ 
ಗುರಾಣಿಯ ಮೇಲೆ ಊರಿದ ಹಸ್ತ ಹೊಂದಿದೆ. ಈ ವೀರಭದ್ರ ತ್ರಿನೇತ್ರ ಹುರಿ ಮೀಸೆಯವ, 
ಕೋರೆಯುಳ್ಳವ, ಕೀರ್ತಿಮುಖ ಕೇಂದ್ರ ನೆತ್ತಿಯ ಪ್ರಭಾವಳಿಯೊಳಗಿರುವ, ಸೊಂಟದಲ್ಲಿಯೂ 
ಕೀರ್ತಿಮುಖ ಹೊಂದಿದ್ದು, ಈತನ ಬಲಭಾಗದಲ್ಲಿ ಕೈಮುಗಿದು ನಿಂತಿರುವ ಟಗರುಕಿರುಶಿಲ್ಲವು 
ಸಾಮಾನ್ಯವಾಗಿ ಇರುತ್ತದೆ. ಬೇವೂರು ಗ್ರಾಮದ ಸಿದ್ದರಾಮೇಶ್ವರ ಬೆಟ್ಟದ ಹಿಂಭಾಗದ ಕೆಳಗಿನ 
ಬಂಡೆಯೊಂದರಲ್ಲಿನ ಮೂರ್ತಿಶಿಲ್ಲದಲ್ಲಿ ಮಾತ್ರ ವೀರಭದನ ಪಕ್ಕದಲ್ಲಿ ಭದಕಾಳಿಯ ಉಬ್ಬುಶಿಲ್ಲವನ್ನು 
ಕೆತ್ತನೆ ಮಾಡಲಾಗಿದೆ. 


ರಾವಳೇ(ಣೇ)ಶ್ಚರ 


215 


ಚೋಳರ ಕಾಲದಲ್ಲಿ ರಾವಣ ಅಥವಾ ರಾವಳೇಶ್ವರನ ಆರಾಧನೆ ಕಂಡುಬರುತ್ತದೆ. ಚನ್ನಪಟ್ಟಣ 
ತಾಲೂಕಿನ ಚಿಕ್ಕವಿಠಲೇನಹಳ್ಳಿ ಹಾರೋಕೊಪ್ಪ ವಿಠಲೇನಹಳ್ಳಿ, ಇಗ್ಗಲೂರು, ಅರಳಾಳುಸಂದದಲ್ಲಿ 
ರಾವಳೇಶ್ವರ ಮೂರ್ತಿಶಿಲ್ಲಗಳಿದ್ದು, ಅವುಗಳನ್ನು ಕಣಶಿಲೆಯಲ್ಲಿ ಕೆತ್ತಲಾಗಿದೆ. ಸುಮಾರು ಎರಡೂವರೆ 
ಅಡಿ ಎತ್ತರ, ಒಂದೂವರೆ ಅಡಿ ಅಗಲವಾದ ಈ ರಾವಳೇಶ್ವರನ ಶಿಲ್ಲಗಳು ಒಂದು ತಲೆಯನ್ನು 
ಹೊಂದಿದ್ದು, ನಾಲ್ಕು ಕೈಗಳು ಇರುವುದರಿಂದ ದೇವರೆಂದು ಆರಾಧಿಸುವ ಸಂಪ್ರದಾಯವಿದೆ. 
ರಾವಳೇಶ್ವರನ ಹಿಂಬದಿಯ ಬಲಗೈಯಲ್ಲಿ ಪ್ರಯೋಗ ಚಕ್ರ, ಎಡಗೈಯಲ್ಲಿ ಬಿಲ್ಲು ಬಾಣಗಳನ್ನು 
ಹಿಡಿದಿದ್ದರೆ, ಮುಂಬದಿಯ ಎಡಗೈಯಲ್ಲಿ ಶಾಂತ ಮುದೆಯಿಂದ ಕೂಡಿದ ಗದೆಯಿದೆ. ಮತ್ತೊಂದು 
ಕೈಯಲ್ಲಿ ಸೊಂಟದ ಮೇಲೆ ಇಳಿಬಿಟ್ಟ ಖಡ್ಗವನ್ನು ವೀರ(ರಾಜ) ಗಾಂಭರ್ಯದಿಂದ ಹಿಡಿದಿರುವುದಾಗಿದೆ. 
ವೇಷಭೂಷಣಗಳು ರಾಜನಂತೆಯೇ ಕಾಣುತ್ತವೆ. ಕಾಲುಗಳಲ್ಲಿ ಎತ್ತರವಾದ ಪಾದುಕೆ ಧರಿಸಿರುವುದು 
ಕಂಡು ಬರುತ್ತದೆ. ಈ ವಿಗ್ರಹದ ಪೀಠದಲ್ಲಿ ಕಾದಾಟದ ಎರಡು ಟಗರುಗಳು, ಇವುಗಳ ಇಕ್ಕೆಲಗಳಲ್ಲಿ 
ಹೋರಾಡುವ ಸೈನಿಕರು ಇದ್ದಾರೆ. ರಾವಳನ ಇಕ್ಕೆಲಗಳಲ್ಲಿ ಪರಿವಾರದವರು, ಚಾಮರಧಾರಿಯರು, 
ಶ್ರೇತಛತ್ರಿಯ ಹಿಡಿದ ವ್ಯಕ್ತಿಯ ಉಬ್ಬುಶಿಲ್ಲಗಳಿವೆ. ಈ ರೀತಿಯ ಶಿಲ್ಪಗಳನ್ನು ಸೂಕ್ಷ್ಮವಾಗಿ 
ಅಭ್ಯಾಸಿಸಿದರೆ ಶಿಲ್ಲ ಬೇರೆ ಬೇರೆ ಸಂದರ್ಭದ ಕಥೆಯನ್ನು ಹೇಳಹೊರಟಿದೆ ಎನಿಸುತ್ತದೆ. 


ದಕ್ಷಿ ನಣಾಮೂರ್ತಿ 


ಶಿವಾಲಯಗಳ ದಕ್ಷಿಣಭಾಗದ ದೇವಕೋಷ್ಠಕದಲ್ಲಿ ದಕ್ಷಿಣಾಮೂರ್ತಿಯ  ಶಿಲ್ಲವನ್ನು 
ಪ್ರತಿಷ್ಠಾಪಿಸಿರುತ್ತಾರೆ. ಶಿವನು ದಕ್ಷಿಣಾಭಿಮುಖನಾಗಿ ಕುಳಿತು ಯಷಿಗಳಿಗೆ ಯೋಗ ಹಾಗೂ 
ಜ್ಞಾನಗಳನ್ನು ಬೋಧಿಸಿದ್ದರಿಂದ ಅವನು ದಕ್ಷಿಣಾಮೂರ್ತಿ ಎಂಬ ಹೆಸರು ಬಂತೆಂದು 
ಪುರಾಣಗಳಿಂದ ತಿಳಿದುಬರುತ್ತದೆ. ದಕ್ಷಿಣಾಮೂರ್ತಿಯ ಅನುಗಹ, ಸಂಹಾರ ಎರಡನ್ನೂ 
ಅಳವಡಿಸಿಕೊಂಡ ಮೂರ್ತಿಯಾದ್ದರಿಂದ ಸೌಮ್ಯಮುಖ ಮತ್ತು ಸಂಹಾರ ಸಂಕೇತ ಎರಡೂ 
ಲಕ್ಷಣಗಳಿರುತ್ತವೆ. ದಕ್ಷಿಣಾಮೂರ್ತಿಯ ಶಿಲ್ಪಗಳಲ್ಲಿ ಪ್ರಮುಖವಾಗಿ ವ್ಯಾಖ್ಯಾನ ದಕ್ಷಿಣಾಮೂರ್ತಿ ಮತ್ತು 
ಶಿವನ ವೀಣಾಧರ ದಕ್ಷಿಣಾಮೂರ್ತಿ ರೂಪಗಳು ಕಂಡುಬರುತ್ತವೆ. ಚನ್ನಪಟ್ಟಣ ತಾಲೂಕಿನ 
ಮಳೂರುಪ್ಪಟದ ಅರ್ಕೇಶ್ವರ ದೇವಾಲಯದಲ್ಲಿ ಗಂಗರ ಕಾಲದ ಸುಮಾರು ಎರಡು ಅಡಿ ಎತ್ತರದ 
ಸುಂದರವಾದ ವ್ಯಾಖ್ಯಾನ ದಕ್ಷಿಣಾಮೂರ್ತಿ ಶಿಲವಿದೆ. ಚತುರ್ಭುಜಧಾರಿಯಾದ ದಕ್ಷಿಣಾ 
ಮೂರ್ತಿಯು ಪೀಠದಮೇಲೆ ವೀರಾಸನದಲ್ಲಿ ಕುಳಿತಂತೆ ಚಿತ್ರಿಸಲಾಗಿದೆ. ಬಲಗಾಲನ್ನು ಅಪಸ್ಮಾರ 
ಪುರಷ ಎನ್ನುವ ರಾಕ್ಷಸನ ಮೇಲೆ ಊರಲಾಗಿದೆ. ಎಡಗಾಲನ್ನು ಬಲಗಾಲ ತೊಡೆಯ ಮೇಲೆ 
ಅಡ್ಡಲಾಗಿಟ್ಟುಕೊಂಡಿದ್ದಾನೆ. ತನ್ನೊಳಗಿನ ಪೂರ್ಣಶಾಂತಿಯನ್ನು ಬಿಂಬಿಸುವ ಶಾಂತ ಮುಖ 
ಭಾವವನ್ನು ರೂಪಿಸಲಾಗಿದೆ. ಅವನ ಜಡೆಗಟ್ಟಿದ ಕೂದಲು ಹರಡಿದಂತಿದ್ದು, ಸರ್ವ ಆಭರಣಗಳಿಂದ 
ಅಲಂಕೃತನಾಗಿದ್ದಾನೆ. ಅವನ ಬಲಮುಂಗೈ ಜ್ಞಾನಮುದ್ರೆ ಅಥವಾ ವ್ಯಾಖ್ಯಾನ ಮುದೆಯನ್ನು 
ತೋರುತ್ತದೆ. ಬಲಹಿಂಗೈಯಲ್ಲಿ ಸರ್ಪವನ್ನು ಎಡಗಾಲಿನ ತೊಡೆಯ ಮೇಲೆ ಊರಿದ್ದು, ಪುಸ್ತಕವನ್ನು 


216 


ಹಿಡಿದಂತೆ ಚಿತ್ರಿಸಲಾಗಿದೆ. ಅಲ್ಲದೇ ಚಿಕ್ಕಮಳೂರಿನ ಅರ್ಕೇಶ್ವರ ದೇವಾಲಯ, ಮಂಗಾಡಹಳ್ಳಿಯ 
ಗಂಗರ ಕಾಲದ ಶಿವನ ವೀಣಾಧರ ದಕ್ಷಿಣಾಮೂರ್ತಿಯ ಶಿಲಗಳಿವೆ. 


ಸೂರ್ಯ 


ಚನ್ನಪಟ್ಟಣ ತಾಲೂಕಿನಲ್ಲಿ ಸೂರ್ಯನ ಶಿಲ್ಲಗಳನ್ನು ನೋಡುವುದಾದರೆ, ಸಮಭಂಗಿಯಲ್ಲಿ 
ನಿಂತಿರುವ ಸೂರ್ಯನು ದ್ವಿಬಾಹುಗಳನ್ನು ಹೊಂದಿದ್ದು, ಭುಜದ ಎತ್ತರಕ್ಕೆ ಎತ್ತಿದ ಎರಡು ಕೈಗಳಲ್ಲಿ 
ಕಮಲದ ಮೊಗ್ಗುಗಳನ್ನು ಹಿಡಿದಿದ್ದಾನೆ. ಕಿರೀಟ, ಕಂಠಹಾರ, ಕರ್ಣಕುಂಡಲ, ಯಜ್ಞೋಪವೀತ, 
ತೋಳ್ಸಂಧ, ಕೈಪಟ್ಟು, ನಡುಬಂಧ ಹಾಗೂ ಹೂವಿನ ಹಾರಗಳಿಂದ ಸೂರ್ಯ ಅಲಂಕೃತನಾಗಿದ್ದಾನೆ. 
ಚಿಕ್ಕೇನಹಳ್ಳಿ ಗ್ರಾಮದಲ್ಲಿರುವ ಸುಮಾರು ಮೂರು ಅಡಿ ಎತ್ತರದ ಸೂರ್ಯನ ಮೂರ್ತಿಶಿಲ್ಲ 
ದೊರೆತಿದೆ. ಕ್ರಿಶ. ಎಂಟನೆಯ ಶತಮಾನಕ್ಕೆ ಸೇರಿರುವ ಇದರಲ್ಲಿ ಸೂರ್ಯನು ವಿವಿಧ 
ಆಭರಣಗಳನ್ನು ಧರಿಸಿರುವಂತೆ ಸುಂದರವಾಗಿ ಕೆತ್ತಲಾಗಿದೆ. ಇಂತಹ ಲಕ್ಷಣಗಳಿರುವ ಸೂರ್ಯನ 
ಮೂರ್ತಿಶಿಲ್ಲಗಳು ಮಳೂರು, ಮಂಕುಂದ, ಚನ್ನಪಟ್ಟಣ, ಕೃಷ್ಣಾಪುರ, ಹೊಂಗನೂರು, ಇಗ್ಗಲೂರು, 
ಕೋಡಂಬಲಳ್ಳಿ, ನೇರಳೂರು, ಕುಡ್ಡೂರು, ಸೋಮನಾಥಪುರ ಇನ್ನೂ ಮುಂತಾದ ಕಡೆಗಳಲ್ಲಿ 
ಕಂಡುಬಂದಿವೆ. ಅವುಗಳ ಆಧಾರದಿಂದ ಚನ್ನಪಟ್ಟಣ ತಾಲೂಕು ಪ್ರದೇಶದಲ್ಲಿ ಗಂಗರ ಕಾಲದಲ್ಲಿ 
ಸೂರ್ಯನನ್ನು ಮೂರ್ತಿ ರೂಪದಲ್ಲಿ ಆರಾಧಿಸುತ್ತಿದ್ದರು ಎಂಬುದು ತಿಳಿದುಬರುತ್ತದೆ. ಜೊತೆಗೆ 
ಸೂರ್ಯನ ಮೂರ್ತಿಶಿಲ್ಲಗಳು ದೊರೆತಿರುವ ಸ್ಥಳಗಳು ಸೂರ್ಯಾರಾಧನೆಯ ಕೇಂದ್ರಗಳಾಗಿದ್ದವು 
ಎಂಬ ಅಪರೂಪದ ವಿಷಯ ಗಮನಕ್ಕೆ ಬರುತ್ತದೆ. ಇಲ್ಲಿ ಕಂಡುಬಂದಿರುವ 
ಸೂರ್ಯನಮೂರ್ತಿಶಿಲ್ಲಗಳನ್ನು ಗಂಗರ ಕಾಲದಲ್ಲಿ ಪ್ರತಿಷ್ಠಾಪಿಸಿರುವುದು ವಿಶೇಷವಾಗಿದೆ. 
ಅವುಗಳಿಂದ ಗಂಗರ ಕಾಲದಲ್ಲಿ ಸೂರ್ಯನ ಆರಾಧನೆಯ ಅಂಶಗಳು ಬೆಳಕಿಗೆ ಬರುತ್ತವೆ. 


ಗಣಪತಿ 


ಚನ್ನಪಟ್ಟಣ ತಾಲೂಕಿನ ಪ್ರಾಚೀನ ಗಣಪತಿ ಶಿಲ್ಲಗಳು ಮಳೂರು ಪಟ್ಟಣ, ಬೇವೂರು, 
ಮಂಡ್ಯ, ಅರಳಾಸಂದ್ರ, ಮಂಗಾಡಹಳ್ಳಿ  ಕೋಡಂಬಳ್ಳಿ, ಬೇರೂರು, ಹೊಡಿಕೆಹೊಸಹಳ್ಳಿ 
ಮೊದಲಾದೆಡೆ ದೊರೆಯುತ್ತವೆ. ಕ್ರಿಶ. ೭-ಲನೆಯ ಶತಮಾನಕ್ಕೆ ಸೇರಿದ ಈ ಮೂರ್ತಿಗಳು 
ದ್ವಿಬಾಹುವನ್ನು ಹೊಂದಿದ್ದು, ಸುಖಾಸೀನ ಭಂಗಿಯಲ್ಲಿ ಕುಳಿತಿರುವಂತೆ ಕೆತ್ತಲಾಗಿದೆ. ಕೈಗಳಲ್ಲಿ 
ಮಾದಕ ಮತ್ತು ದಂಡವನ್ನು ಹಿಡಿದಿರುತ್ತವೆ. ಸಾಮಾನ್ಯವಾಗಿ ಈ ಕಾಲಘಟ್ಟಕ್ಕೆ ಸೇರಿರುವ ಗಣಪತಿ 
ಮೂರ್ತಿಶಿಲ್ಲಗಳು ಹೆಚ್ಚು ಅಲಂಕೃತವಾಗಿರುವುದಿಲ್ಲ. ಆದರೆ ಗಂಗರ ನಂತರ ಕಾಲದಲ್ಲಿ 
ಚತುರ್ಭುಜವನ್ನು ಹೊಂದಿದ್ದು, ಹೆಚ್ಚು ಅಲಂಕೃತವಾಗಿ ಕೆತ್ತಲಾಗಿದೆ. ನಂತರ ಹೊಯ್ದಳರ ಕಾಲದ 
ಮತ್ತಷ್ಟು ಸುಂದರವಾಗಿ ಕೆತ್ತಲಟ್ಟಿರುವುದನ್ನು ಈ ತಾಲೂಕಿನ ಹೊಂಗನೂರಿನ ಈಶ್ವರ 
ದೇವಾಲಯದಲ್ಲಿರುವ ಗಣಪತಿ ಮೂರ್ತಿಶಿಲ್ಲದಿಂದ ಗೊತ್ತಾಗುತ್ತದೆ. ಸುಮಾರು ಮೂರುವರೆ ಅಡಿ 


217 


ಎತ್ತರದ ಈ ಗಣಪತಿ ಶಿಲ್ಲವು ಸುಖಾಸೀನ ಭಂಗಿಯಲ್ಲಿ ಕುಳಿತಿರುವಂತೆ ಕೆತ್ತಲಾಗಿದೆ. ನಾಲ್ಕು 
ಕೈಗಳನ್ನು ಹೊಂದಿದ್ದು, ಹಿಂಬದಿಯ ಕೈಗಳಲ್ಲಿ ಅಂಕುಶ, ಪದ್ಮವನ್ನು ಹಿಡಿದಿದ್ದರೆ, ಮುಂದಿನ ಕೈಗಳಲ್ಲಿ 
ಫಲ, ಮೋದಕವನ್ನು ಹಿಡಿದಿದೆ. ಕೆಳಗಿನ ಎಡಗೈೆಯಲ್ಲಿರುವ ಮೋದಕವನ್ನು ಸೊಂಡಲಿನಿಂದ 
ತಿನ್ನುತ್ತಿರುವಂತೆ ಚಿತ್ರಿಸಲಾಗಿದೆ. ಅಗಲವಾದ ಕಿವಿಗಳು, ಕಿರೀಟ ಮಕುಟ, ಯಜ್ಞೋಪವೀತ, 
ಕೊರಳಲ್ಲಿ ಹಾರ, ಹೆಗಲ ಮೇಲಿನ ಆಭರಣಗಳು, ಮೊದಲಾದ ಅಲಂಕಾರಗಳಿಂದ ಹೊಂದಿದೆ. 
ಹೊಟ್ಟೆಗೆ ಸರ್ಪಬಂಧವಿದ್ದು, ಮೂರು ತಲೆಯ ಸರ್ಪ ಎಡೆ ಬಿಚ್ಚಿರುವಂತೆ ಚಿತ್ರಿಸಲಾಗಿದೆ. ಈ 
ಮೂರ್ತಿಯ ಪ್ರಭಾವಳಿಯು ಲತಾಬಳ್ಳಿಯಿಂದ ಅಲಂಕೃತಗೊಂಡಿದ್ದು, ಪೀಠದಲ್ಲಿ ಮೂಷಿಕದ 


ಸುಂದರವಾದ ಉಬ್ಬುಕೆತ್ತನೆಯಿದೆ. 


ಸಪ್ತಮಾತೃಕೆಯರ ಶಿಲ್ಪಗಳು 


ಸಪ್ತಮಾತೃಕೆಯರ ಶಿಲ್ಪ್ಲಗಳಿರುವ ದೇವಾಲಯಗಳು ಚನ್ನಪಟ್ಟಣ ತಾಲ್ಲೂಕಿನ ದೊಡ್ಡಮಳೂರು, 
ಕೂಡ್ಲೂರು, ಚಿಕ್ಕಮಳೂರು, ಚೇವೂರು, ಮಳೂರುಪಟ್ಟ ಹೊನ್ನಾಯಕನಹಳ್ಳಿ, ಹೊಂಗನೂರು, 
ಸೋಮನಾಥಪುರ, ಸೋಗಾಳ, ನೇರಳೂರು, ಸರಗೂರು, ಇಗ್ಗಲೂರು, ಕೋಡಂಬಳ್ಳಿ ಮೊದಲಾದ 
ಕಡೆಗಳಲ್ಲಿ ಶಿವ ದೇವಾಲಯದ ಪರಿವಾರ ದೇವತೆಗಳಾಗಿ ನವರಂಗದಲ್ಲಿ ಪ್ರತಿಷ್ಠಾಪಿಸಿ ಆರಾಧನೆ 
ಮಾಡುತ್ತಾ ಬಂದಿರುವುದನ್ನು ಕಾಣಬಹುದು. 


ಸಪ್ಪಮಾತೃಕೆಯರಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ಚತುರ್ಮುಖಳಾದ(ಉಬ್ಬುಶಿಲ್ಲಗಳಲ್ಲಿ 
ಮೂರು ಮುಖಗಳನ್ನು ಬಿಡಿಸಲಾಗಿರುತ್ತದೆ) ಬ್ರಾಹ್ಮಿಯು ಪೀಠದ ಮೇಲೆ ವೀರಾಸನ ಭಂಗಿಯಲ್ಲಿ 
ಕುಳಿತಿರುವಂತೆ ಕೆತ್ತಲಾಗಿದೆ. ಬ್ರಹ್ನನ ಶಕ್ತಿರೂಪವಾದ ಬ್ರಾಹ್ಮಿಣಿ ಚತುರ್ಭುಜಗಳಲ್ಲಿ ಕ್ರಮವಾಗಿ 
ಅಭಯ, ಅಕ್ಷಮಾಲೆ, ಕಂಪಲಗಳಿವೆ. ಮುಂದಿನ ಎಡಗೈ ಎಡಗಾಲ ತೊಡೆದು ಮೇಲಿಟ್ಟಿರುವ 
ಆರಾಮ ಹಸ್ತವಾಗಿದೆ. ದೇವಿಯು ಕುಂಡಲಗಳನ್ನು, ಕೊರಳಲ್ಲಿ, ಕಂಠಿಕೆ ಪದಕ ಹಾರಗಳನ್ನು 
ಧರಿಸಿದ್ದಾಳ. ಇವಲ್ಲದೆ ಕರಂಡಮಕುಟ, ಕಂಕಣ, ಕೇಯೂರ, ಕುಚಬಂಧ, ಕಠಿಬಂಧ, 
ಮೊಳಕಾಲಿನವರೆಗೆ ಸ್ಪುಟವಾಗಿ ನೆರಿಗೆ ಸಹಿತ ಸೀರೆ, ಕಾಲಂದುಗೆಯ ಧಾರಣೆಯಿದೆ. ದೇವಿಯ 
ಪೀಠದಡಿಯಲ್ಲಿ "ಹಂಸ' ಲಾಂಛನವಿದೆ. ಕೂಡ್ಲೂರಿನ ಬಸವನ ದೇವಾಲಯದ ಮುಂಭಾಗ ಗಂಗರ 
ಕಾಲದ ಎರಡು ಅಡಿ ಎತ್ತರದ ಬ್ರಾಹ್ಮಿಯ ಬಿಡಿಶಿಲ್ಲವಿದೆ. ಚನ್ನಪಟ್ಟಣ ತಾಲೂಕಿನ ಇಗ್ಗಲೂರು, 
ಮಳೂರುಪಟ್ಟಣ ಮುಂತಾದ ಕಡೆಗಳಲ್ಲಿ ಕಂಡುಬಂದಿರುವ ಸಪ್ತಮಾತೃಕೆಯರ ಮೂರ್ತಿಶಿಲ್ಲಗಳು 
ಒಂದೇ ಪಟ್ಟಿಕೆಯಲ್ಲಿದ್ದರೆ,  ಕೋಡಂಬಳ್ಳಿಯ ಚೌಡೇಶ್ವರಿನಗರದಲ್ಲಿ ಬಿಡಿ ಬಿಡಿಯಾಗಿರುವುದು 
ವಿಶೇಷವಾಗಿದೆ. ಇವುಗಳಿಗೆ ಸಂಬಂಧಿಸಿದ ಪುರಾಣ ಕಥೆಗಳು ಪ್ರಚಲಿತದಲ್ಲಿದ್ದು, ಅವುಗಳು ಈ 
ಪ್ರದೇಶದಮಾತೃದೇವತೆ ಆರಾಧನೆಯ ಮೇಲೆ ಬೆಳಕು ಚೆಲ್ಲುತ್ತವೆ. ಜೊತೆಗೆ ಹೆಣ್ಣಿಗೆ ಗೌರವ ಸ್ಥಾನ 
ನೀಡಲಾಗಿತ್ತು ಎಂಬುದು ಗಮನಕ್ಕೆ ಬರುತ್ತದೆ. 


218 


ಮಾಹೇಶ್ನರಿ 


ಸಪ್ಪಮಾತೃಕೆಯರಲ್ಲಿ ಎರಡನೆಯ ಸ್ಥಾನ ಪಡೆದಿರುವ ಶಿವನ ಶಕ್ತಿಯಾಗಿರುವಂತಹ 
ಮಾಹೇಶ್ವರಿಯ ಲಕ್ಷಣಗಳೆಂದರೆ ಪೀಠದ ಮೇಲೆ ವೀರಾಸನ ಭಂಗಿಯಲ್ಲಿ ಕುಳಿತಿರುವಂತಿರುತ್ತದೆ. 
ಕರಂಡ ಮಕುಟವನ್ನು ಧರಿಸಿರುವ ದೇವಿಯ ಚತುರ್ಭುಜಗಳಲ್ಲಿ ಕ್ರಮವಾಗಿ ಅಭಯ, ಅಂಕುಶ, 
ತ್ರಿಶೂಲ ಮತ್ತು ಆರಾಮ ಹಸ್ತಗಳಿವೆ. ಮೇಲೆ ವಿವರಿಸಿದ ಬ್ರಾಹ್ಮಿಯು ಧರಸಿರುವ 
ಸರ್ವಾಭರಣಗಳನ್ನು ಈ ದೇವಿಯು ಧರಿಸಿದ್ದಾಳೆ. ಇದರ ಪೀಠದಲ್ಲಿ ವೃಷಭ(ನಂದಿ) ಲಾಂಛನದ 
ಉಬ್ಬುಕೆತ್ತನೆ ಈ ತಾಲೂಕಿನಲ್ಲಿ ದೊರೆತಿರುವ ಮಾಹೇಶ್ವರಿ ಮೂರ್ತಿಶಿಲ್ಲಗಳಲ್ಲಿ ಕಂಡುಬರುತ್ತದೆ. 
ಕೌಮಾರಿ 

ಸಪ್ಪಮಾತೃಕೆಯರಲ್ಲಿ ಮೂರನೆಯ ಸ್ಥಾನ ಪಡೆದಿರುವ ಸ್ವಂದನ ಶಕ್ತಿ ಸ್ಪರೂಪದ ಕೌಮಾರಿಯು 
ಸಪ್ಪಮಾತೃಕೆಯರಲ್ಲಿ ಅತೀ ಸುಂದರಳೂ ಮತ್ತು ಯುವಪ್ರಾಯದವಳೆಂದು ಪುರಾಣಗಳಿಂದ 
ತಿಳಿದುಬರುತ್ತದೆ. ಕೌಮಾರಿ ದೇವಿಯು ಪೀಠದ ಮೇಲೆ ವೀರಾಸನ ಭಂಗಿಯಲ್ಲಿ ಕುಳಿತು, ಕೈಗಳಲ್ಲಿ 
ಕ್ರಮವಾಗಿ ಅಭಯಹಸ್ತ, ದಂಡ, ಶಕ್ತಿ ಅಸ್ತಗಳನ್ನು ಹಿಡಿದು ಮತ್ತೊಂದು ವರಹಾ ಮುದ್ರೆಯಲ್ಲಿ 
ಸರ್ವಾಭರಣಗಳಿಂದ ಅಲಂಕೃತಗೊಂಡಿರುವಂತೆ ಕೆತ್ತಲಾಗಿದೆ. ಪೀಠದಲ್ಲಿ ನವಿಲು ಲಾಂಛನವಿದೆ. 
ಇಂತಹ ಲಕ್ಷಣಗಳನ್ನು ಇಲ್ಲಿನ ಕೌಮಾರಿ ಮೂರ್ತಿಶಿಲ್ಲಗಳಲ್ಲಿ ಕಾಣಸಿಗುತ್ತದೆ. 


ವೃಷ್ಣವಿ 

ವಿಷ್ಣುವಿನ ಶಕ್ತಿಯಾದ ವೈಷ್ಟವಿಯು ಪೀಠದ ಮೇಲೆ ವೀರಾಸನ ಭಂಗಿಯಲ್ಲಿ ಕುಳಿತಿದ್ದು, 
ಕೈಗಳಲ್ಲಿ ಅಭಯ ಹಸ್ತ. ಚಕ್ರ ಶಂಖ ಹಾಗೂ ಆರಾಮ ಹಸ್ತವನ್ನು ಹೊಂದಿದೆ. ಸರ್ವಾಭರಣಗಳನ್ನು 
ಧರಿಸಿರುವ ದೇವಿಯ 2ಪೀಠದಡಿಯಲ್ಲಿ ಗರುಡ ಲಾಂಛನವಿದೆ. ಕೂಡ್ಲೂರು ಹಾಗೂ 
ಸಂತೆಮೊಗೇನಹಳ್ಳಿ ಗಂಗರ ಕಾಲದ ಸುಮಾರು ಎರಡು ಅಡಿ ಎತ್ತರದ ವೈಷ್ಣವಿಯ ಬಿಡಿಶಿಲ್ಲಗಳಿವೆ. 


ಇವುಗಳಿಂದ ಗಂಗರ ಕಾಲದಲ್ಲಿ ಪ್ರಮುಖ ಆಡಳಿತ ನೆಲೆಗಳಾಗಿ ಗುರುತಿಸಿಕೊಂಡಿದ್ದ ಚನ್ನಪಬ್ದಣ 
ಪ್ರದೇಶದಲ್ಲಿ ಸಪ್ತಮಾತೃಕೆಯರ ಆರಾಧನೆ ಅಸ್ತಿತ್ವದಲ್ಲಿತ್ತು ಎಂಬುದು ತಿಳಿದುಬರುತ್ತದೆ. 


ವರಾಹಿ 


ವಿಷ್ಣುವಿನ ಅವತಾರವಾದ ವರಾಹ ದೈವ ಶಕ್ತಿಯ ಅಂಶವಾಗಿರುವ ವಾರಾಹಿಯು 
ವರಾಹದವನೆಯಾಗಿದ್ದು, ಪೀಠದ ಮೇಲೆ ವೀರಾಸನಭಂಗಿಯಲ್ಲಿ ಕುಳಿತಿದ್ದು, ಕೈಗಳಲ್ಲಿ ಕ್ರಮವಾಗಿ 
ಅಭಯ, ಬಾಣ, ಖೇಟಕ ಮತ್ತು ಆರಾಮ ಹಸ್ತಗಳಿವೆ. ಸರ್ವಾಭರಣ ಧರಿಸಿರುವ ದೇವಿಯು 
ಕುಳಿತಿರುವ ಪೀಠದಲ್ಲಿ ಸಿಂಹಲಾಂಛನದ ಉಬ್ಬುಶಿಲ್ಲವನ್ನು ಸಹ ಕೆತ್ತಲಾಗಿದೆ. 


ಇಂದ್ರಾಣಿ 


219 


ಇಂದನ ಶಕ್ತಿಯ ರೂಪವಾದ ಇಂದ್ರಾಣಿಯು ಪೀಠದ ಮೇಲೆ ವೀರಾಸನ ಭಂಗಿಯಲ್ಲಿ 
ಕುಳಿತಿದ್ದು, ಚತುರ್ಭುಜಗಳಲ್ಲಿ ಕ್ರಮವಾಗಿ ಅಭಯ, ದಂಡ, ಟಂಕ, ಹಾಗೂ ಆರಾಮ ಹಸ್ತಗಳಿವೆ. 
ಪೀಠದಲ್ಲಿ ಇಂದ್ರಾಣಿ ದೇವತೆಯವಾಹನವಾದ ಇರಾವತ(ಗಜ) ಲಾಂಛನದ ಉಬ್ಬುಕೆತ್ತನೆಯಿದೆ. 
ಚನ್ನಪಟ್ಟಣ ತಾಲೂಕಿನಲ್ಲಿ ಕಂಡುಬಂದಿರುವ ಇಂದ್ರಾಣಿ ದೇವತೆಯ ಮೂರ್ತಿಶಿಲ್ಲಗಳನ್ನು 


ಸರ್ವಾಭರಣಗಳಿಂದ ಅಲಂಕೃತಗೊಂಡಿರುವಂತೆ ಸುಂದರವಾಗಿ ಕೆತ್ತಲಾಗಿದೆ. 
ಚಾಮುಂಡಿ 


ಸಪ್ತಮಾತೃಕೆಯ ಪಟ್ಟಿಕೆಯಲ್ಲಿ ಕೊನೆಗೆ ಬರುವ ಚಾಮುಂಡಿಯು ಯಮನ ಶಕ್ತಿ ಸ್ವರೂಪಿಣಿ. 
ದೇವಿಯು ಸರ್ವಾಭರಣೆಯಾಗಿದ್ದು, ಪೀಠದ ಮೇಲೆ ವೀರಾಸನದಲ್ಲಿ ಕುಳಿತಿದ್ದು, ಕೈಗಳಲ್ಲಿ ಕ್ರಮವಾಗಿ 
ಖಡ್ಗ, ತಿಶೂಲ, ಶಂಖ ಮತ್ತು ಪಾನಪಾತ್ರೆಯನ್ನಿಡಿದಿದ್ದಾಳೆ. ಪೀಠದಡಿಯಲ್ಲಿ ನರಿ ಲಾಂಛನವಿದೆ. 
ಹೊಂಗನೂರಿನ ಈಶ್ವರ ದೇವಾಲಯದ ಹೊಯ್ದಳರ ಕಾಲದ ಸಪ್ಪಮಾತೃಕಾ ಫಲಕದಲ್ಲಿ ಮುಂದಿನ 
ದೇವಿಯರ ಮುಂದಿನ ಕೈಗಳಲ್ಲಿ ಅಭಯ ಮತ್ತು ಆರಾಮ ಹಸ್ತಗಳಿಗೆ ಬದಲಾಗಿ ಬಲಗೈಯಲ್ಲಿ 
ತಾವರೆ ಮೊಗ್ಗನ್ನು ಹಿಡಿದಿದ್ದಾರೆ. ಎಡಗೈಯಲ್ಲಿ ಫಲವೊಂದನ್ನು ಹಿಡಿದಿರುವಂತೆ ಕೆತ್ತಲಾಗಿದೆ. ಈ 
ಸಪ್ತಮಾತೃಕೆಯರ ಪಟ್ಟಿಕೆಯ ಮೇಲ್ಭಾಗದ ಲಲಾಟದಲ್ಲಿ ಸಿಂಹಮುಖದ ಕೆತ್ತನೆಯಿದೆ. ಈ ಫಲಕವು 
ಚನ್ನಪಟ್ಟಣ ತಾಲೂಕಿನಲ್ಲೇ ಅತ್ಯಂತ ಸುಂದರವಾದ ಸಪ್ತಮಾತೃಕೆಯರ ಮೂರ್ತಿಶಿಲ್ಲಗಳನ್ನು 
ಹೊಂದಿದೆ. 


ಯೋಗಿನ(ಯೋಗೀಶ್ನರ) 


ಮಳೂರುಪಟ್ಟಣ ಹಾಗೂ ಕೂಡ್ಲೂರುಗಳಲ್ಲಿ ಸಪ್ತಮಾತೃಕೆಯರ ಶಿಲ್ಲದೊಂದಿಗೆ ಯೋಗಿನಿಯ 
ಶಿಲ್ಲವನ್ನು ಪ್ರತಿಷ್ಠಾಪಿಸಲಾಗಿದೆ. ಈಕೆಯು ಸಪ್ತಮಾತೃಕೆಯರ ತಾಯಿ ಎಂಬುದು ಜನರ 
ನಂಬಿಕೆಯಿದೆ. ಆದ್ದರಿಂದ ಯೋಗಿನಿಯನ್ನು ಮಕ್ಕಳ ತಾಯಿ ಎಂದು ಕರೆಯುತ್ತಾರೆ. ಈಕೆ 
ದ್ವಿಬುಜಗಳನ್ನು ಹೊಂದಿದ್ದು, ಪೀಠದ ಮೇಲೆ ಪದ್ಗಾಸನದಲ್ಲಿ ಕುಳಿತು, ಒಂದು ಕೈಯನ್ನು ತೊಡೆಯ 
ಮೇಲೆರಿಸಿಕೊಂಡು ಇನ್ನೊಂದು ಕೈಯಲ್ಲಿ ಫಲವನ್ನು ಹಿಡಿದಿರುತ್ತಾಳೆ. ಬೈತಲೆ ತೆಗೆದು, ತುರುಬು 
ಗಂಟಿಕ್ಕಿ, ಸರ್ವಾಭರಣ ಭೂಷಿತೆಯಾಗಿ ಮುತ್ತೈದೆಯಂತೆ ಆಕರ್ಷಕವಾಗಿ ಕೆತ್ತಲಾಗಿದೆ. 


ಮಹಿಷಾಸುರ ಮರ್ದಿನಿ 


ಶಕ್ತಿ ದೇವತೆಗಳಲ್ಲಿ ಬಹು ಪ್ರಖ್ಯಾತವಾಗಿರುವ ದೇವತೆಗಳಲ್ಲಿ ಮಹಿಷಾಷುರ ಮರ್ದಿನಿಯೂ 
ಒಬ್ಬಳಾಗಿದ್ದಾಳೆ. ಮಹಿಷನೆಂಬ ರಾಕ್ಷಸನು ಕೋಣದ ರೂಪವನ್ನು ಧರಸಿ ಬಂದಾಗ ಈಕೆ ಕೋಣದ 
ತಲೆಯನ್ನು ಕತ್ತರಿಸಿ ಕಾಲಿನಿಂದ ಒದ್ದಾಗ ಅಸುರನು ಕತ್ತಿನಿಂದ ಹೊರಬರುತ್ತಾನೆ. ಅನಂತರ ಅವನ 
ಮೇಲೆ ಯುದ್ದ ಮಾಡಿ ಸಂಹರಿಸುವ ಚಿತ್ರಣವನ್ನು ಮಹಿಷಮರ್ದಿನಿಯ ಶಿಲಗಳಲ್ಲಿ ಮೂಡಿಸುವ 


220 


ಪ್ರಯತ್ನವನ್ನು ಶಿಲ್ಲಿಯು ಮಾಡಿರುತ್ತಾನೆ. ಕೂಡ್ಲೂರು ಹಾಗೂ ಹಾರೋಕೊಪ್ಪ ಗ್ರಾಮಗಳಲ್ಲಿ ಗಂಗರ 
ಕಾಲದ ಮಹಿಷಮರ್ದಿನಿಯ ಶಿಲಗಳು ಕಂಡುಬಂದಿವೆ. 


ಕೂಡ್ಲೂರು ಗ್ರಾಮದ ಮಂಗಳೇಶ್ವರ ದೇವಾಲಯದ ಪಕ್ಕದಲ್ಲಿ ವಿಶೇಷವಾದ ಮಹಿಷಮರ್ದಿನಿ 
ಶಿಲ್ಪವಿದೆ. ಸುಮಾರು ನಾಲ್ಕು ಅಡಿ ಎತ್ತರವಿರುವ ಈ ಶಿಲ್ಪವು ತಲಕಾಡಿನ ಹಾಗೂ ದೇವರಹಳ್ಳಿಯ 
ವಗಹವನ್ನು ಹೋಲುತ್ತಿದ್ದರೂ ಪಲ್ಲವರ ಪ್ರಭಾವಕ್ಕೆ ಒಳಪಟ್ಟಿದೆ.” ಮಹಿಷಮರ್ದಿನಿಯು ಅವನತ್ತ 
ದೃಷ್ಟಿಯುಳ್ಳವಳಾಗಿ, ಮಹಿಷನ ಮೇಲೆ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿರುವಂತೆ ಬಿಡಿಸಿದೆ. ತಲೆಯ 
ಸುತ್ತ ಸುತ್ತುವರೆದಿರುವ ಶ್ರೀಚಕ್ರ, ಕೊರಳಲ್ಲಿ ಕಂಠಿ ಹಾರದ ಜೊತೆಗೆ ಗಂಟೆಯ ಹಾರವಿದೆ. ಇದರಲ್ಲಿ 
ಚಲನೆಯ ಕ್ರಿಯೆ ಕಾಣತ್ತದೆಯಾದರು, ಸಂಹಾರದ ಭಾವವಿಲ್ಲ. ಆಕೆ ಶೂಲವನ್ನು ಮೇಲ್ಮುಖವಾಗಿ 
ಹಿಡಿದಿದ್ದಾಳೆ. ಇಲ್ಲಿ ಮಹಿಷನನ್ನು ಕೆತ್ತಿದ್ದರೂ, ಆತ ಗಂಗರ ಕಾಲದ ಇತರೇ ಶಿಲ್ಲಗಳಿರುವಂತೆ 
ಕೋಣನ ರೂಪದಲ್ಲಿರದೇ ಕೋಣನ ತಲೆ ಮನುಷ್ಯನ ಶರೀರ ಹೊಂದಿರುವಂತೆ ಕೆತ್ತಲಾಗಿದೆ. 
ವೈಷ್ಣವ ಶಿಲ್ಪಗಳು 

ಚನ್ನಪಟ್ಟಣ ತಾಲೂಕಿನಲ್ಲಿ ವಿಷ್ಣುವಿನ ಮೂರ್ತಿಶಿಲ್ಲಗಳು ಸಾಮಾನ್ಯವಾಗಿ ಈ ಲಕ್ಷಣಗಳನ್ನು 
ಹೊಂದಿರುತ್ತವೆ.  ಚತುರ್ಭುಜವನ್ನು ಹೊಂದಿದ್ದು, ಸಮಭಂಗಿಯಲ್ಲಿ ನಿಂತಿರುವಂತೆ ಕೆತ್ತನೆ 
ಮಾಡಲಾಗಿರುತ್ತದೆ. ಹಿಂಬದಿಯ ಕೈಗಳಲ್ಲಿ ಶಂಖ, ಚಕ್ರವನ್ನು ಹಿಡಿದಿದ್ದರೆ, ಮುಂದಿನ ಕೈಗಳು ಪದ್ಮ 
ಹಾಗೂ ಗದೆಯನ್ನು ಹಿಡಿದಿರುತ್ತಾನೆ. ಮತ್ತೆ ಕೆಲವು ಶಿಲ್ಲಗಳಲ್ಲಿ ಫಲ, ಪ್ರಯೋಗ ಚಕ್ರ, ಅಭಯಹಸ್ತ, 
ವರದಹಸ್ವ, ಕಟೀಹಸ್ತವನ್ನು ಹೊಂದಿರುತ್ತದೆ. ಕಿರೀಟ ಕೊಳಗದಂತಿರುತ್ತದೆ. ಕರ್ಣಕುಂಡಲ, ಕೊರಳಲ್ಲಿ 
ಅಗಲವಾದ ದಪ್ಪ ಅಡ್ಡಿಗೆ ಎಡ ಭುಜದಿಂದ ಹಾದು ಬಲ ತೋಳ ಮೇಲೆ ಇಳಿದಿರುವ 
ಯಜ್ಞೋಪವೀತ, ಮೊಣಕಾಲವರೆಗೆ ಇಳಿಬಿದ್ದಿರುವ ಆರೋಪ್ಯಮಾಲೆ, ನಡುವನ್ನು ಬಿಗಿದು 
ಮುಂಭಾಗದಲ್ಲಿ ಗಂಟು ಕಟ್ಟಿರುವ ನಡುಬಂಧ, ನಡುವಿನ ಎರಡೂ ಕಡೆಗಳಲ್ಲಿ ಇಳಿಬಿಟ್ಟಿರುವ 
ಬಟ್ಟೆಯನ್ನು ಸೇರಿಸುವಂತೆ ಮಧ್ಯೆ ಅರ್ಧಚಂದ್ರಾಕಾರದಂತೆ ಕಾಣುತ್ತದೆ. ವಿಷ್ಣುವಿನ ವಾಹನ 
ಗರುಡನನ್ನು ಪೀಠದ ಮೇಲೆ ಚಿತ್ರಿಸಲಾಗಿರುತ್ತದೆ. ವಿಷ್ಣುವಿನ ಅಕ್ಕಪಕ್ಕದಲ್ಲಿ ಶ್ರೀದೇವಿ-ಭೂದೇವಿಯರ 
ಶಿಲ್ಲಗಳನ್ನು ಪ್ರಭಾವಳಿಯಲ್ಲಿಯೇ ಚಿಕ್ಕದಾಗಿ ಕೆತ್ತನೆ ಮಾಡಿರುವುದು ಇದರ ವಿಶೇಷವಾಗಿದೆ. 


ಈ ತಾಲೂಕಿನಲ್ಲಿ ಗಂಗರ ಕಾಲದಲ್ಲಿ ವೈಷ್ಣವ ದೇವಾಲಯಗಳು ನಿರ್ಮಾಣವಾಗಿರುವುದು 
ಅಪರೂಪವಾದರೂ ಶೈವ ದೇವಾಲಯಗಳಲ್ಲಿ ವಿಷ್ಣುವನ್ನು ಪ್ರತಿಷ್ಠಾಪಿಸಿ ಆರಾಧಿಸಿರುವುದನ್ನು 
ಕಾಣಬಹುದು. ಕೂಡ್ಲೂರು ಗ್ರಾಮದಲ್ಲಿ ದೊರೆತಿರುವ ಮೂರ್ತಿಶಿಲ್ಲದ ಲಕ್ಷಣಗಳ ಆಧಾರದಿಂದ 
ಇಲ್ಲಿನ ವಿಷ್ಣುವಿನ ಮೂರ್ತಿಶಿಲ್ಲ ಎಂದು ಗುರುತಿಸಬಹುದು. ಮಂಗಳೇಶ್ವರ ದೇವಾಲಯದ ಬಳಿ 
ಕಂಡುಬಂದಿರುವ ಈ ಶಿಲ್ಪವು ಕ್ರಿಶ. ಲನೆಯ ಶತಮಾನಕ್ಕೆ ಸೇರಿದೆ. ಇದು ಸುಮಾರು ಮೂರು ಅಡಿ 
ಎತ್ತರವಾಗಿದ್ದು, ಚತುರ್ಭುಜಗಳನ್ನು ಹೊಂದಿದೆ. ಹಿಂಬದಿಯ ಕೈಗಳಲ್ಲಿ ಚಕ್ರ ಶಂಖಗಳಿದ್ದರೆ, 


221 


ಮುಂದಿನ ಕೈಗಳು ಅಭಯ ಹಾಗೂ ಕಟೀ ಹಸ್ತಗಳಾಗಿವೆ. ಮೇಲೆ ವರ್ಣಿಸಿದ ಆಭರಣಗಳಿಂದ 
ಅಲಂಕೃತವಾಗಿ, ವಿಷ್ಣುವಿನ ತಲೆಯ ಹಿಂಭಾಗದಲ್ಲಿ ವೃತ್ತಾಕಾರವಾಗಿರುವ ಕಾಂತಿಮಂಡಲದ 
ರಚನೆಯಿರುವಂತೆ ಸುಂದರವಾಗಿ ಕೆತ್ತಲಾಗಿದೆ. ಇದೇ ಲಕ್ಷಣವಿರುವ ಮತ್ತೊಂದು ವಿಷ್ಣು ವಿಗಹವು 
ಶ್ರೀರಾಮ ದೇವಾಲಯದ ಮುಂಭಾಗದಲ್ಲಿ ಕಂಡುಬಂದಿದೆ. ಚಕ್ಕೆರೆ ಗ್ರಾಮದ ಕೆರೆಯ ಏರಿ ಮೇಲೆ 
ಗಂಗರ ಕಾಲದ ಸುಮಾರು ಮೂರು ಅಡಿ ಎತ್ತರದ ವಿಷ್ಣುಶಿಲ್ಲವಿದೆ. ಇಲ್ಲಿ ಕಂಡುಬಂದಿರುವ 
ವಿಷ್ಣುವಿನ ಮೂರ್ತಿಶಿಲ್ಲಗಳ ಆಧಾರದಿಂದ ಚನ್ನಪಟ್ಟಣ ಪ್ರದೇಶದಲ್ಲಿ ವಿಷ್ಣುವನ್ನು ಮೂರ್ತಿರೂಪದಲ್ಲಿ 
ಆರಾಧಿಸುವ ಹಾಗೂ ವೈಷ್ಣವ ಸಂಪ್ರದಾಯ ಗಂಗರ ಕಾಲದಿಂದಲೂ ಪ್ರಚಲಿತಗೊಳ್ಳುತ್ತಾ ಬಂದಿದೆ 
ಎಂದು ತಿಳಿದುಬರುತ್ತದೆ. 


ಶ್ರೀನಿವಾಸ/ತಿಮ್ಮಪ್ಪ 


ವಿಷ್ಣುವಿನ ಚತುರ್ಭುಜಗಳಲ್ಲಿ ಹಿಂಬದಿಯ ಬಲಗೈಯಲ್ಲಿ ಚಕ್ರವನ್ನು ಎಡಗೈಯಲ್ಲಿ ಶಂಖವನ್ನು 
ಹಿಡಿದಿದ್ದು, ಮುಂದಿನ ಬಲಗೈ ವರಹ ಹಸ್ತವಾಗಿಯೂ, ಎಡಗೈ ಕಟೀ ಹಸ್ತ ಮುದೆಯಲ್ಲಿದ್ದರೆ ಆ 
ಶಿಲ್ಲವನ್ನು ಶ್ರೀನಿವಾಸ ಅಥವಾ ತಿಮ್ಮಪ್ಪ ಎಂದು ಕರೆಯಲಾಗುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನ 
ಬೇವೂರು. ಚನ್ನಪಟ್ಟಣ. ಹೆಚ್‌. ಮೊಗೇನಹಳ್ಳಿ, ಮೈಲನಾಯಕನಹಳ್ಳಿ, ಹುಲವಾಡಿ, ಮಾಕಳಿ, 
ತಿಟ್ಟಮಾರನಹಳ್ಳಿ, ಮಾರ್ಚನಹಳ್ಳಿ, ಚಕ್ಕೆರೆ ಮುಂಗಾಡಹಳ್ಳಿ, ಅಕ್ಕೂರು, ಹೊಸಹಳ್ಳಿ ಮೊದಲಾದೆಡೆ 
ತಿಮ್ಮಪ್ಪ/ಶೀನಿವಾಸನ ದೇವಾಲಯಗಳಿವೆ. ಇವೆಲ್ಲವೂ ರಾಮಾನುಜಾಚಾರ್ಯರ ಪರಂಪರೆಯಿಂದ 
ಪ್ರತಿಷ್ಠಾಪಿತವಾದವುಗಳು ಸಿಂಗರಾಜಪುರದ ಬೆಟ್ಟದ ಮೇಲಿನ ಜಗವಿರಂಗನಾಥ ದೇವಾಲಯದ 
ಗರ್ಭಗೃಹದಲ್ಲಿನ ಶ್ರೀನಿವಾಸನ ಶಿಲ್ಲವನ್ನು ರಂಗನಾಥ ಎಂದು ಕರೆಯುವುದನ್ನು ಕಾಣಬಹುದು. 


ಚನ್ನಿಗರಾಯ /ಚನ್ನಕೇಶವ 


ಚನ್ನಕೇಶವನ ಶಿಲವು ಸಮಭಂಗಿಯಲ್ಲಿ ನಿಂತಿರುವಂತೆ ಕೆತ್ತಲಟ್ಟಿರುತ್ತದೆ. ಹಿಂಬದಿಯ 
ಬಲಗೈಯಲ್ಲಿ ಶಂಖ, ಎಡಗೈಯಲ್ಲಿ ಚಕ್ರ ಮುಂದಿನ ಬಲಗೈಯಲ್ಲಿ ಪದ್ಮ ಹಾಗೂ ಎಡಗೈಯಲ್ಲಿ 
ಗದೆಯನ್ನು ಹಿಡಿದಿರುವಂತಿರುತ್ತದೆ. ಚನ್ನಪಟ್ಟಣ ತಾಲೂಕಿನ ಪಟ್ಟು ಗ್ರಾಮದಲ್ಲಿ ಹೊಯ್ದಳರ ಕಾಲದ 
ಚನ್ನಕೇಶವ ದೇವಾಲಯವಿದೆ. ಸಿಂಗರಾಜಪುರ ಗ್ರಾಮದ ಕೆರೆಯ ಕೆಳಗಿರುವ ಪಾಳುಗುಡಿಯ 
ಪಕ್ಕದಲ್ಲಿ ಸುಖಾಸೀನ ಭಂಗಿಯಲ್ಲಿ ಪೀಠದ ಮೇಲೆ ಕುಳಿತಿರುವ ಸುಮಾರು ಎರಡು ಅಡಿ ಎತ್ತರದ 
ಚನ್ನಕೇಶವ ಮೂರ್ತಿಶಿಲ್ಲವಿದೆ. ಚನ್ನಿಗರಾಯನ ಹಿಂಬದಿಯ ಕೈಗಳಲ್ಲಿ ಶಂಖ, ಚಕ್ರವನ್ನು ಹಿಡಿದಿದ್ದರೆ 
ಮುಂದಿನ ಬಲಗೈಯಲ್ಲಿ ಪದ್ಮವನ್ನು ಹಿಡಿದಿದ್ದು, ಎಡಗೈ ಎಡತೊಡೆಯ ಮೇಲೆ ಇಟ್ಟಿರುವಂತೆ 
ಕೆತ್ತಲಾಗಿದೆ. ಗಂಗರ ಕಾಲದ ಈ ಶಿಲ್ಲವು ಭಗ್ಗಗೊಂಡಿದ್ದು ಉಳಿದ ಲಕ್ಷಣಗಳನ್ನು ಗುರುತಿಸುವುದು 
ಕಷ್ಟವಾಗುತ್ತದೆ. 


೫.೩. ವೀರಗಲ್ಲುಗಳು 


222 


ವೀರಗಲ್ಲುಗಳು ಸಮಾಜದ ಒಳತಿಗಾಗಿ ಹಾಗೂ ರಾಜರ ಪರವಾಗಿ ಯುದ್ಧ ಮತ್ತು 
ಹೋರಾಟಗಳಲ್ಲಿ ಮಡಿದ ವ್ಯಕ್ತಿಗಳ ಸ್ನರಣಾರ್ಥದ ಸಂಕೇತವಾಗಿ ಹಾಕಿಸಿರುವ ಸ್ಥಾರಕಶಿಲ್ಲಗಳಾಗಿವೆ. 
ಪ್ರಾಚೀನ ಕಾಲದ ಜನರ ಬದುಕಿನ ಘಟನೆಗಳನ್ನು ತಿಳಿಯುವಲ್ಲಿ ವೀರಗಲ್ಲುಗಳು ಅತ್ಯಂತ 
ಉಪಯುಕ್ತವಾದ ಆಕರಗಳಾಗಿವೆ. ಇತಿಹಾಸವನ್ನು ನಿರ್ವಹಿಸುವ ಅಧಿಕೃತ ಮತ್ತು 
ಅಪ್ರಮಾಣೀಭೂತವಾದವುಗಳು ಎನಿಸಿರುವ ಶಾಸನಗಳು ಹಾಗೂ ದೇವಾಲಯಗಳಂತ ಆಕರಗಳಿಂದ 
ಕಟ್ಟಿಕೊಡುವ ಚರಿತ್ರೆ ಪ್ರಭುತಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೇಂದ್ರಿಕೃತಗೊಂಡಿರುತ್ತದೆ. 


ಶಾಸನಗಳಿಂದ ಮತ್ತು ದೇವಾಲಯಗಳಿಂದ ಜನರ ಬದುಕಿನ ಮತ್ತು ಅವರ ಸಾಧನೆಯ ಬಗೆಗೆ 
ತಿಳಿಯದ ಹಲವಾರು ವಿಷಯಗಳು ವೀರಗಲ್ಲುಗಳಿಂದ ತಿಳಿದುಬರುತ್ತವೆ. 


ವೀರಗಲ್ಲುಗಳು ಜನರ ಬದುಕಿನ ರೀತಿ-ನೀತಿಗಳು ಅವರು ಅನುಸರಿಸಿದ ಧರ್ಮ, ಕಟ್ಟ 
ಬೆಳೆಸಿದ ಕಲೆ, ಅವರ ಜೀವನ ಸಮಸ್ಯೆಗಳು ಮತ್ತು ಜೀವನದ ಮೌಲ್ಯಗಳು ಇತ್ಯಾದಿ ಸಂಗತಿಗಳನ್ನು 
ಒಳಗೊಂಡಿರುತ್ತದೆ. ಇಷ್ಟೆಲ್ಲಾ ಮಹತ್ವದ ಅಂಶಗಳಿರುವ ವೀರಗಲ್ಲುಗಳು ಸ್ಥಳೀಯ ಚರಿತ್ರೆ ರಚನೆಗೆ 
ಪ್ರಧಾನವಾದ ಆಕರಗಳಾಗಿದ್ದು, ಗತಕಾಲದ ಇತಿಹಾಸವನ್ನು ಪುನರ್ರಚಿಸುವಲ್ಲಿ ಸಹಾಯಕವಾಗಿರುವ 
ಐತಿಹಾಸಿಕ ಮೂಲ ಆಕರಗಳ ಪೈಕಿ ಶಾಸನಗಳಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. 


ಒಂದು ರಾಜ್ಯದಲ್ಲಿ ಗೆಲವು ಸೋಲುಗಳು ಮುಖ್ಯವಾಗಿ ಆಯಾ ರಾಜರು ಹೊಂದಿದ್ದ 
ಸೈನ್ಯದ ಸೈನಿಕರ ಬಲವನ್ನೇ ಅವಲಂಬಿಸಿದ್ದವು ಎಂಬುದನ್ನು ನಿರ್ವಿವಾದವಾಗಿ ಒಪ್ಪಿಕೊಳ್ಳಬಹುದು. 
ತಮ್ಮ ಪ್ರಭಾವವನ್ನು ಲೆಕ್ಕಿಸದೇ ಒಡೆಯನಾಗಿ ಹೋರಾಡಿರುವ ಸೈನಿಕರ ಸ್ಥಾಮಿನಿಷ್ಟೆ 
ಪ್ರಶಂಸನೀಯವಾದುದು. ಹೀಗಾಗಿ ಒಂದು ರಾಜ್ಯದ ಸೋಲು-ಗೆಲವುಗಳು ಅವರ ಸೈನ್ಯದ ಸೈನಿಕರ 
ಬಲವನ್ನೆ ಮುಖ್ಯವಾಗಿ ಅವಲಂಬಿಸಿದೆ ಎಂಬುದನ್ನು ನಿರ್ವಿವಾದವಾಗಿ ಒಪ್ಪಿಕೊಳ್ಳಬೇಕಾಗಿದೆ.* 
ಪ್ರಾಚೀನ ಕಾಲದಲ್ಲಿ ಕೇವಲ ಪ್ರಭುತ್ವ ಸಂಬಂಧಿತವಾಗಿ ನಡೆದ ಯುದ್ದಗಳಲ್ಲಿನ ಹೋರಾಟವು 
ಮಾತ್ರವಲ್ಲದೆ ತುರುಗಳ ರಕ್ಷಣೆಗಾಗಿ, ಹೆಣ್ಣಿನ ಮಾನ ಪ್ರಾಣಕ್ಕಾಗಿ ದೇವಾಲಯಕ್ಕೆ ಮುತ್ತಿಗೆ ಹಾಕಿದ 
ಕಳ್ಳರೊಡನೆಯ ಹೋರಾಟದಲ್ಲಿ ವಿವಿಧ ಭೇಟೆಯಲ್ಲಿ ತೊಡಗಿ, ರಾಜರಿಗಾಗಿ ಆತ್ಸಾರ್ಪಣೆ 
ಮಾಡಿರುವ, ದೇವಾಲಯಗಳಿಗೆ ಮುತ್ತಿಗೆ ಹಾಕಿದ ಕಳ್ಳರೊಡನೆ, ದಾರಿಗಳೊಡನೆ, ಗಾಮಗಳನ್ನು 
ಆಕ್ರಮಿಸಿದ ಶತ್ರುಗಳೂಡನೆ ಹೋರಾಡಿ ಮಡಿದ ವ್ಯಕ್ತಿಗಳ ನೆನಪಿನ ಸಂಕೇತವಾಗಿ ವೀರಗಲ್ಲುಗಳನ್ನು 
ಹಾಕಿಸುತ್ತಿದ್ದರು. ತಮ್ಮ ಸುತ್ತಮುತ್ತಲಿನವರಿಗೆ ಹಾಗೂ ಆ ಸಂಪತ್ತಿಗೆ ಬೇರೆಯವರು ಹಾನಿ 
ಮಾಡಿದಾಗ ಅಂತವರ ವಿರುದ್ಧ ಹೋರಾಡುವುದನ್ನು ತಮ್ಮ ಕರ್ತವ್ಯವೆಂದು ಅಲ್ಲಿನ ಜನರು 


“ಜಿತೇನ ಲಭ್ಯತೇ ಲಕ್ಷ್ಮಿ ಮೃತೇನಾಪಿ ಸುರಂಗನಾ 


ಕ್ಷಣಂ ವಿಧ್ವಂಸಿನೀಕಾಯೇ ಕಾ ಚಿಂತಾ ಮರಣೇ ರಣೇ 


223 


ಎಂಬುದಾಗಿ ಕರ್ನಾಟಕದ ಹಲವು ವೀರಗಲ್ಲುಗಳ ಪಾಠದ ನಾಂದಿ ಶ್ಲೋಕವಾಗಿದೆ. ಈ 
ಶ್ಲೋಕದ ಅರ್ಥವೆನೆಂದರೆ ಯುದ್ಧದಲ್ಲಿ ಗೆದ್ದರೆ ಲಕ್ಷ್ಮಿ ದೊರಕುವಳು, ಸತ್ತರೆ ಸ್ಪರ್ಗದ 
ಸುರಂಗನೆಯರು ದೊರಕುವರು; ದೇಹವು ಕ್ಷಣದಲಿ ವಿದ್ದಂಸವಾಗುವ ವಸ್ತುವಾಗಿದ್ದರಿಂದ 
ರಣರಂಗದಲ್ಲಿ ಮಡಿಯುವ ವಿಷಯದಲ್ಲಿ ಚಿಂತೆ ಏತಕೆ? ಎಂಬುದಾಗಿದೆ.” ಇದರಿಂದ ಯುದ್ಧದಲ್ಲಿ 
ಭಾಗವಹಿಸಲು ಜನರ ಮನಸಿನಲ್ಲಿರುತ್ತಿದ್ದ ಉತ್ಸಾಹ ಮತ್ತು ಪ್ರೇರಣೆಯ ಅಂಶಗಳನ್ನು 
ಮೂಡಿಸಲಾಗುತ್ತಿತ್ತು ಎಂದು ತಿಳಿದುಬರುತ್ತದೆ. ಪ್ರಾಯಶಃ ಇಂತಹ ಪರಿಣಾಮದಿಂದಲೇ ಪ್ರಾಚೀನ 
ಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ಹೋರಾಟಗಳು ನಡೆದಿದ್ದು ಆ ಹೋರಾಟಗಳಿಗೆ ಸಾಕ್ಷಿಯಾಗಿ 
ಕರ್ನಾಟಕದಾದ್ಯಂತ ಸಾವಿರಾರು ವೀರಗಲ್ಲುಗಳು ದೊರೆಯುತ್ತವೆ. 


ಕರ್ನಾಟಕದ ಒಂದು ಭಾಗವಾಗಿರುವ ಚನ್ನಪಟ್ಟಣ ತಾಲೂಕಿನಲ್ಲಿ ನೂರಾರು ವೀರಗಲ್ಲುಗಳು 
ದೊರೆತಿವೆ. ಇಲ್ಲಿನ ಕೆಲವು ಕಡೆಗಳಲ್ಲಿ ವೀರಗಲ್ಲುಗಳು ಪೋಷಣೆಯಿಲ್ಲದೆ ಒಡೆದು 
ಚೂರಾಗಿರುವುದರಿಂದ ಇಷ್ಟೇ ಸಂಖ್ಯೆಯ ವೀರಗಲ್ಲುಗಳು ದೊರೆತಿವೆ ಎಂದು ನಿರ್ದಿಷ್ಟವಾಗಿ ಹೇಳಲು 
ಸಾಧ್ಯವಿಲ್ಲ. ಆದರೆ ಈ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಕೂಡ ವೀರಗಲ್ಲುಗಳು ದೊರೆತಿರುವುದು 
ವಿಶೇಷವಾಗಿದೆ. ಇಲ್ಲಿ ದೊರೆತಿರುವ ವೀರಗಲ್ಲುಗಳು ಗಂಗರ, ಚೋಳರ, ಹೊಯ್ದಳರ, ವಿಜಯನಗರ 
ಅರಸರ ಕಾಲಕ್ಕೆ ಇಲ್ಲಿನ ವೀರಗಲ್ಲುಗಳ ಕುರಿತು ಸಂಶೋಧಕರಾದ ಎಂಕೆ. ಮಂಜುನಾಥ 
ಎಂಬುವರು ಇಲ್ಲಿನ ವೀರಗಲ್ಲುಗಳ ಮಾಹಿತಿಗಳನ್ನು ಸಂಗಹಿಸಿದ್ದಾರೆ. ಇವುಗಳಿಂದ ಪ್ರಾಚೀನ 
ಚನ್ನಪಟ್ಟಣ ಪ್ರದೇಶದ ಚಾರಿತ್ರಿಕ, ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಂಗತಿಗಳು 
ತಿಳಿದುಬರುತ್ತವೆ. ಚನ್ನಪಟ್ಟಣ ತಾಲೂಕಿನ ಶಾಸನಗಳು ಮತ್ತು ವೀರಗಲ್ಲುಗಳ ಕುರಿತು ಅಧ್ಯಯನ 
ನಡೆಸಿರುವ ಸಂಶೋಧಕರಾದ ಎಂ.ಕೆ ಮಂಜುನಾಥ ಅವರ ಕಾರ್ಯ ಪ್ರಶಂಸನೀಯವಾದುದಾಗಿದೆ. 
ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ತಾಲೂಕಿನಲ್ಲಿ ಕ್ಷೇತಕಾರ್ಯ ಕೈಗೊಂಡ ಗುಡ್ಡೇತಿಮ್ಮಸಂದ, 
ಹನಿಯೂರು ಕೆರೆಯ ಪಕ್ಕದಲ್ಲಿದ್ದ ಮಾಗನಹಳ್ಳಿ ಇದೊಂದು ಬೆಚರಕ್‌ ಗ್ರಾಮವಾಗಿದೆ. ಉಜ್ಜನಹಳ್ಳಿ, 
ಮಾಕುಂದ, ಹಲಗೂರು ತಾಲೂಕಿನ ಗಡಿ ಭಾಗದಲ್ಲಿರುವ ವೀರೇಗೌಡನದೊಡ್ಡಿ ಇನ್ನೂ ಮುಂತಾದ 
ಕಡೆಗಳಲ್ಲಿ ವೀರಗಲ್ಲುಗಳನ್ನು ಹೊಸದಾಗಿ ಪತ್ತೆಹಚ್ಚಲಾಗಿದೆ. 


ವೃತ್ತಿಯಲ್ಲಿ ಸೈನಿಕನಲ್ಲದಿದ್ದರೂ ತಮ್ಮ ಮೇಲೆರಗಿ ಬಂದ ಅಥವಾ ತಾವಿದ್ದ ಪ್ರದೇಶ ಮೇಲೆ, 
ಅಲ್ಲಿನ ಸ್ತೀಯರ ಮೇಲೆ ಹಾಗೂ ತುರುಗಳಿಂದ ಸಂಪತ್ತನ್ನು ಅಪಹರಿಸಲು ಬಂದ ಕಳ್ಳರ ವಿರುದ್ಧ 
ಹೋರಾಡುತ್ತಿದ್ದರು. ಇದು ಅಂದಿನ ಜನರ ವೀರತ್ವದ ಗುಣಕ್ಕೆ ಸಾಕ್ಷಿಯಾಗಿತ್ತು. ಜೊತೆಗೆ ಈ ರೀತಿ 
ಸಮಾಜದ ಒಳತಿಗಾಗಿ ಹೋರಾಡಿ ಮಡಿಯುವು ವೀರತ್ವದ ಆದರ್ಶ ಮುಂದಿನ ಪೀಳಿಗೆಗೆ 
ಪರಿಚಯಿಸಿ ಅವರಲ್ಲಿ ವೀರತನ ಗುಣಗಳನ್ನು ಬೆಳೆಸುವ ಉದ್ದೇಶದಿಂದಲೂ ವೀರಗಲ್ಲುಗಳನ್ನು 
ಹಾಕಿಸಲಾಗುತ್ತಿತ್ತು ತಮ್ಮ ಒಡೆಯನಿಗಾಗಿ ಹಾಗೂ ಸಮಾಜದ ಒಳತಿಗಾಗಿ ಹೋರಾಡಿ 
ಮಡಿಯುತಿದ್ದ ವೀರರು ಕೆಲವೊಮ್ಮೆ ದೈವತ್ಸ್ನದ ಸ್ಥಾನವನ್ನು ಪಡೆಯುತ್ತಿದ್ದರು. ಇದರಿಂದ 


224 


ವೀರಗಲ್ಲುಗಳ ಆರಾಧನೆ ಹುಟ್ಟಿಕೊಂಡಿತು. ಈ ತಾಲೂಕಿನ ಹಲವಾರು ಕಡೆಗಳಲ್ಲಿ ವೀರಗಲ್ಲು ಮತ್ತು 
ಮಾಸ್ತಿಗಲ್ಲುಗಳ ಆರಾಧನೆಯನ್ನು ಇಂದಿಗೂ ಕಾಣಬಹುದು. ಇಗ್ಗಲೂರು ಗ್ರಾಮದಲ್ಲಿ 
ವೀರಗಲ್ಲುಗಳನ್ನು ನೂರೊಂದು ದೇವರುಗಳು ಎಂದು ಆರಾಧಿಸುವ ಹೊಸ ವಿಚಾರಗಳನ್ನು 
ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ಸಂಗಹಿಸಲಾಗಿದೆ. 


ಇಗ್ಗಲೂರಿನ ವೀರಗಲ್ಲುಗಳ ಕುರಿತು ಇಲ್ಲಿನ ಜನರಲ್ಲಿ ನೂರು ಒಂದು ದೇವರುಗಳು ಎಂಬ 
ಮನೋಭಾವನೆಯಿದೆ. ಜೊತೆಗೆ ಅವುಗಳ ಕುರಿತು ಐತಿಹ್ಯ ಕೂಡ ಪ್ರಚಲಿತದಲ್ಲಿದೆ. ಇದರಿಂದ 
ಪ್ರಾಚೀನ ಕಾಲದಲ್ಲಿ ಈ ಗ್ರಾಮದಲ್ಲಿ ನಡೆದಿರುವ ಯುದ್ದವೊಂದರ ಸಂಗತಿಯೊಂದು 
ತಿಳಿದುಬರುತ್ತದೆ. ಆ ಯುದ್ದದಲ್ಲಿ ಹೋರಾಡಿ ಮಡಿದಿರುವ ನೂರಾರು ಜನ ಸೈನಿಕರು ಸ್ಥಳೀಯರಲ್ಲಿ 
ದೈವತ್ವದ ಸ್ಥಾನವಿದೆ. ಅವರಿಗಾಗಿ ಹಾಕಿಸಿದ ವೀರಗಲ್ಲುಗಳನ್ನು ನೂರು ಒಂದು ದೇವರುಗಳು ಎಂದು 
ಆರಾಧಿಸಿಕೊಂಡು ಬಂದಿದ್ದಾರೆ. ಇವುಗಳಿಂದ ಈ ಗ್ರಾಮದಲ್ಲಿ ಬಳಿ ದೊಡ್ಡ ಯುದ್ದವೊಂದು 
ನಡೆದದ್ದು, ಅದರಲ್ಲಿ ನೂರು ಜನ ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರುವ ಬಹಳ 
ಮುಖ್ಯವಾದ ಚಾರಿತ್ರಿಕ ಸಂಗತಿಗಳು ಬೆಳಕಿಗೆ ಬರುತ್ತವೆ. ಕೂಡ್ಲೂರು, ಮಳೂರು, ಮಳೂರುಪಟ್ಟಣ, 
ಬೇವೂರು ಕೋಡಂಬಳ್ಳಿ, ವಿರೂಪಾಕ್ಷಿಪುರ ಇನ್ನೂ ಮುಂತಾದ ಗ್ರಾಮಗಳಲ್ಲಿ ಒಂದೇ ಸ್ಥಳದಲ್ಲಿ 
ಹತ್ತ-ಹದಿನೈದಕ್ಕೂ ಹೆಚ್ಚಿನ ವೀರಗಲ್ಲುಗಳು ಕಂಡುಬಂದಿವೆ. ಆ ಸ್ಥಳಗಳನ್ನು ಒಂದು ರೀತಿ ಬಯಲು 
ವಸ್ತುಸಂಗ್ರಹಾಲಯಗಳಂತೆ ಕಾಣುತ್ತಿದ್ದವು. ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಗಲ್ಲುಗಳು ದೊರೆತಿರುವ 
ಗ್ರಾಮಗಳು ಪ್ರಾಚೀನ ಚನ್ನಪಟ್ಟಣ ಪ್ರದೇಶದ ಸ್ಥಳೀಯ ಆಡಳಿತ ನೆಲೆಗಳಾಗಿದ್ದವು. ಗ್ರಾಮಗಳಲ್ಲಿ 
ಹೆಚ್ಚಿನ ಸಂಖ್ಯೆಯ ವೀರಗಲ್ಲು ದೊರೆತಿರುವುದನ್ನು ಪ್ರಸ್ತುತ ಅಧ್ಯಯನದ ಅವಧಿಯಲ್ಲಿ 
ಗುರುತಿಸಲಾಗಿದೆ. 

ಚನ್ನಪಟ್ಟಣ ತಾಲೂಕಿನಲ್ಲಿ ದೊರೆತಿರುವ ವೀರಗಲ್ಲುಗಳನ್ನು ಅವುಗಳಲ್ಲಿ ವ್ಯಕ್ತವಾಗಿರುವ 
ಹೋರಾಟಗಳ ಹಿನ್ನೆಲೆಯಿಂದ ತುರುಗೋಳ್‌ ವೀರಗಲ್ಲು, ಪೆಣ್ಣುಯಲ್‌ ವೀರಗಲ್ಲು, ಕೋಟೆಕಾಳಗದ 
ವೀರಗಲ್ಲು. ಯುದ್ದದ ವೀರಗಲ್ಲು, ಕಳ್ಳರೊಡನೆ ಹೋರಾಟದ ವೀರಗಲ್ಲು, ಬೇಟೆಯ ವೀರಗಲ್ಲು, ಆನೆ 
ಕಾಳಗದ ವೀರಗಲ್ಲು. ಮಾಸ್ತಿಕಲ್ಲು, ವೀರಮಾಸ್ಸಿಕಲ್ಲು, ಆತ್ಮ ಬಲಿದಾನದ ಶಿಲ್ಲಗಳು ಎಂದು 
ವಿಂಗಡಿಸಿಕೊಂಡು ಅಧ್ಯಯನ ಮಾಡಿ ಅವುಗಳ ಕುರಿತ ಸಂಗತಿಗಳನ್ನು ಈ ಅಧ್ಯಾಯದಲ್ಲಿ 


ವಿಶ್ಲೇಷಿಸಲಾಗಿದೆ. 
ತುರುಗೋಳ್‌/ಗೋಗ್ರಹಣದ ವೀರಗಲ್ಲುಗಳು 


ಪ್ರಾಚೀನ ಕಾಲದಿಂದಲೂ ದನ-ಕರುಗಳು ಮಾನವನಿಗೆ ಸಹಾಯಕ ಹಾಗೂ ಅತ್ಯವಶ್ಯಕವಾದ 
ಜೀವಿಗಳಾಗಿವೆ. ಅಲ್ಲದೇ ಅಂದಿನ ಕಾಲದ ಜನರ ಮೂಲ ಕಸುಬು ವ್ಯವಸಾಯವಾದ್ದರಿಂದ 
ಪಶುಗಳು ಅತ್ಯಾವಶ್ಯಕ ಸಾಧನಗಳಾಗಿದ್ದವು. ಒಂದರ್ಥದಲ್ಲಿ ಹೇಳುವುದಾದರೆ ಗ್ರಾಮೀಣ ಭಾಗದಲ್ಲಿ 


225 


ಬಹಳಷ್ಟು ಕುಟುಂಬಗಳು ಪಶುಗಳನ್ನೇ ಅವಲಂಬಿಸಿರುವುದನ್ನು ಇಂದಿಗೂ ಕಾಣಬಹುದು. ಹೀಗಾಗಿ 
ಪಶುಗಳನ್ನು ಪ್ರಾಚೀನ ಕಾಲದಿಂದಲೂ ಸಂಪತ್ತಿನಲ್ಲಿ ಒಂದೆಂದು ಪರಿಗಣಿಸಲಾಗಿತ್ತು. ಎತ್ತುಗಳು ಕೃಷಿ 
ಚಟುವಟಿಕೆಗೆ, ಸರಕು ಸಾಗಾಣಿಕೆಗೆ ಮುಖ್ಯವಾದರೆ, ಆಕಳುಗಳು ಮುಖ್ಯ ಆಹಾರಗಳಲ್ಲಿ ಒಂದಾದ 
ಹಾಲಿಗೆ ಮುಖ್ಯವಾಗಿದ್ದವು. ಈ ಕಾರಣದಿಂದಾಗಿ ದನ-ಕರುಗಳು ನಮ್ಮ ಗ್ರಾಮೀಣ ಸಮಾಜದಲ್ಲಿ 
ದೈವೀ ಸ್ವರೂಪವಾಗಿ ಬೆಳೆದು ನಿಂತವು. ಇದರ ಪರಿಣಾಮವಾಗಿ ಇವುಗಳ ಪಾಲನೆ-ಪೋಷಣೆಯ 


ಅಗತ್ಯತೆಯೊಂದಿಗೆ ಇವುಗಳ ರಕ್ಷಣೆಯು ಬಹಳ ಮುಖ್ಯವಾಯಿತು. 


ಪಶುಪಾಲನೆ ಆರ್ಥಿಕ ಮೂಲವಾದಂತೆ ಅವುಗಳನ್ನು ಕದಿಯುವ, ಅಪಹರಿಸುವ ಪ್ರವೃತ್ತಿಯು 
ಹೆಚ್ಚಾಗ ತೊಡಗಿತು. ಇದಕ್ಕಾಗಿ ತುರುಗಳ ರಕ್ಷಣೆಗಾಗಿ ಅಂದಿನ ಯುವಕರು ಗ್ರಾಮಗಳಲ್ಲಿ ಸದಾಕಾಲ 
ಜಾಗೃತರಾಗಿರುತ್ತಿದ್ದರು. ತಮ್ಮ ಪ್ರಾಣಕೊಟ್ಟರು ಸರಿ ತುರುಗಳನ್ನು ಅಪಹರಿಸಲು ಬಿಡುವುದಿಲ್ಲವೆಂಬ 
ವೀರರು ಒಂದು ಕಡೆ, ಪ್ರಾಣ ನೀಡಿದರೂ ಸರಿ ಅವರ ಕರುಗಳನ್ನು ಅಪಹರಿಸಲೇಬೇಕೆಂಬ 
ಪ್ರತಿವೀರರು ಮತ್ತೊಂದು ಕಡೆ, ಅವರಿಬ್ಬರ ನಡುವೆ ಅಪಾಯಕ್ಕೊಳಗಾಗುತ್ತಿದ್ದುದು ದನ-ಕರುಗಳು 
ಹಾಗೂ ಹೋರಾಟದಲ್ಲಿ ಮಡಿದವರ ಹೆಂಡತಿ-ಮಕ್ಕಳು ಹಾಗೂ ಕುಟುಂಬದವರು. ಇದರ 
ಹೊಣೆಯರಿತ ಗ್ರಾಮ ಸಮುದಾಯ ಇಂತಹ ಹೋರಾಟಗಳಲ್ಲಿ ಮಡಿದವರ ಕುಟುಂಬದವರಿಗೆ 
ದಾನದತ್ತಿಯನ್ನು ನೀಡುತ್ತಿದ್ದರು. ಇಂತಹ ನೂರಾರು ಉದಾಹರಣೆಗಳು ನಮ್ಮ ಕರ್ನಾಟಕದ 
ಶಾಸನಗಳಲ್ಲಿ ದೊರೆಯುತ್ತವೆ. ಬರಹಗಳಲ್ಲಿ ಮಾತ್ರವಲ್ಲದೆ ಶಿಲ್ಪಗಳಲ್ಲಿ ಕೂಡ ಗೋಗ್ರಹಣ ಅಥವಾ 
ಗೋರಕ್ಷಣೆಯ ವಿಷಯಗಳನ್ನು ಮನಮುಟ್ಟುವಂತೆ ಚಿತ್ರಿತವಾಗಿರುವುದನ್ನು ಗುರುತಿಸಬಹುದು. 
ಶತ್ರುಗಳು ಕಾರಣಾಂತರದಿಂದ ಹಸುಗಳನ್ನು ಕಳ್ಳತನ ಮಾಡಿ ಅಪಹರಿಸಿದಾಗಅವುಗಳನ್ನು 
ರಕ್ಷಿಸಿಕೊಳ್ಳಲು ವೀರರು ಪ್ರಾಣವನ್ನು ಲೆಕ್ಕಿಸದೇ ಹೋರಾಡುತ್ತಿದ್ದರು. ಆ ಹೋರಾಟದಲ್ಲಿ ಮಡಿದ 
ವೀರರ ನೆನಪಿಗಾಗಿ ನಿಲ್ಲಿಸಿದ ಸ್ಮಾರಕಗಳ ತುರುಗೊಳ್‌ ವೀರಗಲ್ಲುಗಳಾಗಿವೆ. ಈ ವೀರಗಲ್ಲುಗಳಲ್ಲಿ 
ವೀರನು ಹೋರಾಡುತ್ತಿರುವ ಹಾಗೂ ಯಾವುದಾದರೂ ಒಂದು ಕಡೆ ದನಗಳು ನಿಂತಿರುವಂತೆ 
ಚಿತ್ರಿಣವನ್ನು ಕೆತ್ತಲಾಗಿರುತ್ತದೆ. 


ಪ್ರಾಚೀನ ಕಾಲದಲ್ಲಿ ಇಲ್ಲಿನ ಪ್ರದೇಶದಲ್ಲಿ ನಡೆದಿರುವ ತುರುಗಾಳಗವನ್ನು ಚಿತ್ರಿಸುವ ಹಲವಾರು 
ತುರುಗೋಳ್‌ ವೀರಗಲ್ಲುಗಳು ದೊರೆತಿವೆ. ಮಳೂರು ಪಟ್ಟಣ ಗ್ರಾಮದಲ್ಲಿ ದೊರೆತ್ತಿರುವ ವೀರಗಲ್ಲು 
ಈ ತಾಲೂಕಿನ ಮೊಟ್ಟಮೊದಲ ತುರುಗೋಳ್‌ ವೀರಗಲ್ಲು ಎಂದು ಅದರ ಲಕ್ಷಣಗಳ ಆಧಾರದಿಂದ 
ಗುರುತಿಸಬಹುದು. ಕಿ.ಶ.೧೦ನೇ ಶತಮಾನಕ್ಕೆ ಸೇರಿದ ಈ ವೀರಗಲ್ಲು ಗಂಗರ ಕಾಲದ್ದಾಗಿದೆ. ಕ್ರಿ.ಶ. 
೯೯೬ರಲ್ಲಿ 'ಕದಮ್ದಯ್ಯನ ಮಕ್ಕಾಳಾದ' "ಕಕ್ಕಯ್ಯ ಮತ್ತು ಅಯಯ್ಯ' ಎಂಬುವರು 
ತುರುಗಾಳಗವೊಂದರಲ್ಲಿ ಹೋರಾಡಿ ಮಡಿದ ವಿವರವನ್ನು ದಾಖಲಿಸಿದೆ.” ಆದರೆ ಶತ್ರುಗಳು 
ಯಾರು ಎಂಬುದು ತಿಳಿದುಬಂದಿರುವುದಿಲ್ಲ. ಇದರಿಂದ ಗಂಗರ ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದ 
ಸ್ಥಳೀಯ ಅಧಿಕಾರಿಗಳು ತುರುಗಳಾಗಿ ಕದನ ನಡೆಸಿ ಮಡಿದ ವಿವರ ತಿಳಿದುಬರುತ್ತದೆ. 


226 


ಇಗ್ಗಲೂರು ಗ್ರಾಮದ ಶಂಭುಲಿಂಗೇಶ್ವರ ದೇವಾಲಯದ ಬಳಿ ಹೊಯ್ದಳರ ಕಾಲಕ್ಕೆ ಸೇರಿದ 
ತುರುಗಾಳಗದ ಶಾಸನೋಕ್ತ ವೀರಗಲ್ಲು ಕಂಡುಬಂದಿದೆ. ಕ್ರಿಶ ೧೧೭೯ರ ಈ ವೀರಗಲ್ಲಿನಿಂದ 
ಹೊಯ್ದಳರ ದೊರೆ ಎರಡನೆಯ ವೀರಬಲ್ಲಾಳನ ಆಳ್ಗಿಕೆಯ ಕಾಲದಲ್ಲಿ ಇಗ್ಗಲೂರ "ಕಲ್ಲುವರ 
ಬಮ್ಮಗವುಣ್ಣ' ಏಚಗವುಣ್ಣನ ಮಗ ಮಂಚಚನ್ನಗವುಣ್ಣ ಎಂಬುವನು ಜಕ್ಕೊದ್ದರಯ್ಯನ ಮಗ 
ಕಲ್ಲುಚೋಚರ ತುರುಗಾಳಗದಲ್ಲಿ ಹೋರಾಡಿ ಮಡಿದುಸ್ಪರ್ಗಸ್ತರಾದರು ಎಂಬುದನ್ನು ದಾಖಲಿಸಿದೆ. 
ಅಲ್ಲದೇ ಅಮ್ಮಲ್ಲಿದೊಡ್ಡಿ ಗ್ರಾಮದಲ್ಲಿ ಹೊಯ್ದಳರ ಕಾಲಕ್ಕೆ ಸೇರಿದ್ದ ಮತ್ತೊಂದು ತುರುಗಾಳದ 
ವೀರಗಲ್ಲು ದೊರೆತಿದೆ. ಕ್ರಿಶ. ೧೧೮೧ರ ಈ ವೀರಗಲ್ಲಿನಲ್ಲಿ ಅಮ್ಮನಹಳ್ಳಿಯ "ರಾಮಗೌಂಡನ' ಮಗ 
"ಬೊಮ್ಮಣ್ಣನು' ತುರುವಿಗೆ ಹೋದಾಗ ಕಳ್ಳರು ಆತನನ್ನು ಕೊಂದ ವಿಷಯವನ್ನು ದಾಖಲಿಸಿದೆ. 
ಸುಮಾರು ನಾಲ್ಕು ಅಡಿ ಎತ್ತರವಿರುವ ಈ ವೀರಗಲ್ಲು ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. 
ಮೊದಲ ಹಂತದಲ್ಲಿ ಚಂದ್ರಾಯುಧ ಗುರಾಣಿಗಳನ್ನು ಹಿಡಿದಿರುವ ವೀರನು ಕುದುರೆಯ ಮೇಲೆ 
ಕುಳಿತ್ತಿರುವ ಎದುರಾಳಿಯೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ ಕಾಲಿನ ಬಳಿ ಎದುರಾಳಿ ಸತ್ತು 
ಬಿದ್ದಿದ್ದಾನೆ. ಹಾಗೂ ವೀರನ ಹಿಂದೆ ಗೋವುಗಳ ಉಬ್ಬುಶಿಲ್ಲಗಳಿವೆ. ಎರಡನೆಯ ಹಂತದಲ್ಲಿ 
ಚಾಮರಧಾರಣಿಯರು ಒಂದು ಮಂಟಪದಲ್ಲಿ ವೀರನನ್ನು ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿರುವ 
ಚಿತ್ರಣವಿದೆ. ಮೂರನೇಯ ಹಂತದಲ್ಲಿ ವೀರನು, ನಂದಿ ಮತ್ತು ಲಿಂಗದ ಮುಂದೆ ಕೈಮುಗಿದು 
ಪದ್ಮಾಸನದಲ್ಲಿ ಕುಳಿತಿರುವಂತೆ ಕೆತ್ತಲಾಗಿದೆ. ಬೊಮ್ಮಣ್ಣನು ತುರುಗಳನ್ನು ಅಪಹರಿಸಲು ಬಂದ 
ಕಳ್ಳರೊಂದಿಗೆ ಹೋರಾಟದಲ್ಲಿ ಮಡಿದುದಕ್ಕೆ ವೀರಗಲ್ಲನ್ನು ಹಾಕಿರುವ ಸಂಗತಿ ಈ ಶಾಸನೋಕ್ತ 
ವೀರಗಲ್ಲಿನಲ್ಲಿ ದಾಖಲಾಗಿದೆ. 


ಮಳೂರುಪಟ್ಟಣ ಗ್ರಾಮದಲ್ಲಿ ವಿಜಯನಗರ ಅರಸರ ಕಾಲಕ್ಕೆ ಸೇರಿದ ತುರುಗಾಳಗದ 
ಶಾಸನೋಕ್ತ ವೀರಗಲ್ಲು ದೊರೆತ್ತಿದೆ. ಕ್ರಿಶ. ೧೩೬೯ರ ಸಂದರ್ಭದಲ್ಲಿ ಮಳೂರುಪಬ್ಟಣದಲ್ಲಿ 
ತುರುಗಳಿಗಾಗಿ ನಡೆದ ಕಾಳಗದ ಘಟನೆಯ ಜೊತೆಗೆ ವಿಜಯನಗರ ಅರಸರ ಅಧೀನರಾಗಿ ಅಂದಿನ 
ಚನ್ನಪಟ್ಟಣ ಹಾಗೂ ಕುಂತೂರು ರಾಜ್ಯಗಳ ಆಡಳಿತ ನೋಡಿಕೊಳ್ಳುತ್ತಿದ್ದ ಮಾಂಡಲೀಕರ 
ವಿಷಯಗಳನ್ನು ಇದರಲ್ಲಿ ದಾಖಲಿಸಲಾಗಿದೆ. ಕೊಂಗುನಾಡು ಮಧ್ಯದ ಕುಂದೂರ ದುರ್ಗದಲ್ಲಿ 
(ಮಳವಳ್ಳಿ ತಾಲ್ಲೂಕಿನ ಕುಂತೂರು ಗ್ರಾಮ) ರಾಜ್ಯವಾಳುತ್ತಿದ್ದ, ರಾಯನಾಯಕನೆಂಬ ಮಾಂಡಲಿಕನ 
ತುರಗಳ ಹಿಂಡು ಕಾವೇರಿ ನದಿ ತೀರದಲ್ಲಿರುವಾಗ ತಿರುವಣ್ನಿಂಬಿಯ ಕಂಪಣ್ಣೊಡೆಯರಸರು ದಾಳಿ 
ಮಾಡಿ ಆ ತುರುಗಳನ್ನು ಹಿಡಿದಾಗ ಕೆಳಲೆನಾಡ ಮಹಾಪ್ರಭು ಮಳಲೂರು ಪಟ್ಟಣದ "ಎರೆಯಂಗ 
ಕುಲೋದ್ದಾರ ಬೊಮ್ಮಗೌಡನ' ಅಧಿಕಾರಿಯಾದ '"ವಿಜಯಣ್ಣನು' ತನ್ನ ಒಡೆಯನ ಆಜ್ಞೆಯಂತೆ 
ತುರುಗಳನ್ನು ಮರಳಿ ತರುವಾಗ ಎದುರಾಳಿಯೊಂದಿಗೆ ಹೋರಾಡಿ ವೀರ ಸ್ಪರ್ಗ ಪಡೆದ ಎಂಬ 
ವಿಷಯವನ್ನು ದಾಖಲಿಸಿದೆ” ಈ ವೀರಗಲ್ಲನ್ನು ಯುದ್ದದಲ್ಲಿ ಮಡಿದ ವೀರನಾದ ವಿಜಯಣ್ಣನ 
ಸಹೋದರ ರಾಮಗೌಡನು ಹಾಕಿಸಿದನೆಂದು ಶಾಸನದಿಂದ ತಿಳಿದುಬರುತ್ತದೆ. 


227 


ಇದು ಶಾಸನೋಕ್ತ ವೀರಗಲ್ಲು ಆಗಿದ್ದು, ಮೂರು ಹಂತಗಳಲ್ಲಿ ಉಬ್ಬುಶಿಲ್ಲಗಳ ಚಿತ್ರಣವನ್ನು 
ಹೊಂದಿದೆ. ಮೊದಲ ಹಂತದಲ್ಲಿ ಕುದುರೆ ಮೇಲೆ ಕುಳಿತಿರುವನು ವೀರನು ತನ್ನ ಎದುರಾಳಿಯನ್ನು 
ಕಠಾರಿಯಿಂದ ಇರಿಯುತ್ತಿದ್ದಾನೆ. ಕುದುರೆ ಮೇಲೆ ಕುಳಿತಿರುವ ಮತ್ತೊಬ್ಬ ಎದುರಾಳಿಯು ಉದ್ದನೆಯ 
ಭರ್ಜಿ ಹಿಡಿದು ವೀರನೆಡೆಗೆ ಧಾವಿಸಿ ಬರುತ್ತಿರುವಂತೆ ಹಾಗೂ ಅವನ ಹಿಂಬದಿಯಲ್ಲಿ ಕಾಲಾಳು 
ಸೈನಿಕನೊಬ್ಬನ ಉಬ್ಬುಶಿಲ್ಲದಲ್ಲಿ ಕೆತ್ತಲಾಗಿದೆ. ಆ ಹೋರಾಟದಲ್ಲಿ ವೀರನು ಮಡಿದಿದ್ದು, ಎರಡನೆಯ 
ಹಂತದಲ್ಲಿ ಕೈಮುಗಿದು ಮಂಟಪದಲ್ಲಿ ಕುಳಿತಿರುವ ವೀರನನ್ನು ಚಾಮರಧಾರೀಕಿಯರು ಸ್ಪರ್ಗಕ್ಕೆ 
ಕೊಂಡೆಯುತ್ತಿರುವ ಚಿತ್ರಣವಿದೆ. ಮೂರನೆಯ ಹಂತದಲ್ಲಿ ವೀರನು, ಗಡ್ಡಾಧಾರಿಯಾಗಿರುವ 
ಯತಿಯೊಂದಿಗೆ ಲಿಂಗಕ್ಕೆ ಪೂಜೆ ಮಾಡುತ್ತಿರುವ, ಅವರ ಪಕ್ಕದಲ್ಲಿ ವೀರನನ್ನು ಸ್ವಾಗತಿಸಿ ನರ್ತನ 
ಮಾಡುತ್ತಿರುವ ನರ್ತಕಿಯ ಹಾಗೂ ಮದ್ದಾಳ ನುಡಿಸುತ್ತಿರುವುದನ್ನು ಸುಂದರವಾದ ಉಬ್ಬುಶಿಲ್ಲದಲ್ಲಿ 
ಮೂಡಿಸಲಾಗಿದೆ. ಅದರ ಪಕ್ಕದಲ್ಲಿ ವೀರನು ಸುಖಾಸನ ಭಂಗಿಯಲ್ಲಿ ಕೈಮುಗಿದು ಕುಳಿತಿದ್ದರೆ. 
ಚಾಮರಧಾರೀಕಿಯರು ವೀರನಿಗೆ ಚಾಮರದ ಸೇವೆ ಮಾಡುತ್ತಿರುವ ಹಾಗೂ ವೀರಗಲ್ಲಿನ 
ಪಟ್ಟಿಕೆಯನ್ನು ಹೂವಿನ ದಳ ಹಾಗೂ ಎಲೆಗಳ ತೋರಣದಿಂದ ಅಲಂಕರಿಸಿರುವಂತೆ ಕೆತ್ತಲಾಗಿದೆ. 
ಹೀಗೆ ಹಲವು ವಿಷಯಗಳು ಒಳಗಾಗಿರುವ ಇದಕ್ಕೆ ಗುಡಿಯನ್ನು ಸಹ ನಿರ್ಮಿಸಲಾಗಿದ್ದು, ಅದರ 
ಬಲಭಾಗದಲ್ಲಿ ವೀರಗಲ್ಲಿನಲ್ಲಿ ಕಳ್ಳರು ತುರುಗಳನ್ನು ಕದ್ದೊಯ್ಯುತ್ತಿರುವ ಚಿತ್ರಣವಿದೆ. ಇದು 
ಶಾಸನೋಕ್ತ ವೀರಗಲ್ಲಾಗಿರುವುದರಿಂದ ಅಂಶಗಳನ್ನು ವ್ಯಕ್ತಪಡಿಸುವ ಉಬ್ಬುಶಿಲ್ಲಗಳು ಇರುವುದರಿಂದ 
ಚನ್ನಪಟ್ಟಣ ತಾಲೂಕಿನಲ್ಲಿ ಕಂಡುಬಂದಿರುವ ತುರುಕಾಳಗದ ವೀರಗಲ್ಲುಗಳಲ್ಲಿ 
ಪ್ರಮುಖವಾದುದ್ದಾಗಿದೆ. ಶಾಸನೋಕ್ತ ಹಾಗೂ ಶಾಸನರಹಿತ ತುರುಗೋಳ್‌ ವೀರಗಲ್ಲುಗಳು 
ಚನ್ನಪಟ್ಟಣ ತಾಲೂಕಿನ ಮಾಳಗಾಳು, ಗುಡ್ಡತಿಮ್ಮಸಂದ, ಹಾರೋಕೊಪ್ಪ ಕೂರಣಗೆರೆ, ಬೇವೂರು, 
ಮಾಕಳಿ, ಮದಾಪುರದೊಡ್ತಿ, ಅವ್ವೇರಹಳ್ಳಿ ಮುಂತಾದ ಕಡೆಗಳಲ್ಲಿ ಕಂಡುಬಂದಿದೆ. 


ಹಾರೋಕೊಪ್ಪ ಗ್ರಾಮದ ಭೈರವೇಶ್ವರ ದೇವಾಲಯದ ಬಳಿ ಗಂಗರ ಕಾಲಕ್ಕೆ ಸೇರಿರುವ 
ಒಂದು ತುರುಗೋಳ್‌ ವೀರಗಲ್ಲು ಕಂಡುಬರುತ್ತದೆ. ಸುಮಾರು ಮೂರುವರೆ ಅಡಿ ಉದ್ದ ಹಾಗೂ 
ಎರಡು ಅಡಿ ಅಗಲವಿರುವ ಈ ವೀರಗಲ್ಲು ಮೂರು ಹಂತಗಳನ್ನು ಹೊಂದಿದೆ. ಮೊದಲನೆಯ 
ಹಂತದಲ್ಲಿ ವೀರನು ಬಿಲ್ಲುಬಾಣವನ್ನು ಹಿಡಿದು ಎದುರಾಳಿಯೊಂದಿಗೆ ಹೋರಾಡುತ್ತಿದ್ದರೆ, 
ಎದುರಾಳಿಯು ಕತ್ತಿಯನ್ನು ವೀರನಕಡೆಗೆ ನಿಂತಿರುವಂತಹ ಚಿತ್ರಣ ಕೆತ್ತನೆಯಿದೆ. ಎರಡನೆಯ 
ಹಂತದಲ್ಲಿ ನಿಂತಿರುವ ವೀರನ ಕೈಗಳನ್ನಿಡಿದು ಚಾಮರಧಾರಣಿಯರು ಎತ್ತಿಕೊಂಡು ಸ್ಪರ್ಗಕ್ಕೆ 
ಹೋಗುವಂತೆ ಚಿತ್ರಿಸಿದ್ದರೆ. ಮೂರನೆಯ ಹಂತದಲ್ಲಿ ಸುಖಾಸೀನ ಭಂಗಿಯಲ್ಲಿ ಕೈಮುಗಿದು 
ಕುಳಿತಿರುವ ವೀರನಿಗೆ ವ್ಯಕ್ತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿರುವ ಚಿತ್ರಣವನ್ನು ಕೆತ್ತಲಾಗಿದೆ. 


ಕೂರಣಗೆರೆ ಗ್ರಾಮದ ಮಾರಮ್ಮ ದೇವಾಲಯದ ಬಳಿಯಿರುವ ವೀರಗಲ್ಲು ತುರುಗೋಳ್‌ 
ಮತ್ತು ಪೆಣ್ಣುಯ್ಕಲ್ಲೆ ಸಂಬಂಧಿಸಿದೆ. ಇದರ ಲಕ್ಷಣಗಳ ಹಿನ್ನೆಲೆಯಿಂದ ಹೊಯ್ದಳರ ಕಾಲಕ್ಕೆ ಸೇರಿದೆ 


228 


ಎಂದು ಗುರುತಿಸಬಹುದು. ಸುಮಾರು ಐದು ಅಡಿ ಉದ್ದ ಹಾಗೂ ಮೂರು ಅಡಿ ಅಗಲವಿರುವ ಈ 
ವೀರಗಲ್ಲು ನಾಲ್ಕು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲನೆಯ ಹಂತದ ಬಲಭಾಗದಲ್ಲಿ 
ಇಬ್ಬರು ಮಹಿಳೆಯರು ತಮ್ಮ ಬಲಗೈಯನ್ನು ಮೇಲಕ್ಕೆ ಎತ್ತಿ ಹಿಡಿದು ಸಹಾಯಕ್ಕಾಗಿ 
ಹುಯಿಲಿಡುವಂತೆ ಅರೆನಗ್ನರಾಗಿ ನಿಂತಿದ್ದಾರೆ. ಅವರ ಎಡಭಾಗದಲ್ಲಿ ಕರುವೊಂದು ಮುಂದಿನ 
ಕಾಲುಗಳನ್ನು ದಿಣ್ಣೆಯ ಮೇಲಿಟ್ಟು ನಿಂತಿರುವಂತೆ ಅದರ ಪಕ್ಕದಲ್ಲಿ ಖಡ ವನ್ನಿಡಿದ ವೀರನು ತನ್ನ 
ಎಡಗೈಯಲ್ಲಿ ತುಂಡರಿಸಿದ ಮನುಷ್ಯನ ರುಂಡವನ್ನು ಹಿಡಿದು ನಿಂತಿರುವಂತೆ ಕೆತ್ತಿರುವುದು ತುಂಬಾ 
ಆಕರ್ಷಕವಾಗಿದೆ. ಈ ವೀರಗಲ್ಲಿನಲ್ಲಿ ತುರುಗಳು ಹಾಗೂ ಸ್ತೀಯರ ರಕ್ಷಣಗಾಗಿ ನಡೆದಿರುವ ಎರಡು 
ಸಂಗತಿಗಳು ವ್ಯಕ್ತವಾಗುವುದರಿಂದ ಚನ್ನಪಟ್ಟಣ ತಾಲೂಕಿನ ತುರುಗೊಳ್‌ ಮತ್ತು ಪೇಬ್ಬುಯ್ಯಲ್‌ 
ವಿರಗಲ್ಲುಗಳಲ್ಲಿ ತುಂಬಾ ವಿಶೇಷವಾದುದ್ದಾಗಿದೆ. ಹೆಣ್ಣಿನ ಮಾನ ಹಾಗೂ ಪ್ರಾಣವನ್ನು 
ಕಾಪಾಡುವುದು ತಮ್ಮ ಕರ್ತವ್ಯವೆಂದು ಅಂದಿನ ಜನರು ಭಾವಿಸಿದ್ದರು. ಜೊತೆಗೆ ತಮ್ಮ ಸಂಪತ್ತಾಗಿದ್ದ 
ತುರುಗಳನ್ನು ಕಳ್ಳರಿಂದ ಕಾಪಾಡಲು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡುತ್ತಿದ್ದರು. ಅವರ 
ಶೌರ್ಯವನ್ನು ಇಂತಹ ವೀರಗಲ್ಲುಗಳಿಂದ ತಿಳಿಯಬಹುದಾಗಿದೆ. 


ಬೇವೂರು ಗ್ರಾಮದ ಕೆರೆಯ ದಂಡೆಯ ಬಳಿ ಒಂದು ತುರುಗೋಳ್‌ ವೀರಗಲ್ಲಿದೆ. ಇದು 
ವಿಜಯನಗರ ಅರಸರ ಕಾಲಕ್ಕೆ ಸೇರಿರುವ ಈ ವೀರಗಲ್ಲು ಮೂರು ಹಂತಗಳನ್ನು ಹೊಂದಿದೆ. ಇದು 
ಸುಮಾರು ಎರಡುವರೆ ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಿದ್ದು, ಮೊದಲನೆಯ ಹಂತದಲ್ಲಿ 
ವೀರನು ಖಡ್ಗ, ಗುರಾಣಿಯನ್ನಿಡಿದಿರುವ ಎದುರಾಳಿಯೊಂದಿಗೆ ಹೋರಾಡುತ್ತಿದ್ದಾನೆ. ಆತನ 
ಹಿಂಬದಿಯಲ್ಲಿ ಎರಡು ಕುರುಗಳು ವೀರನೆಡೆಗೆ ಮುಖಮಾಡಿ ನಿಂತಿದ್ದರೆ. ಶತೃವಿನ 
ಹಿಂಬದಿಯಲ್ಲಿಯೂ ಒಂದು ಕುರುವಿನ ಚಿತ್ರಣವಿದೆ. ಎರಡನೇ ಹಂತದಲ್ಲಿ ದಂಪತಿಗಳಿಬ್ಬರು ಕೈ 
ಮುಗಿದು ಕುಳಿತಿದ್ದು, ಅವರನ್ನು ಚಾಮರಧಾರಣಿಯರು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೆಯ 
ಹಂತದ ಎಡಬದಿಯಲ್ಲಿ ಮಂಟಪದಲ್ಲಿ ಶಿವಲಿಂಗ, ಅದರ ಎದುರಿಗೆ ನಂದಿಯ ಉಬ್ಬುಶಿಲ್ಲವಿದೆ. ಈ 
ಮಂಟಪದ ಮುಂಭಾಗದಲ್ಲಿ ದಂಪತಿಗಳು ಕೈ ಮುಗಿದು ಕುಳಿತಿದ್ದಾರೆ. ಅವರಿಗೆ ವ್ಯಕ್ತಿಯೊಬ್ಬ ಪೂಜೆ 
ಮಾಡುತ್ತಾ ನಿಂತಿದ್ದಾನೆ. ವೀರನು ಸುಖಾಸನ ಭಂಗಿಯಲ್ಲಿ ಕುಳಿತಿರುವ ಹಾಗೂ ಅವನಪತ್ನಿ 
ಪದ್ಮಾಸನ ಭಂಗಿಯಲ್ಲಿ ಕುಳಿತಿರುವ ಚಿತ್ರಣವಿದೆ. ತುರುಗಳು ಹಾಗೂ ಸ್ತ್ರೀಯರ ರಕ್ಷಣೆಗಾಗಿ ನಡೆದ 
ಹೋರಾಟದ ಸಂಗತಿಗಳನ್ನು ಹೀಗೆ ವೀರಗಲ್ಲಿನಲ್ಲಿ ಕೆತ್ತಲಾಗಿದೆ. 


ಮಾಳಗಾಳು ಗ್ರಾಮದ ಆಂಜನೇಯಸ್ವಾಮಿ ದೇವಾಲಯದ ಮುಂಭಾಗವಿರುವ ವೀರಗಲ್ಲು 
ವಿಜಯನಗರ ಕಾಲದ ತುರುಗೋಳ್‌ ವೀರಗಲ್ಲೊಂದಿದೆ. ಸುಮಾರು ಮೂರು ಅಡಿ ಉದ್ದ ಮತ್ತು 
ಎರಡು ಅಡಿ ಅಗಲವಿರುವ ಈ ವೀರಗಲ್ಲು ಎರಡು ಹಂತಗಳನ್ನು ಹೊಂದಿದೆ. ಕೆಳಹಂತದಲ್ಲಿ 
ವೀರನು ಖಡ್ಗ, ಗುರಾಣಿಗಳನ್ನು ಹಿಡಿದು ಶತೃವಿನೊಂದಿಗೆ ಹೋರಾಡುತ್ತಿದ್ದಾನೆ. ವೀರನ 
ಕಾಲಬಳಿಯಲ್ಲಿ ಶತೃವೊಬ್ಬ ಶರಣಾಗತನಾಗಿ ಅಡ್ಡಬಿದ್ದು ನಮಸ್ಸರಿಸುತ್ತಿದ್ದಾನೆ. ವೀರನ ಹಿಂಬದಿಯಲ್ಲಿ 


229 


ಒಂದು ಕುರುವಿನ ರೇಖಾಚಿತ್ರವನ್ನು ಬಿಡಿಸಲಾಗಿದೆ. ಮೇಲಿನ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ 
ಯತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿರುವ ಚಿತ್ರಣವನ್ನು ಕಡೆಯಲಾಗಿದೆ. 


ಚಿಕ್ಕೇನಹಳ್ಳಿಯ ವೀರಗಲ್ಲಿನಲ್ಲಿ ಮೂರು ಜನ ವೀರರು ತುರುಗಾಳಗವೊಂದರಲ್ಲಿ ಮಡಿದಿರುವ 
ಚಿತ್ರಣವಿದೆ. ಈ ವೀರಗಲ್ಲು ಮೂರು ಹಂತಗಳನ್ನು ಹೊಂದಿದ್ದು, ಮೊದಲನೆಯ ಹಂತದ 
ಬಲಭಾಗದಲ್ಲಿ ತುರುವೊಂದು ನಿಂತಿದೆ. ಅದರ ಮುಂಭಾಗದಲ್ಲಿ ನಾಲ್ಕು ಜನ ಸೈನಿಕರು ಖಡ್ಗ 
ಗುರಾಣಿಗಳನ್ನು ಹಿಡಿದು ನಿಂತಿರುವ ಉಬ್ಬುಶಿಲ್ಲಗಳಿವೆ. ಆದರೆ ಇದರಲ್ಲಿ ಹೋರಾಟದ ಚಿತ್ರಣವಿಲ್ಲ. 
ಎರಡನೇ ಹಂತದಲ್ಲಿ ಮಂಟಪದಲ್ಲಿ ಮೂವರು ವೀರರು ಕೈಮುಗಿದು ಕುಳಿತಿದ್ದು, 
ಚಾಮರಧಾರಣಿಯರು ಹೊತ್ತು ಹೋಗುತ್ತಿದ್ದಾರೆ. ಮೂರನೆಯ ಹಂತದಲ್ಲಿ ನಂದಿ, ಶಿವಲಿಂಗಕ್ಕೆ 
ಯತಿಯೊಬ್ಬ ಪೂಜೆ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ಹೀಗೆ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಚೀನ 
ಕಾಲದಲ್ಲಿ ತುರುಗಳಿಗಾಗಿ ಹೋರಾಟಗಳು ನಡೆಯುತ್ತಿದ್ದವು ಎಂದು ಈ ವೀರಗಲ್ಲುಗಳಿಂದ 
ತಿಳಿದುಬರುತ್ತದೆ. 


ಪೆಣ್ಣು ಯ್ಯಲ್‌ ವೀರಗಲ್ಲುಗಳು 


"ಪೆಣ್ಣುಯಲ್‌' ಎಂದರೆ ಹೆಣ್ಣಿನ ಅಸಹಾಯಕ ಧ್ದನಿ ಅಥವಾ ಕೂಗು ಎಂಬರ್ಥ. ರಾಜ್ಯಗಳ 
ನಡುವೆ, ನಾಡುಗಳ ನಡುವೆ, ಹಳ್ಳಿಗಳ ನಡುವೆ ವಿವಿಧ ಕಾರಣಗಳಿಗಾಗಿ ಹೋರಾಟಗಳು 
ನಡೆಯುತ್ತಿದ್ದವು. ಆ ಸಂದರ್ಭದಲ್ಲಿ ದಾಳಿಕೊರರು ಆಯಾ ಪ್ರದೇಶದ ಸಂಪತ್ತನ್ನು ದೋಚುವುದರ 
ಜೊತೆಗೆ ಸ್ತೀಯರ ಮಾನಭಂಗಕ್ಕೆ ಯತ್ನಿಸುತ್ತಿದ್ದರು. ಹೀಗೆ ತೊಂದರೆಗೆ ಒಳಗಾಗುತ್ತಿದ್ದ ಸ್ತ್ರೀಯರನ್ನು 
ರಕ್ಷಿಸು ಹೋರಾಡಿ ಮಡಿದವರ ನೆನಪಿಗಾಗಿ ಹಾಕಿಸಿರುವ ವೀರಗಲ್ಲುಗಳನ್ನು ಪೆಣ್ಣುಯ್ಕಲ್‌ 
ವೀರಗಲ್ಲುಗಳು ಎನ್ನುವರು. ಇಂತಹ ವೀರಗಲ್ಲುಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ಸಹ 
ಕಂಡುಬರುತ್ತವೆ. "ಒಮ್ಮೊಮ್ಮೆ ಕೇವಲ ಸ್ತ್ರೀಯರನ್ನು ಅವಮಾನಗೊಳಿಸುವ ಉದ್ದೇಶದಿಂದಲೂ 
ದಾಳಿಕಾರರು ಬರುತ್ತಿದ್ದಂತೆ ಅಥವಾ "ಹೆಣ್ಣುಮಕ್ಕಳ ಸೀರೆಯನ್ನು ಸೆಳೆದು ಅವಮಾನಿಸುವ ಮೂಲಕ 
ಯುದ್ಧವನ್ನು ಸಾರುತ್ತಿದ್ದರು'. ಇಂತಹ ಸಂದರ್ಭಗಳಲ್ಲಿ ಹೆಣ್ಣಿನ ಹುಯ್ಯಲನ್ನು(ಕೂಗನ್ನು) ಕೇಳಿ 
ಗ್ರಾಮದ ಯುವಕರು ಅವಳನ್ನು ರಕ್ಷಿಸಲು ಹೋರಾಡಿ ಮಡಿಯುತ್ತಿದ್ದರು.*” ಇವರ ಸ್ಮರಣಾರ್ಥವಾಗಿ 
ಹಾಕಿಸಿರುವ ಸ್ಥ್ಮಾರಕಗಳೇ ಪೆಣ್ಣುಯ್ಯಲ್ಲ ವೀರಗಲ್ಲುಗಳು ಈ ವೀರಗಲ್ಲುಗಳನ್ನು ಪತ್ತೆಹಚ್ಚುವುದು 
ಸುಲಭ. ಈ ಶಿಲ್ಪಗಳಲ್ಲಿ ವೀರನ ಹೋರಾಟದ ಹಂತವನ್ನು ವರ್ಣಿಸುವಲ್ಲಿ ವೀರನು ಶತೃಗಳೊಂದಿಗೆ 
ಹೋರಾಡುತ್ತಿದ್ದರೆ. ಹೆಂಗಸರು ಒಂದು ಬದಿಯಲ್ಲಿ ಭಯದಿಂದ ನಿಂತಿರುವಂತೆ ಚಿತ್ರಿಸಲಾಗುತ್ತದೆ. 


ಮಾಕಳಿ, ನಾಗವಾರ, ಹಾರೋಹಳ್ಳಿದೊಡ್ಡಿ, ಕೂರಣಗೆರೆ, ಚಕ್ಕೆರೆ ಕೂಡ್ಲೂರು, ದಶವಾರ, 
ಬಾಣಗಳ್ಳಿ, ವೀರೇಗೌಡನದೊಡ್ಡಿ, ತೌಟನಗಳ್ಳಿ ಮುಂತಾದ ಕಡೆಗಳಲ್ಲಿ ಪೆಣ್ಣುಯ್ಯಲ್‌ನ ಚಿತ್ರಣವಿರುವ 


ವೀರಗಲ್ಲುಗಳನ್ನು ಕಾಣಬಹುದು. ನಾಗವಾರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹಿಂಭಾಗದ 


230 


ರಸ್ತೆಯ ಪಕ್ಕದಲ್ಲಿ ಗಂಗರ ಕಾಲದ ಪೆಣ್ಣುಯ್ಯಲ್‌ ವೀರಗಲ್ಲೊಂದಿದೆ. ಶತ್ರುಗಳು ಊರಿನ ಮೇಲೆ 
ದಾಳಿ ಮಾಡಿ ತುರುಗಳನ್ನು ಅಪಹರಿಸುವುದರ ಜೊತೆಗೆ ಮಹಿಳೆಯೊಬ್ಬಳ ಮಾನಭಂಗಕ್ಕೆ 
ಪ್ರಯತ್ನಿಸಿದಾಗ ವೀರನು ಎದುರಾಳಿಯೊಂದಿಗೆ ಹೋರಾಡಿ ಪ್ರಾಣತ್ಯಾಗ ಮಾಡಿದ ವಿವರ ಇದರಿಂದ 
ಗಮನಕ್ಕೆ ಬರುತ್ತದೆ. ಈ ವೀರಗಲ್ಲು ಶಿಲ್ಲದ ವಿವರವನ್ನು ತುರುಗೋಳ್‌ ವೀರಗಲ್ಲುಗಳು ವಿಭಾಗದಲ್ಲಿ 
ನೀಡಲಾಗಿದೆ. ಇದೇ ಗ್ರಾಮದಲ್ಲಿ ವಿಜಯನಗರ ಕಾಲದ ಪೆಣ್ಣುಯ್ಯಲ್‌ ವೀರಗಲ್ಲುಗಳಿವೆ. 


ಕೂರಣಗೆರೆ ಗ್ರಾಮದಲ್ಲಿ ಹೊಯ್ದಳರ ಕಾಲದ ಪೆಣ್ಣುಯ್ಯಲ್‌ನ ಸುಂದರವಾದ ವೀರಗಲ್ಲಿನ 
ಶಿಲ್ಪವಿದೆ. ಇದರಲ್ಲಿ ಶತೃಗಳು ಗಾಮಕ್ಕೆ ದಾಳಿಮಾಡಿ ತುರುಗಳು ಮತ್ತು ಸ್ತ್ರೀಯರನ್ನು ಅಪಹರಿಸುವ 
ಹಂತದಲ್ಲಿ ವೀರನು ಅವರೊಂದಿಗೆ ಹೋರಾಡಿ ಮಡಿದ ವರ್ಣನೆಯಿದೆ. ನಾಲ್ಕು ಹಂತಗಳಲ್ಲಿ 
ಕಡೆದಿರುವ ಈ ವೀರಗಲ್ಲು ಶಿಲ್ಲವನ್ನು "ತುರುಗೋಳ್‌ ವೀರಗಲ್ಲುಗಳು” ವಿಭಾಗದಲ್ಲಿ ವರ್ಣಿಸಲಾಗಿದೆ. 
ತಾಲ್ಲೂಕಿನ ಮಾಕಳಿ ಗಾಮದಲ್ಲಿ ವಿಜಯನಗರ ಅರಸರ ಕಾಲದ ಸುಮಾರು ಎಂಟು ಪೆಣ್ಣುಯ್ಯಲ್‌ 
ವೀರಗಲ್ಲುಗಳು ದೊರೆಯುವುದರಿಂದ ಆಗಿನ ಕಾಲದಲ್ಲಿ ಈ ಪ್ರದೇಶ ಪದೇ ಪದೇ ಶತೃಗಳ ದಾಳಿಗೆ 
ಒಳಗಾಗಿತ್ತು ಎಂಬುದನ್ನು 


ಶಾಲೆಯ ಆವರಣದಲ್ಲಿ ಪೆಣ್ಣುಯ್ಯಲ್‌ ಚಿತ್ರವಿರುವ ಐದು ವೀರಗಲ್ಲುಗಲು ಕಂಡುಬರುತ್ತದೆ. 
ಇವುಗಳಲ್ಲಿ ಮೂರು ಹಂತದ ಚಿತ್ರಣವಿದ್ದು, ಮೊದಲನೆಯ ಹಂತದಲ್ಲಿ ವೀರನು 


ಸಷ್ಟಪಡಿಸುತ್ತದೆ. ಇವುಗಳಲ್ಲದೆ ಇದೇ ಗ್ರಾಮದ ಸರ್ಕಾರಿ ಪ್ರಾಥಮಿಕ 


ಬಿಲ್ಲುಬಾಣವನ್ನಿಡಿದು ಶತೃವಿನೊಂದಿಗೆ ಹೋರಾಡುತ್ತಿದ್ದಾನೆ. ಶತೃ ಭರ್ಜಿಯನ್ನು ಹಿಡಿದು ವೀರನಿಗೆ 
ಚುಚ್ಚುವಂತೆ ಹಿಡಿದಿದ್ದಾನೆ. ವೀರನ ಹಿಂಭಾಗದಲ್ಲಿ ಅರೆನಗ್ಗಳಾದ ಸ್ತ್ರೀಯೊಬ್ಬಳು ಕೈಮುಗಿದು 
ನಿಂತಿದ್ದಾಳೆ. ಆಕೆಯ ಪಕ್ಕದಲ್ಲಿ ಕರುವೊಂದು ನಿಂತಿದೆ. ಎರಡು ಮತ್ತು ಮೂರನೆಯ ಹಂತಗಳಲ್ಲಿ 
ವೀರನ ಸ್ಪರ್ಗಾರೋಹಣ, ಸ್ಪರ್ಗಪ್ರಾಪ್ಪಿಯ ಚಿತ್ರಣವನ್ನು ಕೆತ್ತಲಾಗಿದೆ. ಚಕ್ಕೆರೆ ಗ್ರಾಮದ ಈರಣ್ಣನ 
ಗುಡಿಯ ಮುಂಭಾಗದಲ್ಲಿ ವಿಜಯನಗರ ಕಾಲಕ್ಕೆ ಸೇರಿದ ಪೆ್ಣುಯ್ಯಲ್‌ ವೀರಗಲ್ಲಿದೆ. ಇದು ಮೂರು 
ಹಂತಗಳನ್ನು ಹೊಂದಿದ್ದು, ಮೊದಲನೆಯ ಹಂತದಲ್ಲಿ ವೀರನು ಚಂದ್ರಾಯುಧ, ಗುರಾಣಿಯನ್ನು 
ಹಿಡಿದಿದ್ದಾನೆ, ಆತನ ಹಿಂಭಾಗದಲ್ಲಿ ಸ್ತ್ರೀಯೊಬ್ಬಳು ನಿಂತಿರುವ ಚಿತ್ರಣವಿದೆ. ಎರಡು ಮತ್ತು 
ಮೂರನೆಯ ಹಂತಗಳಲ್ಲಿ ವೀರನ ಸ್ಪರ್ಗಾರೋಹಣ, ಸ್ಪರ್ಗಪ್ರಾಪ್ತಿಯ ಚಿತ್ರಣಗಳು ಕಂಡುಬರುತ್ತವೆ. 


ಬಾಣಗಹಳ್ಳಿ ಗ್ರಾಮದಲ್ಲಿ ಸುಮಾರು ಎರಡು ಅಡಿ ಅಗಲ, ಮೂರು ಅಡಿ ಉದ್ದದ 
ವಿಜಯನಗರ ಕಾಲದ ಪೇಣ್ಣುಯ್ಯಲ್‌ ವೀರಗಲ್ಲೊಂದಿದೆ. ಮೂರು ಹಂತಗಳ ಈ ವೀರಗಲ್ಲು ಶಿಲ್ಲದ 
ಮೊದಲನೆಯ ಹಂತದಲ್ಲಿ ಎದುರಾಳಿ ವೀರನಿಗೆ ಈಟಿಯಿಂದ ಚುಚ್ಚಿರುವಂತೆ, ವೀರನ ಹಿಂಭಾಗದಲ್ಲಿ 
ಸ್ತೀಯು ಅರೆನಗ್ನಳಾಗಿ ಕೈಮುಗಿದು ನಿಂತಿರುವ ಉಬ್ಬುಶಿಲ್ಲಗಳಿವೆ. ಎರಡನೆಯ ಹಂತದಲ್ಲಿ ಮೂವರು 
€ಯರು ಕೈಮುಗಿದು ಪದ್ಧಾಸನದಲ್ಲಿ ಕುಳಿತ್ತಿರುವ ಚಿತ್ರಣವಿದೆ. ಇವರು ಸತ್ತ ವೀರನ 


ಮ 


ಪತ್ನಿಯರಾಗಿದ್ದು, ಸಹಗಮನಗೊಂಡಿದ್ದಾರೆ ಎಂಬುದು ವ್ಯಕ್ತವಾಗುತ್ತದೆ. ಮೂರನೆಯ ಹಂತದಲ್ಲಿ 


231 


ನಂದಿ, ಲಿಂಗಕ್ಕೆ ವ್ಯಕ್ತಿಯೊಬ್ಬ ಪೂಜೆ ಮಾಡುತ್ತಿರುವುದನ್ನು ಆತನ ಪಕ್ಕದಲ್ಲಿ ಮತ್ತೊಬ್ಬ ವ್ಯಕ್ತಿ 


ನು ಬ 
ಮದ್ದಳೆಯನ್ನು ಬಾರಿಸುತ್ತಿರುವ ಚಿತ್ರಣವನ್ನು ಉಬ್ಬು ಕೆತ್ತನೆಯಲ್ಲಿ ಸುಂದರವಾಗಿ ಮೂಡಿಸಲಾಗಿದೆ. 
ಕೂಡ್ಲೂರು ಗ್ರಾಮದ ಆಂಜನೇಯ ದೇವಾಲಯದ ಮುಂಭಾಗ ರಸ್ತೆಯ ಬದಿಯಲ್ಲಿ 
ವಿಜಯನಗರ ಅರಸರ ಕಾಲಘಟ್ಟಕ್ಕೆ ಸೇರಿರುವ ಪೆಣ್ಣುಯ್ಯಲ್‌ ವೀರಗಲ್ಲು ಕಂಡುಬರುತ್ತದೆ. ಸುಮಾರು 
ಎರಡು ಅಡಿ ಅಗಲ, ಎರಡುವರೆ ಅಡಿ ಉದ್ದದ ಈ ವೀರಗಲ್ಲು ಮೂರು ಹಂತಗಳನ್ನು ಹೊಂದಿದೆ. 
ಮೊದಲನೆಯ ಹಂತದಲ್ಲಿ ವೀರನು ಖಡ್ಗ, ಗುರಾಣಿಯನ್ನು ಹಿಡಿದು ಶತೃವಿನೊಂದಿಗೆ 
ಹೋರಾಡುತ್ತಿದ್ದಾನೆ. ವೀರನ ಹಿಂಭಾಗ ಸ್ತ್ರೀಯೊಬ್ಬಳು ಅರೆನಗ್ನಳಾಗಿ ನಿಂತಿದ್ದಾಳೆ. ಎರಡನೆಯ 
ಹಂತದಲ್ಲಿ ಮಹಿಳೆಯೊಬ್ಬಳು ಕೈಮುಗಿದು ಕುಳಿತಿದ್ದು, ಆಕೆಯನ್ನು ಚಾಮರಧಾರೀಕಿಯರು 
ಎತ್ತಿಕೊಂಡು ಹೋಗುತ್ತಿದ್ದಾರೆ. ಈಕೆ ವೀರನ ಮಡದಿಯಾಗಿದ್ದು, ವೀರ ಸತ್ತಾಗ ಈಕೆ ಸಹಗಮನ 
ಮಾಡಿದ್ದಾಳೆ ಎನ್ನಬಹುದು. ಮೂರನೆಯ ಹಂತದಲ್ಲಿ ನಂದಿ, ಶಿವಲಿಂಗದ ಮುಂದೆ ವೀರನು 
ಕೈಮುಗಿದು ಪದ್ಮಾಸನದಲ್ಲಿ ಕುಳಿತ್ತಿದ್ದರೆ. ಯತಿಯೊಬ್ಬ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಾ ನಿಂತಿರುವ 
ಚಿತ್ರಣವನ್ನು ಉಬ್ಬುಶಿಲ್ಲದಲ್ಲಿ ಕೆತ್ತಲಾಗಿದೆ. ಹೋರಾಟದ ಆರಂಭದಿಂದ ವೀರನು ಸ್ಪರ್ಗಕ್ಕೆ 
ಸೇರುವವರೆಗಿನ ವಿವಿಧ ಸಂಗತಿಗಳನ್ನು ಹೀಗೆ ವೀರಗಲ್ಲುಗಳಲ್ಲಿ ವರ್ಣನಾತ್ಮಕವಾಗಿ ಹಾಗೂ ಸ್ಪರ್ಗದ 
ಸಂದರ್ಭವನ್ನು ಕಾಲ್ಪನಿಕವಾಗಿ ವೀರಗಲ್ಲಿನ ಮೂರು ಹಂತದಲ್ಲಿ ಕೆತ್ತಿರುವುದು ನಿಜಕ್ಕೂ ಅಂದಿನ 
ಶಿಲ್ಲಿಯ ಚತುರತೆಯನ್ನು ತೋರಿಸುತ್ತದೆ. ಹೀಗಾಗಿ ವೀರಗಲ್ಲುಗಳು ಅಂದು ನಡೆದ ಹೋರಾಟದ 
ಜೊತೆಗೆ ಇನ್ನಿತರೆ ಸಾಂಸ್ಕೃತಿಕ ಅಂಶಗಳನ್ನು ತಿಳಿಯುವಲ್ಲಿ ಬಹಳ ಉಪಯುಕ್ತವಾದ ಆಕರಗಳಾಗಿವೆ. 


ಗಂಗರ ಕಾಲದಿಂದ ವಿಜಯನಗರ ಅರಸರ ಕಾಲದವರೆಗಿನ ಪೆಣ್ಣುಯ್ಕಲ್‌ ವೀರಗಲ್ಲುಗಳು ಈ 
ತಾಲೂಕಿನಲ್ಲಿ ಕಂಡುಬಂದಿವೆ. ಇವುಗಳಿಂದ ತಮ್ಮ ಗ್ರಾಮದ ಸ್ತ್ರೀಯರು ನೆರೆ-ಹೊರೆಯವರು, 
ಶತೃಗಳು ಹಾಗೂ ಕಳ್ಳರಿಂದ ಅಪಾಯಕ್ಕೆ ಒಳಗಾದ ಸಂದರ್ಭದಲ್ಲಿ ಅವರನ್ನು ರಕ್ಷಿಸಲು ಇಲ್ಲಿನ 
ವ್ಯಕ್ತಿಗಳು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವರೊಂದಿಗೆ ಹೋರಾಡುತ್ತಿದ್ದರು ಎಂಬುದು ಗಮನಕ್ಕೆ 
ಬರುತ್ತದೆ. ಜೊತೆಗೆ ಆ ಹೋರಾಟದಲ್ಲಿ ಮಡಿದ ವೀರರ ಪಶ್ನಿಯರು ಸಹಗಮನ ಕೈಗೊಂಡು 
ಪ್ರಾಣತ್ಕಾಗ ಮಾಡಿರುವ ಚಿತ್ರಣ ಇಲ್ಲಿನ ವೀರಗಲ್ಲುಗಳಲ್ಲಿದೆ. ಅದು ಪ್ರಾಚೀನ ಕಾಲದಲ್ಲಿ ಸತಿಹಗಮನ 
ಪದ್ದತಿ ಈ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. 
ಕಳ್ಳರೊಡನೆಯ ಹೋರಾಡಿ ಮಡಿದವರ ವೀರಗಲ್ಲುಗಳು 


ಕಳ್ಳರೊಡನೆ ಹೋರಾಡಿ ಮಡಿದವರ ವೀರಗಲ್ಲುಗಳನ್ನು ಗುರುತಿಸಲು ಬಹಳ ಕಷ್ಟವಾಗುತ್ತದೆ. 
ಈ ಕಾರ್ಯಕ್ಕೆ ಶಾಸನ ಪಾಠದ ಸಹಾಯ ಬೇಕೇಬೇಕು. ಅವುಗಳು ಇತರೆ ವೀರಗಲ್ಲುಗಳಂತೆಯೆ 
ಇರುವುದರಿಂದ ಪೇಬ್ಬುಯ್ಯಲ್‌ ಅಥವಾ ತುರುಗೋಳ್‌ ವೀರಗಲ್ಲುಗಳಂತೆ ಪ್ರತ್ಯೇಕಿಸುವುದು ಹಾಗೂ 
ಅವುಗಳನ್ನು ನೋಡಿದ ತಕ್ಷಣ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಇಂತಹ 


232 


ವೀರಗಲ್ಲುಗಳನ್ನು ಶಾಸನ ಪಠ್ಯದಲ್ಲಿ ಉಲ್ಲೇಖವಾಗಿರುವ ಸಂಗತಿಯ ಹಿನ್ನೆಲೆಯಿಂದ ಕಳ್ಳರೊಡಗಿನ 
ಹೋರಾಟದಲ್ಲಿ ಮಡಿದಿದ್ದಾರೆ ಎಂಬುದನ್ನು ತಿಳಿಯಬಹುದು. ಕಳ್ಳರೊಡನೆ ಹೋರಾಡಿ ವೀರ 
ಮರಣ ಹೊಂದಿದವರಿಗೆ ಸಂಬಂಧಿಸಿರುವ ವೀರಗಲ್ಲನ್ನು ಡಾ.ಆರ್‌.ಶೇಷಶಾಸ್ತ್ರೀ ಅವರು 
"ದಾರಿಗಳ್ಳರೊಡನೆ ಹೋರಾಡಿ ಮಡಿದವರು” ಹಾಗೂ "ಊರಿಗೆ ಕಳ್ಳತನಕ್ವಾಗಿ ಬಂದ ಕಳ್ಳರೊಡನೆ 
ಹೋರಾಡಿ ಮಡಿದ ವೀರರು” ಎಂಬುದಾಗಿ ಎರಡು ಬಗೆಯಾಗಿ ವಿಂಗಡಿಸುತ್ತಾರೆ. ಈ ಎರಡು 
ರೀತಿಯ ವೀರಗಲ್ಲುಗಳು ಇಲ್ಲಿ ಕಂಡುಬರುತ್ತವೆ. ಆದರೆ ದೇವಾಲಯದಲ್ಲಿ ದೋಚಲು ಬಂದ 
ಕಳ್ಳರೊಡನೆ ಹೋರಾಡಿ ಮಡಿದ ವೀರನಿಗಾಗಿ ಹಾಕಿಸಿರುವ ಶಾಸನೊಕ್ತ ವೀರಗಲ್ಲೊಂದು ಚನ್ನಪಟ್ಟಣ 
ತಾಲೂಕಿನ ಮಳೂರುಪಟ್ಟಣದಲ್ಲಿ ದೊರೆತಿರುವುದು ವಿಶೇಷವಾಗಿದೆ. 


ವಿಜಯನಗರ ಅರಸ ಪ್ರೌಢದೇವರಾಯನ ಆಳಿಕೆಯ ಕಾಲದಲ್ಲಿ ಮಳೂರುಪಟ್ಟಣ 
ಗ್ರಾಮದವರು ಶಿವರಾತ್ರಿ ಹಬ್ಬದ ದಿನ ಉಪವಾಸವಿದ್ದಾಗ, ದೇವಾಲಯಕ್ಕೆ ಕಳ್ಳರು ದಾಳಿ ಮಾಡಿದರು, 
ಆಗ ಅವರನ್ನು ಎದುರಿಸಿ ಹೋರಾಡಿದ ಕೆಳಲೆನಾಡ ಮಳಲೂರುಪಟ್ಟಣದ "ಮಾಯಿದೇವನ' 
ಮಗನಾದ "ಮಾಯಿತಮ್ಮ' ಎಂಬುವನು ಕಳ್ಳರನ್ನು ಗಾಯಗೊಳಿಸಿ, ತಾನೂ ಗಾಯಗೊಂಡು 
ಕೆಲಕಾಲದ ನಂತರ ಮಡಿದಾಗ ಅವನ ತಮ್ಮನಾದ "ಮಂಚಿಯಣ್ಣ' ಎಂಬುವನು ಅಣ್ಣನಿಗೆ 
ವೀರಗಲ್ಲನ್ನು ಹಾಕಿಸಿದ ಎಂಬುದು ಕ್ರಿಶ. ೧೪೩೨ರ ಈ ಶಾಸನದಲ್ಲಿ ದಾಖಲಾಗಿದೆ.” ಪ್ರಾಚೀನ 
ಕಾಲದಲ್ಲಿ ಚನ್ನಪಟ್ಟಣ ಪ್ರದೇಶದಲ್ಲಿ ದೇವಾಲಯಗಳು ಸಂಪತ್ತಿನ ಕೇಂದಗಳಾಗಿದ್ದವು. ಹಾಗಾಗಿ 
ಕಳ್ಳರು ಇಲ್ಲಿನ ದೇವಾಯಗಳ ಮೇಲೆ ದಾಳಿ ಮಾಡುತ್ತಿದ್ದರು ಎಂಬ ಮಹತ್ವದ ಹಾಗೂ ಅಪರೂಪ 
ವಿಷಯ ಮಳೂರುಪಟ್ಟಣದ ಈ ಶಾಸನೋಕ್ತ ವೀರಗಲ್ಲಿನಿಂದ ತಿಳಿದುಬರುತ್ತದೆ. 


ಕೋಟೆ ಕಾಳಗದ ವೀರಗಲ್ಲುಗಳು 


ಪ್ರಾಚೀನ ಕಾಲದ ಜನರ ರಕ್ಷಣೆಯಲ್ಲಿ ಕೋಟೆಗಳು ಪ್ರಮುಖ ಪಾತ್ರವಹಿಸಿದ್ದವು. ಹೀಗಾಗಿ 
ಪ್ರಾಚೀನ ಕಾಲದಲ್ಲಿ ರಾಜಧಾನಿ, ಅರಮನೆ, ನಗರ, ಪುರ, ಪಟ್ಟಣ ಹಾಗೂ ಗ್ರಾಮಗಳನ್ನು 
ಶತ್ರುಗಳದಾಳಿ ಮತ್ತು ಇತರೆ ತೊಂದರೆಗಳಿಂದ ರಕ್ಷಿಸಿಕೊಳ್ಳಲು ಸುತ್ತಲು ಆಯಾ ಪ್ರದೇಶದಲ್ಲಿ ತಮ್ಮ 
ಅನುಕೂಲಕ್ಕೆ ತಕ್ಕಂತೆ ಎತ್ತರವಾದ ಕೋಟೆಗಳನ್ನು ನಿರ್ಮಿಸಿಕೊಂಡಿದ್ದರು. ಪ್ರತಿಯೊಂದು ರಾಜ್ಯದ 
ರಾಜಧಾನಿಯೂ ಸಹ ರಕ್ಷಣಾತ್ಮಕ ಕೋಟಿಯಿಂದ ಸುತ್ತುವರಿಯಲ್ಲಟ್ಟಿತ್ತು ಕೋಟೆಯನ್ನು 
ಬೇಧಿಸುವುದರಿಂದ ಆಡಳಿತ ಕೇಂದಗಳ ಮೇಲಿನ ಆಕ್ರಮಣ ಸುಲಭವಾಗುತ್ತಿತ್ತು. ಹೀಗಾಗಿ ಪ್ರಾಚೀನ 
ಕಾಲದಲ್ಲಿ  ಕೋಟೆಗಳಿಗಾಗಿ ಕಾಳಗಗಳು ನಡೆಯುತ್ತಿದ್ದವು ಎಂಬುದು ಶಾಸನ ಮತ್ತು 
ವೀರಗಲ್ಲುಗಳಿಂದ ತಿಳಿದುಬರುತ್ತದೆ. 


ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ಗ್ರಾಮದ ಈಶ್ಚರ ದೇವಾಲಯದ ಬಳಿಯಿರುವ ಕ್ರಿ.ಶ. 
೧೧೫೫ರ ವೀರಗಲ್ಲಿನ ಶಾಸನದಲ್ಲಿ ಹೊಯ್ದ್ಗಳ ದೊರೆ ಮೂರನೇ ನರಸಿಂಹ ಆಳ್ಗಿಕೆಯ ಕಾಲದಲ್ಲಿ 


233 


ಕನಕಯ್ಯನಾಯಕ ಎಂಬ ವೀರನು "ಹೊಸಗುಂದದ' ಕೋಟೆ ಕಾಳಗದಲ್ಲಿ ಕಾದು ಸ್ಪರ್ಗಸ್ತನಾದ 
ವಿವರವಿದೆ": ಆ ಹೋರಾಟದಲ್ಲಿ ಮಡಿದ "ಕನಕಯ್ಯನಾಯಕ' ಎಂಬುವನ ಮಡದಿಯಾದ 
"ನಾಗವ್ಹೆಯು' ತನ್ನ ಗಂಡನ ಸ್ಥರಣಾರ್ಥವಾಗಿ ವೀರಗಲ್ಲು ಹಾಕಿಸಿದಳೆಂಬ ಉಲ್ಲೇಖವಿದೆ. 
ಹೊಸಗುಂದ ಎಂಬ ಹೆಸರಿನ ಸ್ಥಳ ಅಂದಿನ ಚನ್ನಪಟ್ಟಣ ಪ್ರದೇಶದಲ್ಲಿತ್ತು ಎಂಬುದನ್ನು 
ದೃಢಪಡಿಸುವ ಯಾವುದೇ ದಾಖಲೆಗಳಿಲ್ಲ. ಹೀಗಾಗಿ ಶಾಸನೋಕ್ತ ಹೊಸಗುಂದ ಯಾವುದೆಂದು 
ತಿಳಿದುಬರುವುದಿಲ್ಲ. ಅಲ್ಲದೆ ವಿಜಯನಗರ ಅರಸರ ಅಧೀನರಾಗಿ ಆಳ್ಲಿಕೆ ಮಾಡಿದ ಚನ್ನಪಟ್ಟಣ 
ಪಾಳೆಯಗಾರರ ಕಾಲದವರೆಗೂ ಈ ಪ್ರದೇಶದಲ್ಲಿ ಯಾವುದೇ ಪ್ರಮುಖವಾದ ರಕ್ಷಣಾವಾಸ್ತು 
ನಿರ್ಮಾಣಗೊಂಡಿರಲಿಲ್ಲ. ಹೀಗಾಗಿ ಶಾಸನೋಕ್ತ ಕನಕಯ್ಯನಾಯಕನು ತನ್ನ ಒಡೆಯನಾದ 
ಮೂರನೇ ನರಸಿಂಹನ ಪರವಾಗಿಕೋಟೆ ಕಾಳಗದಲ್ಲಿ ಭಾಗವಹಿಸಿ ಮಡಿದಿರಬಹುದು. ಇದರಿಂದ 
ಕೋಟೆ ಕಾಳಗಗಳಲ್ಲಿ ಇಲ್ಲಿನ ಸೈನಿಕರು ಅಥವಾ ಅಧಿಕಾರಿಗಳು ಭಾಗವಹಿಸುತ್ತಿದ್ದರು ಎಂಬ 
ಅಪರೂಪದ ವಿಷಯ ತಿಳಿದುಬರುತ್ತದೆ. 


ಯುದ್ದದ ವೀರಗಲ್ಲುಗಳು 


ಯುದ್ದ ಎಂಬುದು ಮಾನವ ಶಕ್ತಿಯ, ವೈಯಕ್ತಿಕ ಪ್ರತಿಷ್ಠೆ ಹಾಗೂ ಅನುಕೂಲತೆಗಳನ್ನು 
ಹೆಚ್ಚಿಸಿಕೊಳ್ಳಲು ನಡೆಸಿದ ಪ್ರಯತ್ನಗಳ ಫಲವಾಗಿದೆ. ಆಡಳಿತಾತ್ಮಕವಾಗಿ ಗುರುತಿಸಿಕೊಂಡಿದ್ದ 
ಪ್ರದೇಶಗಳಿಗಾಗಿ ಯುದ್ದಗಳು ನಿರಂತರವಾಗಿ ನಡೆಯುತ್ತಿದ್ದವು. ಯುದ್ದಗಳು ಸಂಭವಿಸಲು 
ಹಲವಾರು ಕಾರಣಗಳಿವೆ. ರಾಜಮನೆತನಗಳ ನಡುವೆ ಬೆಳೆದು ಬಂದ ಮತ್ನ್ತರ, ದಾಯಾದಿತನ 
ಅಥವಾ ತಂದೆ ಮಕ್ಕಳ ನಡುವಿನ ವೈಮನಸು., ಅರಸ ಮತ್ತು ಸಾಮಂತರ ನಡುವಿನ ವೈಯಕ್ತಿಕ 
ಘರ್ಷಣೆಗಳು ಹಾಗೂ ಪರಸ್ಪರರಲ್ಲಿ ಉಂಟಾದ ತಪುುಗಹಿಕೆಗಳು, ಕೆಲವೊಮ್ಮೆ ಅರಸರ ಅಥವಾ 
ಅಧಿಕಾರಿಗಳ ದೌರ್ಜನ್ಯವನ್ನು ಪ್ರತಿಭಟಿಸಿ ಅವರ ಮೇಲೆ ಸಿಡಿದೆದ್ದು, ಹೋರಾಟ ನಡೆಸುವುದು. ಇದು 
ಸಾಮ್ರಾಜ್ಯವನ್ನು ತಮ್ಮ ಕೈವಶ ಮಾಡಿಕೊಂಡು ಅವುಗಳ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿ 
ಅನುಭವಿಸಬೇಕು ಎಂಬ ಆಕಾಂಕ್ಷೆಯಿಂದ ಪ್ರಾಚೀನ ಕಾಲದಿಂದಲೂ ಯುದ್ದಗಳು ನಡೆಯುತ್ತಾ 
ಜರುಗುತ್ತಾ ಬಂದಿವೆ. ರಾಜರು ತಾವೇ ನೇರವಾಗಿ ಯುದ್ದಗಳಲ್ಲಿ ಭಾಗವಹಿಸುವುದು ತೀರ 
ವರಳವಾಗಿತ್ತು. ಹೀಗಾಗಿ "ರಾಜ ಪ್ರತ್ಯೇಕ್ಷದೈವ' ಎಂದು ನಂಬಿದ್ದ ಅಧಿಕಾರಿಗಳು ಹಾಗೂ ಸೈನಿಕರು 
ತಮ್ಮ ಒಡೆಯನಿಗಾಗಿ ಹೋರಾಡುತ್ತಿದ್ದರು. ಆ ಹೋರಾಟದಲ್ಲಿ ಮಡಿದ ವೀರನ ನೆನಪಿಗಾಗಿ 
ವೀರಗಲ್ಲುಗಳನ್ನು ಹಾಕಿಸುತ್ತಿದ್ದರು. ಅಂತಹ ವೀರಗಲ್ಲುಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ಸಹ 
ಕಂಡುಬಂದಿವೆ. 


ಮಳೂರು ಗ್ರಾಮದ ಕೈಲಾಸೇಶ್ವರ ದೇವಾಲಯದಲ್ಲಿರುವ ಶಾಸನದಿಂದ ಗಂಗರಿಗೆ ಹಾಗೂ 
ಕಲ್ಯಾಣ ಚಾಲುಕ್ಕರಿಗೆ ನಡೆದ ಯುದ್ದದ ಮಾಹಿತಿ ದೊರೆಯುತ್ತದೆ. ಕ್ರಿಶ. ೯೭೩ರ ಕಾಲಘಟ್ಟದ ಈ 


234 


ಶಾಸನದಲ್ಲಿ ಗಂಗದೊರೆ ಇಮ್ಮಡಿ ಮಾರಸಿಂಹನ ಆಳ್ಲಿಕೆಯ ಕಾಲದಲ್ಲಿ ಕಲ್ಯಾಣ ಚಾಲುಕ್ಯ ದೊರೆ 
ಎರಡನೆಯ ತೈಲಪನೊಂದಿಗೆ(ತೈಲೋಕ್ಕಮಲ್ಲ) ನಡೆದ ಯದ್ದದಲ್ಲಿ ಮಾರಸಿಂಹನ ಸಾಮಂತನಾದ 
ಪಾಂಚಾಲದೇವನ ಸೈನಿಕನಾದ "ಸಾಲ್ಲಿಬ್ರಹ ಎಂಬ ವೀರನು ತೈಲಪನ ಸೈನ್ಯದ '"ಬಲ್ಲವತಿಯ 
ಬಹ್ಮನೊಡನೆ' ಹೋರಾಡಿ ಮಡಿದ ವಿವರವಿದೆ?” ಅವನ ಸ್ಮರಣಾರ್ಥವಾಗಿ "ಚಿಂಗಯ್ಯ 
ಚಾವಚ್ಚಿಯರ' ಮಗನಾದ "ಪೋಚ' ಎಂಬುವನು ವೀರಗಲ್ಲನ್ನು ಹಾಕಿಸಿದ ವಿಷಯ ಇದರ 
ಶಾಸನದಿಂದ ತಿಳಿಯುತ್ತದೆ. ಇದೇ ಗ್ರಾಮದ ಮತ್ತೊಂದು ವೀರಗಲ್ಲಿನಲ್ಲಿ ಪೊಲೆತಾಳ್ಸನ 
ಮನೆಸೇವಕಿಯ(ಮನೆವಡತಿ) ಅಳಿಯನಾದ ದುಗ್ಗ ಎಂಬ ವೀರನು ಕ್ರಿಶ. ೯೭೫ರಲ್ಲಿ ನಡೆದ 
ಕಾಳಗದಲ್ಲಿ ಹೋರಾಡಿ ಮಡಿದ ವಿವರ ದಾಖಲಾಗಿದೆ*” ಈ ಸಂದರ್ಭದಲ್ಲಿ ದುಗ್ಗನಿಗ(ಬಹುಶಃ 
ಆತನ ಸಂಬಂಧಿಕರಿಗೆ) ವೈಜವಾರನಪಳ್ಳಿಯ (ಈ ಹೆಸರಿನ ಗ್ರಾಮ ಪ್ರಸ್ತುತ ಅಸ್ತಿತ್ವದಲ್ಲಿಲ್ಲ) ಮಣ್ಣಿನ 
ಹೊಳೆಯ ಮೇಲೆ ಹನ್ನೆರಡು ಖಂಡುಗ ಭೂಮಿಯನ್ನು ದಾನ ಕೊಟ್ಟ ವಿವರ ವೀರಗಲ್ಲಿನಲ್ಲಿದೆ. 


ಮಳೂರುಪಟ್ಟಣ ಪಟ್ಟಣದಲ್ಲಿರುವ ಗಂಗರ ಕಾಲದ ವೀರಗಲ್ಲೊಂದರಲ್ಲಿ ಕಿಳಿಬಯ್ಯನ ಮಗ 
ಕಶಯ್ಯನೆಂಬ ವೀರನು ಯುದ್ದವೊಂದರಲ್ಲಿ ಹೋರಾಡಿ ಮಡಿದ ಉಲ್ಲೇಖವಿದೆ.” ಆದರೆ ಈ 
ಯುದ್ದವು ಯಾರ ನಡುವೆ ನಡೆಯುತ್ತೆಂಬ ವಿವರ ದಾಖಲಾಗಿಲ್ಲ ಸರಗೂರು ಗ್ರಾಮದ 
ಹೊರವಲಯದಲ್ಲಿರುವ ಗಂಗರ ಕಾಲದ ಟ್ರಿಶ. ೯ನೇ ಶತಮಾನ) ಶಾಸನದಲ್ಲಿ "ಅಂಕೊಡೆಯ 
ಎಂಬ ವೀರನು ಯುದ್ದದಲ್ಲಿ ಹೋರಾಡಿ ಮಡಿದ ವಿಷಯ ದಾಖಲಾಗಿದೆ."" ಮೂರು 
ಸಾಲುಗಳಲ್ಲಿರುವ ಈ ಶಾಸನ ತೃಟಿತವಾಗಿರುವುದರಿಂದ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ. 


ಮಂಕುಂದ ಗ್ರಾಮದ ಅಣ್ಣ ತಮ್ಮನ ಬೆಟ್ಟಕ್ಕೆ ಸಮೀಪದ ಜಮೀನಿನಲ್ಲಿ ಯುದ್ದದ 
ವೀರಗಲ್ಲೊಂದನ್ನು ಕ್ಷೇತಕಾರ್ಯ ಸಂದರ್ಭದಲ್ಲಿ ಪತ್ತೆಹಚ್ಚಲಾಗಿದೆ. ಇದರಲ್ಲಿಯ ಉಬ್ಬುಶಿಲ್ಲ 
ಕೆತ್ತನೆಯು ಅತ್ಯಂತ ಸರಳವಾಗಿದ್ದು, ಇದರ ಲಕ್ಷಣಗಳ ಆಧಾರದಿಂದ ಇದನ್ನು ಗಂಗರ ಕಾಲಕ್ಕೆ 
ಸೇರಿದ ವೀರಗಲ್ಲು ಎಂದು ಗುರುತಿಸಬಹುದಾಗಿದೆ. ಈ ವೀರಗಲ್ಲು ಮೂರು ಹಂತಗಳನ್ನು 
ಹೊಂದಿದೆ. ಮೊದಲನೆಯ ಹಂತದಲ್ಲಿ ಭರ್ಜಿಯನ್ನು ಹಿಡಿದಿರುವ ವೀರನು ಎದುರಾಳಿಯೊಂದಿಗೆ 
ಹೋರಾಡುತ್ತಿರುವ ಚಿತ್ರಣವಿದೆ. ಎರಡನೆಯ ಹಂತದಲ್ಲಿ ವೀರ ಹಾಗೂ ಆತನ ಪಶ್ನಿಯನ್ನು 
ದೇವಕನ್ಯೆಯರು ಸ್ವರ್ಗಕ್ಕೆ ಕರೆದೊಯ್ಯುತ್ತಿರುವ ಚಿತ್ರಣವಿದೆ. ಇದರಿಂದ ಪತ್ನಿಯು ಸಹ ತನ್ನ 
ಪತಿಯೊಂದಿಗೆ ಸಹಗಮನ ಹೊಂದಿದ್ದಾಳೆ ಎಂದು ತಿಳಿದುಬರುತ್ತದೆ. ಮೂರನೆಯ ಹಂತದಲ್ಲಿ ಲಿಂಗ 


ಮತ್ತು ನಂದಿ ಶಿಲ್ಲದ ಕೆತ್ತನೆಯಿದೆ. 


ಗುಡ್ಡೇಹೊಸುರು ಗ್ರಾಮದಲ್ಲಿ ಕ್ಷೇತಕಾರ್ಯ ಕೈಗೊಂಡ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯವಾಗಿ 
ದೊರೆತಿರುವ ಒಂದು ಕೆರೆಯ ಬಳಿ ಮೂರು ವೀರಗಲ್ಲುಗಳನ್ನು ಪತ್ತೆಹಚ್ಚಲಾಗಿದೆ. ಈ ವೀರಗಲ್ಲುಗಳು 
ಒಡೆದು ಎರಡು ಮೂರು ಚೂರುಗಳಾಗಿದ್ದು, ಬಹುತೇಕ ತೃಟಿತಗೊಂಡಿವೆ. ಅಲ್ಲ ಪ್ರಮಾಣದಲ್ಲಿ 


235 


ಕಾಣುವ ವೀರಗಲ್ಲುಗಳು ಕೇವಲ ಒಂದು ಹಂತವನ್ನು ಮಾತ್ರ ಹೊಂದಿದ್ದು, ಅದರಲ್ಲಿ ವೀರನು 
ಎದುರಾಳಿಯೊಂದಿಗೆ ಹೋರಾಡುತ್ತಿರುವ ಚಿತ್ರಣ ಮಾತ್ರ ಕಂಡುಬರುತ್ತದೆ. ಆದರೆ ಹೋರಾಟದಲ್ಲಿ 
ಮಡಿದ ವೀರನನ್ನು ಸ್ಪರ್ಗಕ್ಕೆ ಕರೆದೊಯ್ಯುತ್ತಿರುವ ಚಿತ್ರಣ ಇವುಗಳಲ್ಲಿ ಕಂಡುಬರುವುದಿಲ್ಲ. 


ಹೀಗಾಗಿ ಈ ಎರಡು ವೀರಗಲ್ಲು ಗಂಗರ ಕಾಲಕ್ಕೆ ಸೇರಿದ್ದು, ತುಂಬಾ ಪ್ರಾಚೀನವಾದ ಹಾಗೂ 
ಇಲ್ಲಿನ ಆರಂಭದ ವೀರಗಲ್ಲುಗಳನು ಗುಂಪಿಗೆ ಸೇರಿದವುಗಳು ಎಂದು ಗುರುತಿಸಬಹುದು. ಇಲ್ಲಿನ 
ಮತ್ತೊಂದು ವೀರಗಲ್ಲು ಮೂರು ಹಂತಗಳನ್ನು ಹೊಂದಿದ್ದು, ಮೊದಲನೆಯ ಹಂತದಲ್ಲಿ ಚಿತ್ರಣ 
ಮಾತ್ರ ಕಂಡುಬರುತ್ತದೆ. ಉಳಿದ ಎರಡು ಹಂತಗಳು ಸಂಪೂರ್ಣವಾಗಿ ತೃಟಿತಗೊಂಡಿರುವುದರಿಂದ 
ಹೋರಾಟದ ನಂತರದ ಸಂಗತಿಗಳಾದ ವೀರನನ್ನು ಸ್ಪರ್ಗಕ್ಕೆ ಕರೆದೊಯ್ಯುತ್ತಿರುವ ನಂತರ 
ದೇವಲೋಕದ ಚಿತ್ರಣದ ಕೆತ್ತನೆಯಾಗಿದ್ದವು ಎಂದು ಗುರುತಿಸಬಹುದು. ಲಕ್ಷಣಗಳನ್ನು ಗಮನಿಸಿದರೆ 
ಉಳಿದ ಎರಡು ವೀರಗಲ್ಲುಗಳಿಗಿಂತ ಫೌಡವಾಗಿದೆ. ಹೀಗಾಗಿ ಇದನ್ನು ಅವುಗಳ ನಂತರದ 
ಕಾಲಘಟ್ಟದಲ್ಲಿ ಹಾಕಲಾಗಿದೆ ಎಂದು ತಿಳಿದುಬರುತ್ತದೆ. ಒಟ್ಟಿನಲ್ಲಿ ಗುಡ್ಲೆಹೊಸೂರಿನಲ್ಲಿರುವ ಈ 
ವೀರಗಲ್ಲುಗಳು ಚನ್ನಪಟ್ಟಣ ತಾಲೂಕಿನ ಆರಂಭದ ವೀರಗಲ್ಲುಗಳ ಪಟ್ಟಿಗೆ ಸೇರುತ್ತವೆ. ಇವುಗಳು ಈ 
ಪ್ರದೇಶದಲ್ಲಿ ಗಂಗರ ಆಳ್ಗಿಕೆಯ ಕಾಲಘಟ್ಟದಲ್ಲಿ ನಡೆದಿರುವ ಹೋರಾಟಗಳಿಗೆ ಬಹಳ ಮುಖ್ಯವಾದ 
ಸಾಕ್ಷಿಯಾಗಿವೆ. ಇವುಗಳಲ್ಲದೆ ದ್ಯಾವಾಪಟ್ಟಣದ ಹೊರವಲಯದಲ್ಲಿ ಗಂಗರ ಕಾಲಕ್ಕೆ ಸೇರಿರುವ 
ಸರಳವಾದ ಐದು ವೀರಗಲ್ಲುಗಳನ್ನು ಕ್ಷೇತಕಾರ್ಯದಲ್ಲಿ ಪತ್ತೆಹಚ್ಚಲಾಗಿದೆ. ಈ ವೀರಗಲ್ಲುಗಳು ಸಹ 
ಅತ್ಯಂತ ಸರಳವಾದ ಉಬ್ಬುಶಿಲದ ಕೆತ್ತನೆಯನ್ನು ಹೊಂದಿರುವುದರಿಂದ ಇವುಗಳನ್ನು ಕೂಡ 
ಚನ್ನಪಟ್ಟಣ ಪ್ರದೇಶದ ಪ್ರಾರಂಭದ ವೀರಗಲ್ಲುಗಳು ಎಂದು ಗುರುತಿಸಬಹುದು. 


ಚನ್ನಮಾನಹಳ್ಳಿಯ ಕ್ರಿಶ. ೧೨೭೮ರ ಶಾಸನವೊಂದರಲ್ಲಿ ಹೊಯ್ದಳ ದೊರೆ ಮೂರನೆಯ 
ನರಸಿಂಹನ ಆಳ್ಗಿಕೆಯ ಕಾಲದಲ್ಲಿ ಆತನ ಮಹಾ ಪ್ರಧಾನನಾಗಿದ್ದ ಚಿಕ್ಕಕೇತಯ್ಯದಣ್ಣಾಯಕನೊಡನೆ 
ಚೆಂನಮಾದಿಹಳ್ಳಿ(ಈಗಿನ  ಚನ್ನಮಾನಹಳ್ಳಿ)  ಕಂಚಿಯನಾಯಕರ ಮಗ  ಚೆಲುವಯ್ಯ್ಕನು 
ಹೊಂಗನೂರಿನಲ್ಲಿ ನಡೆದ ಕಾಳಗದಲ್ಲಿ ಮಡಿದ ವಿವರ ದಾಖಲಾಗಿದೆ. ಕ್ರಿಶ. ೧೨೮೬ರ ಗರಕಹಳ್ಳಿ 
ಗ್ರಾಮದ ವೀರಗಲ್ಲೊಂದರಲ್ಲಿ ಹೊಯ್ದಳ ದೊರೆ ವೀರನಾರಸಿಂಗದೇವನ(ಮೂರನೇ ನರಸಿಂಹ) 
ಆಳ್ಲಿಕೆಯ ಕಾಲದಲ್ಲಿ ತುಂಗಣಿ ನಾಡಾಳುವ ಗೌಡನ ಮಗ ಭೀಮಗೌಡ ಎಂಬ ವೀರನು ಹುಯಿಲಲ್ಲಿ 
ಬಿದ್ದು ಸ್ಪರ್ಗಸ್ತನಾದ ವಿವರವಿದೆ.” ಶಾಸನದ ಬಹುತೇಕ ಭಾಗ ತೃಟಿತಗೊಂಡಿರುವುದರಿಂದ ಯಾವ 
ಕಾರಣಕ್ಕಾಗಿ ಹುಯಿಲು(ಯುದ್ದ) ನಡೆಯಿತು ಎಂಬ ವಿಷಯ ತಿಳಿದುಬಂದಿಲ್ಲ. 


ಇಗ್ಗಲೂರು ಗ್ರಾಮದ ಶಂಭುಲಿಂಗೇಶ್ವರ ದೇವಸ್ಥಾನ ಬಳಿಯಿರುವ ವೀರಗಲ್ಲಿನಲ್ಲಿ 
ವಿಜಯನಗರದ ಅರಸರ ಕಾಲಕ್ಕೆ ಸೇರಿರುವ ಕಳ್ಳರೊಡನೆ ಹೋರಾಟಕ್ಕೆ ಸಂಬಂಧಿಸಿದ ವೀರಗಲ್ಲಿದೆ. 
ಇದರಲ್ಲಿ ಒಂದನೇ ಬುಕ್ಕರಾಯನ ಕಾರ್ಯಕರ್ತ ಹರಿಯಪ್ಪ ಒಡೆಯನ ಆಳ್ಳಿಕೆಯ ಕಾಲದಲ್ಲಿ 


236 


ಇಗ್ಲಲೂರ ಭೂಮಿಕಾರ ಹೆಗ್ಗಡುಗಳ ಉಲ್ಲೇಖವಿದೆ” ಈ ಶಾಸನ ತುುಟಿತವಾಗಿರುವುದರಿಂದ 
ಕಳ್ಳರೊಂದಿಗಿನ ಯಾವ ಕಾರಣಕ್ಕೆ ಹೋರಾಟ ನಡೆಯಿತ್ತೆಂಬುದು ತಿಳಿಯುವುದಿಲ್ಲ. ಆದರೆ 
ವೀರಗಲ್ಲಿನ ಉಬ್ಬುಶಿಲ್ಲಗಳಲ್ಲಿ ಆ ಹೋರಾಟದ ಚಿತ್ರಣಗಳು ಕೆತ್ತಲಾಗಿದೆ. ಇದು ಸುಮಾರು ನಾಲ್ಕು 
ಅಡಿ ಉದ್ದ ಮತ್ತು ಎರಡು ಅಡಿ ಅಗಲವಾಗಿದ್ದು, ಮೂರು ಹಂತಗಳ ಚಿತ್ರಣವನ್ನು ಹೊಂದಿದೆ. 
ಮೊದಲನೆಯ ಹಂತದಲ್ಲಿ ವೀರನು ಕತ್ತಿ ಗುರಾಣಿಯನ್ನು ಹಿಡಿದು ಹೋರಾಡುತ್ತಿದ್ದಾನೆ. 
ಮಂಟಪದಲ್ಲಿ ಕುಳಿತಿರುವ ವೀರನನ್ನು ಚಾಮರಧಾರಣಿಯರು ಸ್ಪರ್ಗಕ್ಕೆ ಕೊಂಡೊಯ್ಯುತ್ತಿರುವ ಚಿತ್ರಣ 
ಎರಡನೆಯ ಹಂತದಲ್ಲಿದೆ. ಮೂರನೆಯ ಹಂತದಲ್ಲಿ ಲಿಂಗದ ಎದುರು ವೀರ ಮತ್ತು ಆತನ ಮಡದಿ 
ಕೈಮುಗಿದು ಪದ್ಗಾಸನದಲ್ಲಿ ಕುಳಿತ್ತಿರುವ ಹಾಗೂ ಯತಿಯೊಬ್ಬ ಲಿಂಗಕ್ಕೆ ಪೂಜೆ ಮಾಡುತ್ತಿರುವ 
ಚಿತ್ರಣವನ್ನು ಸುಂದರವಾಗಿ ಕೆತ್ತಲಾಗಿದೆ. ಇದರಲ್ಲಿ ಲಿಂಗ ಮತ್ತು ನಂದಿಯ ಉಬ್ಬುಶಿಲ್ಲ 
ಇರುವುದರಿಂದ ಹೋರಾಟದಲ್ಲಿ ಮಡಿದಿರುವ ವೀರನು ಶೈಪ ಪಂಥಕ್ಕೆ ಸೇರಿದವನೆಂದು 
ತಿಳಿದುಬರುತ್ತದೆ. 


ಗರಕಹಳ್ಳಿ ಗ್ರಾಮದ ಕ್ರಿಶ. ೧೪೧೭ರ ವೀರಗಲ್ಲಿನಲ್ಲಿ ವಿಜಯನಗರದ ದೊರೆ ವೀರಪ್ರತಾಪ 
ದೇವರಾಯನ ಆಳ್ದಿಕೆಯ ಕಾಲದಲ್ಲಿ "ಗರುಕೆಹಳ್ಳಿಯ' ಗವುಡನ ಮಕ್ಕಳಾದ ಶಿವಣ್ಣ ಮತ್ತು ಕೇತಣ್ಣ 
ಎಂಬುವರು ಯುದ್ದವೊಂದರಲ್ಲಿ ಹೋರಾಡಿ ಮಡಿದಿದ್ದರಿಂದ ಈ ವೀರಗಲ್ಲು ಹಾಕಿಸಿರುವ ವಿಷಯ 
ಇದರ ಶಾಸನದಿಂದ ತಿಳಿಯುತ್ತದೆ. ವೀರಗಲ್ಲನ್ನು ಪ್ರತಿಷ್ಠಾಪಿಸಿದ ಉಲ್ಲೇಖವಿದೆ.*” ಆದರೆ ಶಾಸನವು 
ತೃಟಿತಗೊಂಡಿರುವುದರಿಂದ ಯಾವ ಕಾರಣಕ್ಕಾಗಿ ಯುದ್ದ ನಡೆಯಿತು ಎಂಬುದು ಕುಕ್ಕೂರು 


ಈ 
ಗ್ರಾಮದಲ್ಲಿ ವಿಜಯನಗರದ ಅರಸ ಪ್ರತಾಪ ದೇವರಾಯನ ಆಳಿಕೆಯ ಕಾಲಕ್ಕೆ ಸೇರಿದ 
ವೀರಗಲ್ಲೊಂದು ಕಂಡುಬರುತ್ತದೆ. ಕ್ರಿಶ. ೧೪೨೬ರಲ್ಲಿ ಕುಕ್ಟೂರು ಗ್ರಾಮದ ವೀರರ ಗುಡಿಯಲ್ಲಿನ 
ಶಾಸನದಲ್ಲಿ ವಿಜಯನಗರದ ಅರಸ ಪ್ರತಾಪ ದೇವರಾಯನ ಆಳ್ಗಿಕೆಯ ಕಾಲದಲ್ಲಿ ಕೋಡಂಬಳ್ಳಿಯ 
ಕಲಗೌಡನ ಮಗನಾದ ಬಯಿಚಣ್ಣ ಹಾಗೂ ಲಕ್ಕಣ್ಣರ ನಡುವೆ ನಡೆದ ಅವರ ಪರವಾಗಿ ಹೋರಾಡಿದ 
ಕುಕ್ಕೂರ ಗ್ರಾಮಾಧಿಪತಿ ಮಂಚೇಗೌಡನ ಮಗನಾದ ದೇವಪ್ಪನು ಆಯುಧದ ಏಟಿನಿಂದ 
ಗಾಯಗೊಂಡು ಎರಡು ವರ್ಷಗಳ ನಂತರ ವೀರಸ್ಪರ್ಗ ಪಡೆದ ವಿವರವಿದೆ” ಈ ಶಾಸನದಲ್ಲಿ 


ವರ್ಣಸಿರುವಂತೆ ಈ ವೀರಗಲ್ಲನ್ನು ನೋಡುಗನ ಮನ ಸೆಳೆಯುವಂತೆ ಕೆತ್ತನೆ ಮಾಡಲಾಗಿದೆ. 
ಊರಳಿವಿನ ವೀರಗಲ್ಲುಗಳು 


ಪ್ರಾಚೀನ ಕಾಲದಲ್ಲಿ ಒಂದು ಊರನ್ನು ಶತೃ ಸೇನೆಯವರು, ಕಳ್ಳರು, ಅಕ್ಕಪಕ್ಕದ ಊರಿನವರು, 
ರಾಜಕೀಯ ಅಥವಾ ಸಾಮಾಜಿಕ ಕಾರಣಗಳಿಗಾಗಿ ಮುತ್ತಿಗೆ ಹಾಕಿದಾಗ ಅದು ಊರಿಗೆ 
ಬಂದೊದಗಿದ ವಿನಾಶದ ಪರಿಸ್ಥಿತಿ ಎಂದು ಪರಿಗಣಿಸಿ, ಆ ಊರಿನ ಅಧಿಕಾರಿಗಳು, ವೀರರು 
ಊರಿನ ರಕ್ಷಣೆಗಾಗಿ ಹೋರಾಟಕ್ಕೆ ಮುಂದಾಗುತ್ತಿದ್ದರು. ಅಂತಹ ಹೋರಾಟದಲ್ಲಿ ಹೋರಾಡಿ 


237 


ಮಡಿದ ವೀರನ ಸ್ಮರಣಾರ್ಥವಾಗಿ ಹಾಕಿಸಿರುವ ವೀರಗಲ್ಲುಗಳನ್ನು ಊರಳಿವಿನ ವೀರಗಲ್ಲುಗಳು 
ಎಂದು ಕರೆಯಲಾಗುತ್ತದೆ. 


ಚನ್ನಪಟ್ಟಣ ತಾಲೂಕಿನಲ್ಲಿ ಊರಳಿವಿಗೆ ಸಂಬಂಧಿಸಿದ ಎರಡು ಶಾಸನಗಳು ದೊರೆಶಿವೆ. 
ಹೊನ್ನಾಯಕನಹಳ್ಳಿಯ ಕ್ರಿಶ. ೯೦೪ರ ಶಾಸನೋಕ್ತ ವೀರಗಲ್ಲಿನಲ್ಲಿ ಗಂಗದೊರೆ "ನೀತಿಮಾರ್ಗ 
ಪೆರ್ಮಾನಡಿ ಇಮ್ಮಡಿ ರಾಚಮಲ್ಲ ಪಟ್ಟಕ್ಕೆ ಬಂದ ಪ್ರಥಮ ವರ್ಷ ಗೊಟ್ಟೆಯಣ್ಣಗಾವುಂಡನು 
ಊರಳಿವಿನೊಳು ಕಾದಿ ಸಗ್ಗಸ್ತನಾದ' ವಿವರ ದಾಖಲಾಗಿದೆ” ಇದರ ಬಹುತೇಕ ಭಾಗ 
ತೃಟಿತಗೊಂಡಿರುವುದರಿಂದ ಗೊಟ್ಟೆಯಣ್ಣಗಾವುಣ್ಣನು ಯಾರೊಂದಿಗೆ ಹೋರಾಡಿ ಮಡಿದ ಎಂಬುದು 
ತಿಳಿದುಬರುವುದಿಲ್ಲ. ಊರಳಿವಿನಲ್ಲಿ ಹೋರಾಟ ನಡೆಸಿ, ಮರಣವನ್ನಪ್ಪಿದ ವಿಷಯವಿದೆ. ಈ 
ವೀರಗಲ್ಲು ಎರಡು ಹಂತಗಳ ಚಿತ್ರಣವನ್ನು ಹೊಂದಿದೆ. ಮೊದಲನೆಯ ಹಂತದಲ್ಲಿ ವೀರನನ್ನು 
ದೊಡ್ಡದಾಗಿ ಬಿಡಿಸಲಾಗಿದ್ದು, ಬಿಲ್ಲನ್ನು ಹಿಡಿದು ಬಲಗೈಯಲ್ಲಿಡಿದ ಬಾಣವನ್ನು 
ಪ್ರಯೋಗಿಸುತ್ತಿರುವಂತೆ ನಿಂತಿರುವ ಆತನ ದೇಹಕ್ಕೆ ಬಾಣಗಳು ನಾಟಿವೆ. ವೀರನ ಮುಡಿಯನ್ನು 
ಬಟ್ಟೆಯಿಂದ ಕಟ್ಟಲಾಗಿದ್ದು, ವಿವಿಧ ಆಭರಣಗಳಿಂದ ಶೃಂಗಾರಗೊಂಡಿರುವಂತೆ ಕೆತ್ತನೆ ಮಡಲಾಗಿದೆ. 
ಎರಡನೆಯ ಹಂತದಲ್ಲಿ ವೀರನು ಪೀಠವೊಂದರ ಮೇಲೆ ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದು, 
ಬಲಗೈಯಲ್ಲಿ ತಾವರೆ ಮೊಗ್ಗನ್ನು ಹಿಡಿದು ಸುಖಾಸೀನ ಭಂಗಿಯಲ್ಲಿ ಪೀಠವೊಂದರ ಮೇಲೆ 
ಸುಖಾಸೀನ ಭಂಗಿಯಲ್ಲಿ ಕುಳಿತಿರುವ ವೀರನ ಇಕ್ಕೆಲಗಳಲ್ಲಿ ಚಾಮರಧಾರಿಯರು ಉಬ್ಬುಶಿಲ್ಲದಲ್ಲಿ 
ಮೂಡಿಸಲಾಗಿದೆ. ಈ ವೀರಗಲ್ಲಿನ ಪಟ್ಟಿಕೆಯಲ್ಲಿ ಎಂಟು ಸಾಲುಗಳ ಶಾಸನವನ್ನೂ ಕೆತ್ತಲಾಗಿದೆ. 
ಹೀಗಾಗಿ ಇದರಲ್ಲಿರುವ ಶಾಸನದಿಂದ ಹೋರಾಡಿದ ವ್ಯಕ್ತಿ ಯಾರೆಂದು ತಿಳಿದುಬಂದರೆ, ಉಬ್ಬುಶಿಲ್ಲದ 
ಕೆತ್ತನೆಯಿಂದ ವೀರನು ಹೋರಾಡುತ್ತಿರುವ ಘಟನೆಯ ಸಂಗತಿಗಳು ತಿಳಿದುಬರುತ್ತವೆ. ಜೊತೆಗೆ 
ಗಂಗರ ಕಾಲದಲ್ಲಿ ಸೈನಿಕರು ಧರಿಸುತ್ತಿದ್ದ ವಸ್ತ್ರ ಹಾಗೂ ಆಭರಣಗಳ ಲಕ್ಷಣಗಳು ಹೀಗೆ ಹಲವಾರು 
ಅಂಶಗಳು ಗಮನಕ್ಕೆ ಬರುತ್ತವೆ. 


ಬೇಟೆಯ ವೀರಗಲ್ಲುಗಳು 


ಬಹಳ ಪ್ರಾಚೀನ ಕಾಲದಿಂದಲೂ ಮಾನವನು ಪ್ರಾಣಿಗಳನ್ನು ಬೇಟೆಮಾಡುವ ಪದ್ಧತಿಯನ್ನು 
ರೂಢಿಸಿಕೊಂಡು ಬಂದಿದ್ದಾನೆ. ಕೆಲವರು ಮೋಜಿಗಾಗಿ ಅಥವಾ ಶೌರ್ಯ ಪ್ರದರ್ಶನಕ್ಕಾಗಿ 
ಬೇಟೆಯಾಡುತ್ತಿದ್ದರು. ಕೆಲವು ಪ್ರಾಣಿಗಳು ಊರಿಗೆ ನುಗ್ಗಿ, ಜನರಿಗೆ, ಜಾನವಾರುಗಳಿಗೆ ತೊಂದರೆ 
ಕೊಡುವುದಲ್ಲದೇ ಜನರು ಬೆಳೆದ ಬೆಳೆಗಳನ್ನು ನಾಶಪಡಿಸುತ್ತಿದ್ದವು. ಹೀಗೆ ತೊಂದರೆ ಕೊಡುತ್ತಿದ್ದ 
ಇಂತಹ ಪ್ರಾಣಿಗಳನ್ನು ಬೇಟಿಯಾಡಿ ಕೊಂದುಹಾಕಿದ ಅಥವಾ ಕೊಲ್ಲಲು ಹೋಗಿ ತಾವೇ ಮರಣ 
ಹೊಂದುತ್ತಿದ್ದರು. 


ಹಂದಿಬೇಟೆ ವೀರಗಲ್ಲುಗಳು 


238 


ಹಂದಿಯನ್ನು ಮಾಂಸಕ್ಕಾಗಿ ಬೇಟೆಮಾಡುವುದು ಒಂದು ಕಾರಣವಾದಂತೆ ರೈತರ ಹೊಲ- 
ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನು ನಾಶಪಡಿಸುತ್ತಿದ್ದುದರಿಂದ ಅವುಗಳನ್ನು ಬೇಟೆಯಾಡುತ್ತಿದ್ದರು. ಪ್ರಸ್ತುತ 
ಕಾಲವನ್ನು ಗಮನಿಸಿದಾಗ ಹಂದಿಗಳು ರೈತರ ಪರಮಶತ್ರು ಎನ್ನಬಹುದು. ಸಾಮಾನ್ಯವಾಗಿ 
ಹಂದಿಗಳು ರಾತ್ರಿ ಸಮಯದಲ್ಲಿ ಹೊಲ- ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನು ತಿಂದು ಮುಗಿಸುತ್ತವೆ. ಅವು 
ತಿನ್ನುವುದಕ್ಕಿಂತಲೂ ಆ ಬೆಳೆಯನ್ನು ನಾಶ ಮಾಡುವುದೇ ಹೆಚ್ಚು. ಹೀಗಾಗಿ ಹಂದಿ ಬೇಟೆಯಾಡುವ 
ಹಾಗೂ ಬೇಟೆಯಾಡಲು ಹೋಗಿ ಪ್ರಾಣ ಕಳೆದುಕೊಂಡ ವಿಷಯವನ್ನು ತಿಳಿಸುವ ಹಲವಾರು 
ವೀರಗಲ್ಲುಗಳು ತಾಲೂಕಿನಲ್ಲಿ ದೊರೆಯುತ್ತವೆ. 


ಚನ್ನಪಟ್ಟಣ ತಾಲೂಕಿನ ಮಳೂರುಪಟ್ಟಣ, ತಗಚರೆರ, ಇಗ್ಗಲೂರು.,  ಉಜ್ಜನಹಳ್ಳಿ 
ಮೊದಲಾದೆಡೆಗಳಲ್ಲಿ ಹಂದಿಬೇಟಿಯ ವೀರಗಲ್ಲುಗಳನ್ನು ಕಂಡುಬರುತ್ತವೆ. ಮಳೂರುಪಟ್ಟಣದ 
ಹರಿಜನ ಕೇರಿಯಲ್ಲಿ ಗಂಗರ ಕಾಲದ ಸುಂದರವಾದ ಹಂದಿಬೇಟೆಯ ವೀರಗಲ್ಲೊಂದಿದೆ. ಸುಮಾರು 
ಎರಡು ಅಡಿ ಉದ್ದ, ಎರಡು ಅಡಿ ಅಗಲವಿರುವ ಈ ಶಿಲ್ಲದಲ್ಲಿ ವೀರನು ಹಂದಿಯ ಬಾಯಿಯನ್ನು 
ಎಡಗೈಯಿಂದ ಭದವಾಗಿ ಹಿಡಿದು, ಬಲಗೈಯಲ್ಲಿ ಹಿಡಿದ ಕತ್ತಿಯಿಂದ ಅದನ್ನು ಕೊಲ್ಲಲು 
ಪ್ರಯತ್ನಿಸುತ್ತಿದ್ದಾನೆ. ಅಲ್ಲದೇ ಎರಡು ನಾಯಿಗಳು ಹಂದಿಯ ಮೇಲೆರಗಿ ಕಚ್ಚುತ್ತದೆ. ಈ ಚಿತ್ರಣದ 
ಮೇಲ್ಲಾಗದಲ್ಲಿ ವೀರನು ದೇವಕನ್ಯೆಯರು ಸ್ವರ್ಗಲೋಕಕ್ಕೆ ಎತ್ತಿಕೊಂಡು ಹೋಗುತ್ತಿರುವ ಚಿತ್ರಣವನ್ನು 


ಚಿಕ್ಕದಾಗಿ ಬಿಡಿಸಲಾಗಿದೆ. 


ತಗಚರೆಗೆ ಗ್ರಾಮದ ಹೊರವಲಯದ ತೆಂಗಿನ ತೋಟವೊಂದರಲ್ಲಿ ಕ್ರಿಶ. ೧೩ನೆಯ 
ಶತಮಾನದ ಹಂದಿಬೇಟೆ ವೀರಗಲ್ಲಿದೆ. ಸುಮಾರು ಐದು ಅಡಿ ಎತ್ತರ ಹಾಗೂ ಎರಡುವರೆ ಅಡಿ 
ಅಗಲವಿದ್ದು, ಮೂರು ಹಂತಗಳನ್ನು ಹೊಂದಿರುವ ಇದು ಹೊಯ್ದಳರ ಕಾಲಕ್ಕೆ ಸೇರಿದ್ದಾಗಿದೆ. 
ಮೊದಲನೆಯ ಹಂತದಲ್ಲಿ ವೀರನು ತನ್ನ ಎರಡು ಕೈಗಳಲ್ಲಿ ಕತ್ತಿಗಳನ್ನು ಹಿಡಿದು ಹಂದಿಯ ಕತ್ತು 
ಹಾಗೂ ಹೊಟ್ಟೆಯ ಭಾಗಕ್ಕೆ ಚುಚ್ಚಿದ್ದಾನೆ. ಹಂದಿಯು ವೀರನ ಎಡತೊಡೆಯನ್ನು ಕಚ್ಚುತ್ತಿದ್ದರೆ. 
ನಾಯಿಯೊಂದು ಹಂದಿಯ ಮೇಲೆರಗಿ ಕಚ್ಚುತ್ತಿದೆ. ಈ ದೃಶ್ಯವನ್ನು ವ್ಯಕ್ತಿಯೊಬ್ಬ ದೂರದಿಂದ 
ಗಾಬರಿಯಿಂದ ನೋಡುತ್ತಿದ್ದಾನೆ. ಈ ಹಂತದಲ್ಲಿ ವೀರನನ್ನು ದೊಡ್ಡದಾಗಿ ಚಿತ್ರಿಸಲಾಗಿದೆ. 
ದೂರದಿಂದ ನೋಡುತ್ತಿರುವ ವ್ಯಕ್ತಿಯನ್ನು ತುಂಬಾ ಚಿಕ್ಕದಾಗಿ ಕೆತ್ತಲಾಗಿದೆ. ವೀರನು ಸಕಲ 
ಆಭರಣಗಳಿಂದ ಅಂದಕಾರಗೊಂಡಿದ್ದು, ಸೊಂಟದಲ್ಲಿ ಕತ್ತಿಯೊಂದನ್ನು ಕಟ್ಟಲಾಗಿದೆ. ಎರಡನೇ 
ಹಂತದಲ್ಲಿ ವೀರ ಮತ್ತು ಆತನ ಹೆಂಡತಿ ಒಬ್ಬರನ್ನೊಬ್ಬರು ಕೈಗಳನ್ನು ಹಿಡಿದು ನಿಂತಿದ್ದು, 
ಚಾಮರಧಾರಣಿಯರು ಇವರನ್ನು ಎತ್ತಿಕೊಂಡು ಹೋಗುತ್ತಿದ್ದಾರೆ. ಮೂರನೆಯ ಹಂತದಲ್ಲಿ 
ದಂಪತಿಗಳು ಪದ್ಧಾಸನದಲ್ಲಿ ಕುಳಿತಿದ್ದಾರೆ. ಅವರ ಎಡಭಾಗದಲ್ಲಿ ನಂದಿ, ಶಿವಲಿಂಗವಿದ್ದು, 


ಯತಿಯೊಬ್ಬ ಪೂಜೆ ಮಾಡುತ್ತಾ ನಿಂತಿರುವ ಚಿತ್ರಣವಿದೆ. ಈ ವೀರಗಲ್ಲನ್ನು ಕೆಂಪು ಬಣ್ಣದ 
ಕಣಶಿಲೆಯಲ್ಲಿ ಸೂಕ್ಷ್ಮವಾಗಿ ಕೆತ್ತನೆ ಮಾಡಲಾಗಿದೆ. ಇಗ್ಗಲೂರು ಗ್ರಾಮದ ಆಂಜನೇಯ 


239 


ದೇವಾಲಯದಿಂದ ಸ್ವಲ್ಪ ದೂರದಲ್ಲಿ ವಿಜಯನಗರ ಕಾಲದ ಹಂದಿಬೇಟೆ ವೀರಗಲ್ಲಿನಲ್ಲಿದೆ. ಮೇಲಿನ 
ಹಂದಿಬೇಟಿಯ ವೀರಗಲ್ಲು ಶಿಲ್ಪಗಳನ್ನು ಗಮನಿಸಿದಾಗ ಬೇಟೆಯಾಡುವ ವ್ಯಕ್ತಿಗಳು ನಾಯಿಗಳನ್ನು 
ಕಡ್ಡಾಯವಾಗಿ ಕರೆದೊಯ್ಯುತ್ತಿದ್ದರೆಂದು ತಿಳಿಯುತ್ತದೆ. ಹಂದಿಬೇಟೆಯ ಎಲ್ಲಾ ವೀರಗಲ್ಲುಗಳಲ್ಲಿಯೂ 
ನಾಯಿಗಳು ಸಕ್ರಿಯ ಪಾತ್ರವಹಿಸಿದ ಚಿತ್ರಣ ದೊರೆಯುತ್ತವೆ. ನಾಯಿಗಳು ವೀರನಿಗಿಂತ 
ಮುಂಚಿತವಾಗಿ ಹಂದಿಯನ್ನು ತಲುಪಿ ಮುಂದೆ ಹೋಗದಂತೆ ತಡೆಯುವಲ್ಲಿ ಯಶಸ್ಸಿಯಾಗುತ್ತಿದ್ದವು. 
ಇವು ನಾಯಿಗಳ ಚುರುಕುತನವನ್ನು ಸ್ವಾಮಿನಿಷ್ಟೆಯನ್ನು ಹಾಗೂ ಹೋರಾಟದ ಗುಣವನ್ನು 
ತೋರಿಸುತ್ತವೆ. 

ಹುಲಿಬೇಟೆ ವೀರಗಲ್ಲುಗಳು 


ನಮ್ಮ ನಾಡಿನಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ಹುಲಿಯ ಬೇಟಿ ಪ್ರಚಲಿತದಲ್ಲಿತ್ತು. 


ಅಂದಿನ ಕಾಲದಲ್ಲಿದ್ದ ದಟ್ಟವಾದ ಕಾಡುಗಳಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿತ್ತು. 
ಅವುಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದ ಜನತೆ, ಹುಲಿಯನ್ನು ಕೊಂದ ವ್ಯಕ್ತಿಯ ಬಗ್ಗೆ, 
ಅವನ ಪರಾಕ್ರಮದ ಬಗ್ಗೆ ಗೌರವ ಭಾವನೆ ಹೊಂದಿದ್ದರು. ಹುಲಿಬೇಟೆ ಸಂದರ್ಭದಲ್ಲಿ ಪ್ರಾಣ 
ಕಳೆದುಕೊಳ್ಳುತ್ತಿದ್ದ ವೀರನ ಸ್ಮರಣಾರ್ಥವಾಗಿ ವೀರಗಲ್ಲನ್ನು ನಿಲ್ಲಿಸುತ್ತಿದ್ದರು. ಇಂತಹ ಪ್ರಾಣಿಯೊಂದಿಗೆ 
ಹೋರಾಡಿದ ವಿಷಯವನ್ನು ತಿಳಿಸುವ ಅನೇಕ ವೀರಗಲ್ಲುಗಳು ಚನ್ನಪಟ್ಟಣ ತಾಲೂಕಿನಲ್ಲಿ 
ದೊರೆಯುತ್ತವೆ. ಹುಲಿಬೇಟೆಯನ್ನು ತಿಳಿಸುವ ಲಿಪಿ ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊರೆಯುತ್ತವೆ. 
ಹುಲಿಬೇಟೆಯನ್ನು ತಿಳಿಸುವ ಲಿಪಿ ಬರಹಗಳಿಲ್ಲದಿದ್ದರೂ ವೀರಗಲ್ಲು ಶಿಲ್ಲ್ಗಗಳ ಆಧಾರದಿಂದ 


ಗುರುತಿಸಬಹುದು. 


ಸೋಗಾಲ, ನಿಡಗೋಡಿ, ನುಣ್ಣುರೂ, ಉಜ್ಜನಹಳ್ಳಿ, ಮಾಕಳಿ, ಹಾಗೂ ಮೆಣಸಿಗನಹಳ್ಳಿ 
ಗ್ರಾಮಗಳಲ್ಲಿ ಹುಲಿಬೇಟಿಯ ವೀರಗಲ್ಲುಗಳಿವೆ. ಸೋಗಾಲ ಗ್ರಾಮದ ಇಗ್ಗಲೂರಿಗೆ ಹೋಗುವ 
ರಸ್ತೆಯಲ್ಲಿ ನಾಲ್ಕು ಹುಲಿಬೇಟಿಯ ವೀರಗಲ್ಲುಗಳಿವೆ. ಮೊದಲಿಗೆ ಸಿಗುವ ಐದಾರು ವೀರಗಲ್ಲು 
ಮಾಸಿಗಲ್ಲುಗಳ ಸಾಲಿನ ಮೊದಲನೆಯ ಹುಲಿಬೇಟಿಯ ವೀರಗಲ್ಲು ಗಂಗರ ಕಾಲದ್ದಾಗಿದೆ. ಈ 
ವೀರಗಲ್ಲು ಸುಮಾರು ಮೂರು ಅಡಿ ಉದ್ದ, ಎರಡು ಅಡಿ ಅಗಲವಿದ್ದು, ಸಾಧಾರಣ ಕೆತ್ತನೆಯಿಂದ 
ಕೂಡಿದೆ. ಈ ಶಿಲ್ಲದಲ್ಲಿ ವೀರನು ಹುಲಿಯೊಂದಿಗೆ ಹೋರಾಡುತ್ತಿರುವ ಚಿತ್ರಣವಿದೆ. ವೀರನು ತನ್ನ 
ಎಡಗೈಯಿಂದ ಹುಲಿಯ ಬಾಯಿಯನ್ನು ಹಿಡಿದಿದ್ದು, ಬಲಗೈಯಲ್ಲಿ ಹಿಡಿದಿರುವ ಹುಲಿಯ ಎದೆಯ 
ಭಾಗಕ್ಕೆ ಚುಚ್ಚಿದ್ದಾನೆ. ಹುಲಿಯು ತನ್ನ ಮುಂದಿನ ಎಡಗಾಲನ್ನು ಮೇಲೆತ್ತಿ ವೀರನೆಡೆಗೆ ದಾಳಿಮಾಡಲು 
ಪ್ರಯತ್ನಿಸುತ್ತಿದ್ದರೆ, ನಾಯಿಯೊಂದು ಹುಲಿಯ ಮೇಲೆಗರಿ ಹುಲಿಯ ತಲೆಭಾಗವನ್ನು ಕಚ್ಚಿ 
ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಹುಲಿಯು ತನ್ನ ಬಲಿಷ್ಠವಾದ ಹಿಂಗಾಲುಗಳ ಮೇಲೆ ನಿಂತು, 
ಮುಂಗಾಲುಗಳಿಂದ ವೀರನ ತೊಡೆಯ ಭಾಗವನ್ನು ಪರಚುತ್ತಿದೆ. ವೀರನ ಸೊಂಟದ ಬಳಿ 


240 


ಕತ್ತಿಯಿದ್ದು, ವೀರನ ಹಿಂಭಾಗದಲ್ಲಿ ಆಳೆತ್ತರದ ಬಿಲ್ಲೊಂದರ ಚಿತ್ರಣವಿದೆ. ನಾಯಿಯೊಂದು ಹುಲಿಯ 
ಮೇಲೆಗರಿ ಕಚ್ಚಲು ಪ್ರಯತ್ನಿಸುತ್ತದೆ. ಮೂರನೆಯ ಹಂತದಲ್ಲಿ ಮಂಟಪದಲ್ಲಿ ವೀರ ಮತ್ತು ಆತನ 
ಮಡದಿ ಕೈಮುಗಿದು ಪದ್ಧಾಸನದಲ್ಲಿ ಕುಳಿತಿದ್ದು, ಚಾಮರಧಾರಣಿಯರು ಎತ್ತಿಕೊಂಡು ಹೋಗುವ 
ಚಿತ್ರಣವಿದೆ. ನಾಲ್ಕನೆಯ ಹಂತದಲ್ಲಿ ದೇವಾಲಯದಲ್ಲಿ ನಂದಿ, ಶಿವಲಿಂಗವಿದ್ದು, ಮುಂಭಾಗದಲ್ಲಿ 
ದಂಪತಿಗಳು ಸುಖಾಸೀನ ಭಂಗಿಯಲ್ಲಿ ಕುಳಿತಿದ್ದಾರೆ. ವೀರನಿಗೆ ವ್ಯಕ್ತಿಯೊಬ್ಬ ಪೂಜೆ 
ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ಈ ವಿರಗಲ್ಲಿನ ಪಕ್ಕದಲ್ಲಿ ಸುಮಾರು ಮೂರು ಅಡಿ ಎತ್ತರ ಹಾಗೂ 
ಎರಡು ಅಡಿ ಅಗಲವಿರುವ ಭಗ್ಗಗೊಂಡಿರುವ ವಿಜಯನಗರ ಕಾಲದ ಹುಲಿಬೇಟಿ ಶಿಲ್ಲವಿದ್ದು, 
ಕೇವಲ ಹುಲಿಯ ಚಿತ್ರಣ ಮಾತ್ರ ಉಳಿದಿದೆ. ಇವುಗಳಲ್ಲದೇ ನಿಡಗೋಡಿ, ಮಾಕಳಿ, ಮೆಣಸಿಗನಹಳ್ಳಿ 
ಮುಂತಾದ ಗ್ರಾಮಗಳ ಕಡೆಗಳೆಲ್ಲವು ಹುಲಿಬೇಟೆಯು ಕಂಡುಬರುತ್ತದೆ. 


ಆನೆ ಕಾಳಗದ ಶಿಲ್ಪ 


ಆನೆಯು ಬಹಳ ಶಕ್ತಿಶಾಲಿ ಹಾಗೂ ದೈತ್ಯ ಪ್ರಾಣಿಯಾದ್ದರಿಂದ ಇದನ್ನು ಪಳಗಿಸಿ 
ಯುದ್ಧರಂಗದಲ್ಲಿ ಪರಿಣಾಮಕಾರಿಯಾಗಿ ಬಳಸುತ್ತಿದ್ದರು. ಗಜದಳವನ್ನು ಹೊಂದಿದವರಿಗೆ 
ಯುದ್ದದಲ್ಲಿ ಸುಲಭವಾಗಿ ಜಯ ಲಭಿಸುತ್ತಿತ್ತು ಆದರೆ ವೀರರು ಈ ಶಕ್ತಿಶಾಲಿಯಾದ ಆನೆಗಳಿಗೆ 
ವೀರಮರಣವನ್ನಪ್ಪಿದನ್ನು ತಿಳಿಸುವ ಅಪರೂಪದ ವೀರಗಲ್ಲೊಂದು ಚನ್ನಪಟ್ಟಣ ತಾಲೂಕಿನಲ್ಲಿ 
ದೊರೆತಿದೆ. 


ಸುಲಭವಾಗಿ ಶರಣಾಗುತ್ತಿರಲಿಲ್ಲ. ಯುದ್ದದಲ್ಲಿ ಬಳಸಲ್ಲಟ್ಟ ಆನೆಯೊಂದಿಗೆ ಹೋರಾಟ ನಡೆಸಿ 


ಕೃಷ್ಣಾಪುರ ಗ್ರಾಮದ ಈಶ್ವರನ ದೇವಾಲಯದ ಹೊರಭಿತ್ತಿಯ ಕಲ್ಲಿನಲ್ಲಿ ವ್ಯಕ್ತಿಯೊಬ್ಬ 
ಆನೆಯೊಂದಿಗೆ ಹೋರಾಟ ಮಾಡುತ್ತಿರುವ ಉಬ್ಬುಶಿಲ್ಲವಿದೆ. ಸುಮಾರು ಎರಡು ಅಡಿ ಅಗಲ, 
ಒಂದುವರೆ ಅಡಿ ಉದ್ದವಿರುವ ಈ ಶಿಲ್ಲದಲ್ಲಿ ವೀರನೊಬ್ಬ ಅಂಕುಶದಿಂದ ಆನೆಯ ತಲೆಗೆ 
ಚುಚ್ಚುತ್ತಿದ್ದಾನೆ. ಆನೆಯು ವೀರನ ಸೊಂಟವನ್ನು ತನ್ನ ಸೊಂಡಲಿನಿಂದ ಗಟ್ಟಿಯಾಗಿ ಹಿಡಿದಿದೆ. 
ಆನೆಯ ಮೈಮೇಲೆ ಘಂಟಾಸರಗಳು ಇರುವುದರಿಂದ ಇದು ಪಳಗಿಸಿದ ಆನೆಯಾಗಿದೆ ಎಂದು 
ತಿಳಿಯುತ್ತದೆ. ಯುದ್ದದ ಸಂದರ್ಭದಲ್ಲಿ ನಡೆದ ಮದವೇರಿದ ಆನೆಯನ್ನು ವೀರನು ಪಳಗಿಸುವ 
ಪ್ರಯತ್ನ ಮಾಡಿ ಆನೆಯ ದಾಳಿಗೆ ಸಿಲುಕಿ ಮೃತಪಟ್ಟಿರಬಹುದೆಂದು ನಿರ್ಧರಿಸಬಹು. ಈ ಶಿಲ್ಪವನ್ನು 
ಗಮನಿಸಿದಾಗ ಗಂಗ ಮತ್ತು ಚೋಳರ ಕಾಲದೆಂದು ತಿಳಿಯುತ್ತದೆ. 


ಮೈಲನಾಯ್ದನಹಳ್ಳಿಯಲ್ಲಿ ಆನೆಯೊಂದಿಗಿನ ಕಾಳಗದ ವೀರಗಲ್ಲೊಂದು ದೊರೆತಿದೆ. ಈ 
ವೀರಗಲ್ಲನ್ನು ಪ್ರಸ್ತುತ ಜಾನಪದಲೋಕದಲ್ಲಿ ಸಂರಕ್ಷಿಸಿಡಲಾಗಿದೆ. ಅದನ್ನು ಯುದ್ಧದಲ್ಲಿ 
ಬಳಸುತ್ತಿದ್ದರಿಂದ ಸೈನ್ಯದಲ್ಲಿ ಗಜಪಡೆ ಯುದ್ದವು ಇದರಿಂದ ಎದುರಾಳಿಯನ್ನು ಸುಲಭವಾಗಿ 
ಸೋಲಿಸಬಹುದಾಗಿತ್ತು. ಈ ವೀರಗಲ್ಲಿನಿಂದ ಚನ್ನಪಟ್ಟಣ ಪ್ರದೇಶವನ್ನು ಆಳಿಕೆ ಮಾಡಿದ ಸ್ಥಳೀಯ 


241 


ಆಡಳಿತಾಧಿಕಾರಿಗಳು ಸೈನ್ಯದಲ್ಲಿ ಗಜಪಡೆ ಹೊಂದಿದ್ದರು. ಯುದ್ದದಲ್ಲಿ ಬಳಸಿದ್ದರು ಎಂಬ 
ಅಪರೂಪದ ಮಾಹಿತಿ ತಿಳಿದುಬರುತ್ತದೆ. 


ಕೊನೆ ಟಿಪ್ಪಣಿಗಳು 


ಅನಂತರಂಗಾಚಾರ್‌ ಎನ್‌., ಭಾರತೀಯ ಶಿಲ್ಲಶಾಸ್ತ್ರದ ಸಂಕ್ಷಿಪ್ತ ಪರಿಚಯ, ಪು. ೩೦೮. 
ಪ್ರಭಾಕರ್‌ ಎಸ್‌. ವಾಸ್ತುಚಂದಿಕೆ, ಪು. ೨೭. 

ದೇವರಕೊಂಡಾರೆಡ್ಡಿ, ಭಾರತೀಯ ವಾಸ್ತುವಿದೈ, ಹು. ಲಿ. 

ರಾಮಚಂದರಾವ್‌ ಎಸ್‌.ಕೆ. ಕೆಲವು ಧಾರ್ಮಿಕ ಕರ್ತವ್ಯಗಳು, ಪು. ೮೦. 

ರೈಸ್‌ ಬಿ.ಎಲ್‌., ಎಕ್‌, ಶಾ.ಸಂ-೧೧೩, (ಚ), ಕೂಡ್ಲೂರು, ಪು. ೩೩೦. 

ಅದೇ, ಶಾ.ಸಂ-೧೧೩, (ಚ), ಕೂಡ್ಲೂರು, ಪು. ೩೩೦. 

ಎಂ.ಎ.ಆರ್‌., ೧೯೪೨, ಶಾ.ಸಂ-೨೫, ಪು. ೧೨೬. 


ಗೋಪಾಲ್‌ ಬಾ. ರಾ. (ಸ), ಎ.ಕ. ಸಂ-೭, ಶಾ.ಸಂ-೧೦೦, (ಮ) ಕೂಲಿಗೆರೆ, ಪು. ೩೧೨. 


MS UE BS Es ND 


ಅದೇ, ಶಾ.ಸಂ-೧೦೦, ಹು.೬೨. 

೧೦. ದಿವಾಕರ್‌ ಆರ್‌ ಆರ್‌., ಕರ್ನಾಟಕ ಪಂರಂಪರೆ, ಸಂ-೧, ಹು. ೧೭೦. 

೧೧. ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೫೪, (ಚ), ಕೂಡ್ಲೂರು, ಪು. ೪ಲಿ. 

೧೨. ಅದೇ, ಶಾ.ಸಂ-೫೨, (ಚ). ಕೋಡಂಬಳ್ಳಿ, ಹು. ೧೪೩ 

೧೩. ನಾಗರಾಜ್‌ ಎಂ.ಜಿ. ಮತ್ತು ಪಿ.ವಿ.ಕೃಷ್ಣಮೂರ್ತಿ (ಸಂ), ಇತಿಹಾಸ ದರ್ಶನ, (ಸಂ-೨೬), 
ಹು. ೧೫೬ 

೧೪. ಅದೇ, ಪು. ೧೮೭. 

೧೫. ರೈಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೨೧೬, (ಚ), ಬೇವೂರು, ಪು. ೩೨೫. 

೧೬. ಮನೋಜ್‌ ಜಿ, ವಾಸ್ತುವಿಜ್ಞಾನ, ಪು. ೧೦೬. 

೧೭. ಅದೇ, ಪು. ೫೩. 

೧೮. ರೈ 

೧೯. ಅದೇ, ಶಾ.ಸಂ-೧೨೪, (ಚ), ಕೂಡ್ಲೂರು, ಪು. ೧೫೮. 


ಸ್‌ ಬಿ.ಎಲ್‌. ಪೂರ್ವೋಕ್ತ, ಶಾ.ಸಂ-೧೬೦, (ಚ). ಹೊನ್ನಾಯಕನಹಳ್ಳಿ, ಪು. ೧೬೬. 


೨೦. ಅದೇ, ಶಾ.ಸಂ-೨೨೫, (ಚ), ಕೃಷ್ಣಾಪುರ, ಪು. ೫೪. 
೨೧. ಅದೇ, ಶಾ.ಸಂ-೨೨೪, (ಚ). ಕೋಡಂಬಲಳ್ಳಿ, ಷು. ೫೨. 
೨೨. ಅದೇ, ಶಾ.ಸಂ-೨೦೨, (ಚ), ಮಳೂರು, ಪು. ೪೮. 


೨೩. ರಾಮಚಂದ್ರರಾವ್‌ ಎಸ್‌ ಕೆ. ಮೂರ್ತಿಶಿಲ್ಲಗಳ ನೆಲೆ-ಹಿನ್ನೆಲೆ, ಪು. ೧೨೬. 


242 


ಖಿ 


೨೫. 


ಬಿ 


ಖಿ 


ಪ, 


ಯ 


೩೦. 


೩೧. 


೩೨. 


ಪಿಪಿ. 


೩೪. 


೩೫. 


ಹಿ೬. 


೩೭. 


೩೮. 


೩೯. 


೪೦. 


೪೧. 


೪೨. 


೪೩. 


ಅಲ್ಲ, 


೪ಜಿ. 


೪೬. 


೪೭. 


೪೮. 


ಶಶಿಕುಮಾರ್‌, ರಾಮನಗರ ಜಿಲ್ಲೆಗಳ ದೇವಾಲಯಗಳ ಅಧ್ಯಯನ, (ಅಪ್ರಕಟಿತ ಪಿಹೆಚ್‌.ಡಿ 


ಮಹಾಪ್ರಬಂಧ), ಮ. ೧೯೩. 

ಗೋಪಾಲ್‌ ಬಾ.ರಾ. (ಸಂ), ಎ.ಕ-೫, ತಿ.ನರಸೀಪುರ, ಶಾ.ಸಂ೦-೨೨೦, ಹು. ೬೦೨. 
ರೈಸ್‌ ಬಿ ಎಲ್‌., ಪೂವೋಕ್ತ, ಶಾ.ಸಂ-೮೫, (ಚ), ಮಳೂರು, ಪು.೧೫೨. 

ಎಂ.ಎ.ಆರ್‌, ೧೯೪೨, ಶಾ.ಸಂ-೧೪, ಪು. ೧೧೯. 

ರೈಸ್‌ ಬಿ ಎಲ್‌. ಪೂವೋಕ್ತ, ಶಾ.ಸಂ-೧೩೨, (ಚ), ಮಳೂರುಪಟ್ಟಣ, ಪು. ೧೬೧. 
ಅದೇ, ಶಾ.ಸಂ-೧೦೯ ರಿಂದ ೧೩೮, (ಚ). ಮಳೂರುಪಟ್ಟಣ, ಪು. ೧೫೯-೧೬೨. 
ಶಶಿಕುಮಾರ್‌, ಪೂರ್ಮೋಕ್ತ, ಪು. ೨೦೪. 

ಎಂ.ಎ.ಆರ್‌, ೧೯೪೨, ಶಾ.ಸಂ-೪, ಪು. ೧೧೩. 

ಆಲ್ಲಿನ್‌. ಎಫ್‌. ಆರ್‌., ದಿ ರೈಸ್‌ ಬರ್ತ್‌ ಆಫ್‌ ಇಂಡಿಯನ್‌ ಸಿವಿಲೈಸೇಷನ್‌,ಪು. ೧೬೬೭, 
ದೇವರಕೊಂಡಾರೆಡ್ಡಿ, ತಲಕಾಡಿನ ಗಂಗರ ದೇವಾಲಯಗಳು, ಪು. ೯೦. 


ಷ್ಟಪ್ಪ ಎಂ.ವಿ. ಮತ್ತು ತಳವಾರ ಎಚ್‌.ಬಿ. (ಸ). ವಿಜಯನಗರ ಅಧ್ಯಯನ, ಸಂ-೪, ಪು. 


ಶೇಷಶಾಸ್ತ್ರೀ ಆರ್‌, ಕರ್ನಾಟಕದ ವೀರಗಲ್ಲುಗಳು, ಪು. ೩೧. 

ಅದೇ, ಹು. ೩೪. 

ರೈಸ್‌ ಬಿ ಎಲ್‌. ಪೂವೋಕ್ತ, ಶಾ.ಸಂ-೧೪೪, (ಚ), ಮಳೂರುಪಟ್ಟಣ, ಪು. ೩೩೪. 
ಅದೇ, ಶಾ.ಸಂ-೬೪, (ಚೆ), ಇಗ್ಗಲೂರು, ಪು. ೩೩೪. 

ಅದೇ, ಶಾ.ಸಂ-೨೧೯, (ಚ), ಅಮ್ಮಲ್ಳಿದೊಡ್ಡಿ, ಹು. ೫೨. 

ಅದೇ, ಶಾ.ಸಂ-೭೩, (ಚ), ಮಾಗೇನಹಳ್ಳಿ, ಪು. ೩೨೪. 

ಅದೇ, ಶಾ.ಸಂ-೩೭, (ಚೆ). ಹರೂರು, ಹು. ೩೧೧. 

ಅದೇ, ಶಾ.ಸಂ-೧೪೫, (ಚ), ಮಳೂರುಪಟ್ಟಣ, ಪು. ೩೩೭೬. 

ಅದೇ, ಶಾ.ಸಂ-೪೬, (ಚ), ಹೊಂಗನೂರು, ಹು. ೩೧೩. 

ಎಂ.ಎ.ಆರ್‌, ೧೯೪೨, ಶಾ.ಸಂ-೨, ಹು. ೧೧೧. 

ಶಿವರಾಮೇಗೌಡ (ಪ್ರ.ಸಂ), ಬೊಂಬೆಬೀಡು, (ಸ್ಮರಣ ಸಂಚಿಕೆ), ಪು. ೨೧. 

ರೈಸ್‌ ಬಿ ಎಲ್‌. ಪೂವೋಕ್ತ, ಶಾ.ಸಂ-೧೪೨, (ಚೆ), ಮಳೂರು, ಪು.೩೩ಿಷಿ. 
ಅದೇ, ಶಾ.ಸಂ-೧೩, (ಚ), ಚನ್ನಮಾನಹಳ್ಳಿ. ಪು. ೩೦೩. 


ವಕ್ಷ ದೊಡ್ಡರಂಗಪ್ಪ ಅವರಿಂದ ಪಡೆದ ಮಾಹಿತಿ 


243 


ದ 


೫೦. 


೫೧. 


೫೨. 


೫ಪಿ. 


ರೈಸ್‌ ಬಿ ಎಲ್‌., ಪೂವೋಕ್ತ, ಶಾ.ಸಂ-೫೭, (ಚ). ಗರಕಹಳ್ಳಿ, ಪು.೩೦೧೯. 
ಅದೇ, ಶಾ.ಸಂ-೬೩, (ಚ), ಇಗ್ಗಲೂರು, ಪು. ೩೨೦. 

ಅದೇ, ಶಾ.ಸಂ-ಜ೫೮, (ಚ). ಗರಕಹಳ್ಳಿ ಪು. ೩೧೯. 

ಅದೇ, ಶಾ.ಸಂ-೪೬೨, (ಚ), ಕುಕ್ಕೂರು, ಪು. ಹಿ೪ಳಿ. 


ಅದೇ. ಶಾ.ಸಂ-೧೫ರ೯, (ಚ), ಹೊನ್ನನಾಯಕನಹಳ್ಳಿ, ಪು. ೩೪೩. 


244 


ಅಧ್ಯಾಯ : ಆರು 
ಆಚರಣೆಗಳು 


ಬಹುಸಂಸ್ಕೃತಿಯ ದೇಶವಾಗಿರುವ ಭಾರತದಲ್ಲಿ ಹಲವಾರು ಮತ ಧರ್ಮಗಳ ಜನರು 
ನೆಲೆಸಿದ್ದಾರೆ. ಈ ಹಿನ್ನೆಲೆಯಿಂದ ಸಾವಿರಾರು ಬಗೆಯ ನಂಬಿಕೆ ಮತ್ತು ಸಂಪ್ರದಾಯಗಳು 
ರೂಢಿಯಲ್ಲಿರುವುದನ್ನು ಕಾಣಬಹುದು. ಇಂತಹ ನಂಬಿಕೆ ಮತ್ತು ಸಂಪ್ರದಾಯದ ಅನುಕರಣೆಯನ್ನು 
ಆಚರಣೆಗಳು ಎಂದು ಕರೆಯುತ್ತಾರೆ. ಪ್ರತಿಯೊಂದು ಆಚರಣೆಯು ಸಾಮಾಜಿಕ, ಧಾರ್ಮಿಕ ಹಾಗೂ 
ಆರ್ಥಿಕ ಹಿನ್ನೆಲೆಯನ್ನು ಹೊಂದಿವೆ. ಹೀಗೆ ಈ ಆಚರಣೆಗಳು ನಮ್ಮ ಜೀವನದ ಮೇಲೆ ಅತೀವವಾದ 
ಪರಿಣಾಮವನ್ನು ಬೀರಿವೆ. ಹೀಗೆ ಹಲವು ಕಾರಣಗಳಿಂದ ಪುರಾತನ ಕಾಲದಲ್ಲಿ ಪ್ರಾರಂಭಗೊಂಡ 
ಆಚರಣೆಗಳು ಪರಂಪರಾನುಗತವಾಗಿ ಇಂದಿಗೂ ಮುಂದುವರೆದುಕೊಂಡು ಬಂದಿರುವುದನ್ನು 
ಕಾಣಬಹುದು. ಹೀಗಾಗಿ ಪ್ರತಿಯೊಂದು ಆಚರಣೆಗೂ ತನ್ನದೇ ಆದ ಇತಿಹಾಸಿಕ ಪರಂಪರೆಯ 
ಹಿನ್ನೆಲೆಯಿರುತ್ತದೆ ಎಂದರೆ ತಪ್ಪಾಗಲಾರದು. ಭಾರತೀಯರಲ್ಲಿನ ನಂಬಿಕೆ ಮತ್ತು ಸಂಪ್ರದಾಯಗಳಿಲ್ಲದೆ 
ಆಚರಣೆಗಳು ಅಸ್ತಿತ್ಪಕ್ಕೆ ಬರಲು ಸಾಧ್ಯವಿಲ್ಲ. ನಂಬಿಕೆಗಳು ಆಚರಣೆಯ ಬೆನ್ನೆಲುಬಾಗಿದ್ದು, ಅದರ 
ಸಿದ್ಧಾಂತ ಹಾಗೂ ಇಲ್ಲಿನ ಜನರ ಮೇಲೆ ನಿರಂತರವಾಗಿ ಪ್ರಭಾವ ಬೀರುತ್ತದೆ. ಇದಕ್ಕೆ ಮನುಷ್ಕನ 
ಭಾವನೆಗಳು ಮುಖ್ಯವಾಗಿ ಕೆಲಸ ಮಾಡುವುದರಿಂದ ಆಚರಣೆಗಳು ಹುಟ್ಟುವ ಮೊದಲು ಅಥವಾ 
ನಂತರ ಪುರಾಣಗಳು ಹುಟ್ಟಿಕೊಂಡಿವೆ ಎನ್ನಬಹುದು.” ಇದರಲ್ಲಿ ಧರ್ಮನಿಷ್ಟತೆಯನ್ನು ಹೆಚ್ಚಾಗಿ 
ಕಾಣಬಹುದು. ಇದು ಮನುಷ್ಯನ ಭಾವನಾ ಪ್ರಪಂಚಕ್ಕೆ ಸಂಬಂಧಿಸಿದ್ದು, ಹಲವು ರೀತಿಯಲ್ಲಿ 
ಮುಂದುವರೆದುಕೊಂಡು ಬರಲು ಅನುಕೂಲವಾಯಿತು. ಅದರಲ್ಲೂ ಮುಖ್ಯವಾಗಿ ದೈವತ್ವದ 
ಆರಾಧನೆಗೆ ಸಂಬಂಧಿಸಿದ ಆಚರಣೆಗಳು ಹೆಚ್ಚಾಗಿ ಮುನ್ನೆಲೆಗೆ ಬಂದವು. ನಂತರ ಸಾಮಾಜಿಕ, 
ಧಾರ್ಮಿಕ, ಆರ್ಥಿಕ, ಚಾರಿತ್ರಿಕವಾಗಿ ಜನಪದರ ಜೀವನದಲ್ಲಿ ಬೆರೆತು ಅನುಸರಣೆಗೊಳ್ಳುತ್ತ 
ಬಂದಿರುವುದನ್ನು ಕಾಣಬಹುದು. ದೇವತೆಗಳನ್ನು ಆರಾಧಿಸಿ ಹರಕೆ ಮಾಡಿಕೊಂಡು, ಪ್ರಸಾದ 
ಸ್ಟೀಕರಿಸಿದರೆ ಕಷ್ಟಗಳು ದೂರವಾಗುತ್ತವೆ ಎಂಬ ಕಲ್ಲನೆಯಲ್ಲಿ ದೇವತೆಗಳು ಹುಟ್ಟಿಕೊಂಡಿರಬೇಕು. 


ಇಂಗ್ಲಿಷಿನಲ್ಲಿ Ritu] ಎಂಬ ಪದಕ್ಕೆ ಸಂವಾದಿಯಾಗಿ ಆಚರಣೆ ಎಂಬ ಪದವು ಬಳಕೆಗೆ 
ಬಂದಿದೆ. ಈ ಪದವು ಹೆಚ್ಚು ಕ್ರಿಯಾತ್ಸಕ ಹಿನ್ನೆಲೆಯನ್ನೊಳಗೊಂಡಿರುವ ಪದವಾಗಿ 
ಗುರುತಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ "ಆಚರಣೆ' ಎಂಬ ಪದವು ಜನರ ಜೀವನದಲ್ಲಿ 
ಹಾಸುಹೊಕ್ಕಾಗಿದೆ. ಆಚರಣೆಗೆ ನಂಬಿಕೆ ಹೇಗೆ ಬೆನ್ನೆಲುಬು ಹಾಗೆ ಜನಪದ ಸಂಸ್ಕೃತಿಗೆ ಆಚರಣೆಯೇ 
ಬೆನ್ನೆಲುಬಾಗಿದೆ. ಆಚರಣೆಯಿಲ್ಲದೆ ಯಾವುದೇ ದೈವದ ಅಸ್ತಿತ್ವ ಸಾಧ್ಯವಾಗುವುದಿಲ್ಲ: ಮತ 
ಧರ್ಮಗಳಿಗೆ ಸಂಬಂಧಿಸಿದಂತೆ, ಅಗೋಚರ ದೈವಶಕ್ತಿಗಳ ಪ್ರತ್ಯೇಕವಾಗಿ ಮನುಷ್ಯ ನಡೆಸುತ್ತಾ 


245 


ಬಂದಿರುವ ಧಾರ್ಮಿಕ ಕರ್ಮವಿಧಿಗಳಿಗೆ ಆಚರಣೆ. ಅದರ ಮೂಲ ನಂಬಿಕೆ ಮತ್ತು 
ಸಂಪ್ರದಾಯಗಳಾಗಿವೆ. ಒಂದು ವರ್ಗ ಪರಂಪರಾಗತನುಗುಣವಾಗಿ ಒಪ್ಪಿರುವ ಭೂತ, ವರ್ತಮಾನ, 
ಭವಿಷ್ಯತ್‌ ಕಾಲಗಳ ಕಾರ್ಯಕಾರಣ ಸಂಬಂಧವನ್ನು ನಂಬಿಕೆ ಎಂದು ಕರೆದರೆ ಅದೇ ಒಪ್ಪಿತವಾದ 
ಕ್ರಿಯಾವಿನ್ಯಾಸವನ್ನು ಸಂಪ್ರದಾಯ ಎಂದು ಕರೆಯಬಹುದು.” ನಂಬಿಕೆ ಮತ್ತು ಸಂಪ್ರದಾಯಗಳ 
ಪ್ರಭಾವದಿಂದ ಸಮಷ್ಟಿಯ ಹಿತರಕ್ಷಣೆಗಾಗಿ ಆಚರಣೆಗಳು ನಡೆಯುತ್ತವೆ. ಜೊತೆಗೆ ಸಂಸ್ಕೃತಿಯ 
ಬದಲಾವಣೆ ಹಾಗೂ ಬೆಳವಣಿಗೆಗೂ ಪ್ರಮುಖ ಕಾರಣವಾಗುತ್ತದೆ. ಹೀಗಾಗಿ ಪ್ರತಿಯೊಂದು 
ಸಂಸ್ಕೃತಿಯ ರೀತಿ-ನೀತಿಗೂ ಇತಿಹಾಸದ ಪ್ರಬಲ ಕಾರ್ಯಕಾರಣ ಸಂಬಂಧವಿರುತ್ತದೆ. ಅದನ್ನು 
ಮನಗಂಡಾಗ ಮಾತ್ರ ಒಂದು ಪ್ರದೇಶದಲ್ಲಿ ನೆಲೆಸಿರುವ ಜನರ ಜೀವನದಲ್ಲಿ ಉಂಟಾಗುವ 
ಹಲವಾರು ಸ್ಥಿತ್ಯಂತರದ ಘಟನೆಗಳು ಆಯಾ ಸಂಸ್ಕೃತಿಯ ಆಚರಣೆಗಳ ಪೂರ್ವಾಪರತೆಯನ್ನು 
ಸೂಚಿಸುತ್ತದೆ.” ಈ ಮೂಲಕ ಆಚರಣೆಗಳು ಪ್ರಾದೇಶಿಕವಾಗಿ ವಿಭಿನ್ನವಾಗಿರುವುದನ್ನು ಕಾಣಬಹುದು. 
ಜಾತ್ರೆ, ಉತ್ಸವ, ಹಬ್ಬ-ಹರಿದಿನಗಳು ಮೊದಲಾದ ಆಚರಣೆಗಳು ನಂಬಿಕೆ ಮತ್ತು ಸಂಪ್ರದಾಯದ 
ಹಿನ್ನೆಲೆಯಲ್ಲಿ ನಡೆಯುತ್ತವೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಕೂಡ ಇಂತಹ ಆಚರಣೆಗಳು ಪ್ರಾಚೀನ 
ಕಾಲದಿಂದಲೂ ನಡೆದುಕೊಂಡು ಬಂದಿವೆ. ಪ್ರಸ್ತುತ ಅಧ್ಯಾಯದಲ್ಲಿ ಈ ತಾಲೂಕಿನ ಜಾತ್ರೆ, ಉತ್ಸವ, 
ಹಬ್ಬ ಮೊದಲಾದ ಜನಪದರ ಆಚರಣೆಗಳನ್ನು ವಿವರಿಸಲಾಗಿದೆ. 


೬.೧.೧. ಜಾತ್ರೆಗಳು 


ಜಾತ್ರೆ ಎಂದರೆ ಜನಪದರ ಸಂಭ್ರಮದ ಆಚರಣೆಯಾಗಿದೆ. ಒಂದು ಧಾರ್ಮಿಕ ಉದ್ದೇಶಕ್ಕಾಗಿ 
ಸಾರ್ವಜನಿಕವಾಗಿ ಒಂದುಗೂಡುವಿಕೆಯನ್ನು ಜಾತ್ರೆ ಎಂದು ಕರೆಯುತ್ತಾರೆ. ಈ ಆಚರಣೆ ಎಂದು 
ಪ್ರಾರಂಭವಾಯಿತೆಂದು ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಿಲ್ಲ. ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ 
ಹುಟ್ಟಿಕೊಂಡಿರುವ ಜಾತ್ರೆಗಳು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿವೆ. ಸಂಘಟಿತ 
ಜೀವನ ಕ್ರಮಕ್ಕೆ ನಾಂದಿಯಾಡಿದ ಮಾನವ ತಾನು ನೆಲೆಸಿರುವ ಪ್ರದೇಶದಲ್ಲಿ ವಿಶಿಷ್ಠವೆನಿಸಿದ ಗಿಡ, 
ಮರ, ಕಲ್ಲು, ಸೂರ್ಯ, ಚಂದ್ರ ಮೊದಲಾದವುಗಳನ್ನು ಆರಾಧಿಸಲು ತೊಡಗಿದೆ. ಅದರ ಪರಿಣಾಮ 
ಹಾಗೂ ಪ್ರಭಾವದಿಂದಾಗಿ ಕಾಲಾಂತರದಲ್ಲಿ ನಂಬಿಕೆ ಸಂಪ್ರದಾಯಗಳಾಗಿ ಆಚರಣೆಗಳು 
ಹುಟ್ಟಿಕೊಂಡವು. ಅಂತವುಗಳಲ್ಲಿ ಗ್ರಾಮ ಸಂಸ್ಕೃತಿಯ ಒಂದು ಭಾಗವಾಗಿರುವ ಜಾತ್ರೆ, ಹಬ್ಬ 
ಮೊದಲಾದ ಜನಪದ ಆಚರಣೆಗಳು ಪ್ರಮುಖವಾದವುಗಳಾಗಿವೆ. ನಾಡಿನಲ್ಲಿ ನಡೆಯುವ ಬಹುತೇಕ 
ಜಾತ್ರೆಗಳು ಆಚರಣೆಯ ಹಿನ್ನೆಲೆ ಸ್ವರೂಪದ ಮೇಲ್ನೋಟಕ್ಕೆ ಒಂದೇ ರೀತಿಯಾಗಿ ಕಂಡುಬಂದರೂ 
ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಮತ್ತು ವೈವಿಧ್ಯತೆ ಒಳಗೊಂಡಿರುವುದನ್ನು 
ಗಮನಿಸಬಹುದು. ಆಯಾ ಗ್ರಾಮದ ಪ್ರಮುಖರು ಹಾಗೂ ನಿರ್ದಿಷ್ಟ ಗುಂಪಿನ ಜನರೆಲ್ಲರೂ ಒಟ್ಟಿಗೆ 
ಸರ್ವಾನುಮತದಿಂದ ವರ್ಷದ ಬಿಡುವಿನ ಸಮಯದಲ್ಲಿ ಜಾತ್ರೆಯನ್ನು ನಡೆಸಲು ನಿರ್ಧರಿಸುತ್ತಾರೆ. 


246 


ಜಾತ್ರೆಯ ಪ್ರತಿಯೊಂದು ಕೆಲಸವೂ ಒಂದೊಂದು ಜನಾಂಗದವರಿಗೂ ಹಂಚಿಕೆಯಾಗುತ್ತವೆ. 
ಅದರ ಮೂಲಕ ಗ್ರಾಮದ ಎಲ್ಲಾ ಸಮುದಾಯದ ಜನರು ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಜನರು 
ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಗ್ರಾಮದೇವತೆಯನ್ನು ಪೂಜಿಸುವ ಪೂಜಾರಿ ಅಥವಾ ಅರ್ಚಕ 
ವೃತ್ತಿಯು ವಂಶಪರಂರ್ಯವಾಗಿ ಮುಂದುವರೆದುಕೊಂಡು ಬಂದಿರುತ್ತದೆ. ಕೆಲವೊಮ್ಮೆ 
ಬದಲಾವಣೆಯಾಗುತ್ತದೆ. ಶಿಷ್ಟ ಪರಂಪರೆಯ ದೇವರುಗಳ ಜಾತ್ರೆಯಲ್ಲಿ ಬಲಿ ಆಚರಣೆಗೆ 
ಅವಕಾಶವಿರುವುದಿಲ್ಲ. ಆದರೆ ಗ್ರಾಮದೇವತೆಗಳ ಬಹುತೇಕ ಜಾತ್ರೆಗಳಲ್ಲಿ ಬಲಿಕೊಡುವುದು 
ಕಡ್ಡಾಯವಾಗಿರುವ ಆಚರಣೆಯಾಗಿರುತ್ತದೆ. ಈ ಕಾರಣಕ್ಕಾಗಿಯೇ ಗ್ರಾಮೀಣರು ನಡೆಸುವ ಜಾತ್ರೆಯ 
ಆಚರಣೆಗಳು ಬಹಳ ಕಠಿಣವಾಗಿರುತ್ತವೆ. ಒಟ್ಟಿನಲ್ಲಿ ಪ್ರತಿಯೊಂದು ಜಾತ್ರೆಯು ಪ್ರಾದೇಶಿಕವಾಗಿ 
ಆಯಾ ಸ್ಥಳದ ಹೆಸರಿನಿಂದ ಅಥವಾ ದೇವರ ಹೆಸರಿನಿಂದ ನಡೆಯುವುದು ಸಾಮಾನ್ಯವಾಗಿದೆ. ಹಬ್ಬ 
ಮತ್ತು ಜಾತ್ರೆಗಳು ಜನಪದರ ನಂಬಿಕೆಯ ಆಧಾರದ ಮೇಲೆ ನೆಲೆಗೊಂಡ ಸಾಂಪ್ರದಾಯಿಕ 
ಆಚರಣೆಗಳಾಗಿವೆ. ಇವು ಜನರ ನೆಲೆಯಾಗಿರುವ ಭೌಗೋಳಿಕ ಹಾಗೂ ಸಾಮಾಜಿಕ ಹಿನ್ನೆಲೆಯಲ್ಲಿ 
ಹುಟ್ಟಿಕೊಂಡಿರುವ ಸಂಪ್ರದಾಯಗಳಾಗಿವೆ. ಈ ಜನಪದ ಸಂಸ್ಕೃತಿಯು ಬದಲಾಗುತ್ತಿರುವ ಸಾಮಾಜಿಕ 
ಹಿನ್ನೆಲೆಯಲ್ಲಿ ಕಾಲ ಸಂದರ್ಭಗಳಿಗೆ ಅನುಗುಣವಾಗಿ ಅರ್ಥಪೂರ್ಣ ಹಿನ್ನೆಲೆಯನ್ನು 
ಪಡೆದುಕೊಂಡಿರುತ್ತದೆ. ಹೀಗೆ ಆಚರಣೆಯಲ್ಲಿದ್ದ ಎಷ್ಟೋ ಹಬ್ಬ-ಜಾತ್ರೆಗಳು ಬದಲಾದ ರಾಜಕೀಯ, 
ಸಾಮಾಜಿಕ ಜೀವನ ಮೌಲ್ಯಗಳ ಹೊಡೆತಕ್ಕೆ ಸಿಕ್ಕಿ ಕೆಲವೊಮ್ಮೆ ತಮ್ಮ ಮೂಲ ವೈಶಿಷ್ಟತೆಗಳಲ್ಲಿ 
ಬದಲಾಗಿರುವುದನ್ನು ಕಾಣಬಹುದು. 


ಒಂದು ಕರಾರುವಕ್ಕಾದ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಗುಂಪೊಂದು ತನ್ನ ಗ್ರಾಮ ದೇವರಿಗೆ 
ಸಲ್ಲಿಸುವ ಪೂಜೆ ಪುನಸ್ವಾರಾದಿಗಳ ಸಾಂಪ್ರದಾಯಿಕ ಆಚರಣೆಯನ್ನೇ ಜಾತ್ರೆ ಎನ್ನುವರು. 
ಜನರೆಲ್ಲರೂ ಸೇರುವ ಈ ಜಾತ್ರೆಯಲ್ಲಿ ಕೇವಲ ವ್ಯಾಪಾರ ವ್ಯವಹಾರವಷ್ಟೇ ಮುಖ್ಯವಾಗಿರುತ್ತದೆ. ದೈವ 
ಸಂಬಂಧವಾದ ಸಂಸ್ಕೃಶ ಆಚರಣೆಗಳು ಧಾರ್ಮಿಕವಾಗಿ ಅನುಸರಣೆಗೊಳ್ಳತ್ತವೆ. ಅಲ್ಲದೇ ಜನರ 
ಗುಂಪುಗಳ ಹಾಗೂ ವ್ಯಕ್ತಿಗಳ ನಡುವಿನ ಸಾಮರಸ್ಯಕ್ಕೆ ಸೇತುವೆಯಾಗಬಲ್ಲದು. ಕೌಟುಂಬಿಕವಾಗಿ 
ವ್ಯವಹಾರ ಕಷ್ಟ-ದುಃಖ, ಮಳೆ-ಬೆಳೆ ಹಾಗೂ ಬಾಂಧವ್ಯ ಸಮೀಕರಣಕ್ಕೂ ಉತ್ತಮ 
ಸಾಧನವಾಗಬಹುದು. ಇದರಿಂದಾಗಿ ಸಾಮಾಜಿಕ ಬಾಂಧವ್ಯ ಸುಧಾರಣೆಗೊಳ್ಳುತ್ತದೆ. ಈ 
ಹಿನ್ನೆಲೆಯಲ್ಲಿ ಇಂದು ಹಬ್ಬ-ಜಾತ್ರೆಗಳು ಅರ್ಥಪೂರ್ಣ ಎನಿಸಿಕೊಳ್ಳಲು ಸಾಧ್ಯವಾಗುತ್ತದೆ. 


ಗ್ರಾಮೀಣ ಜನರು ಅವಿಶ್ರಾಂತ ದುಡಿಮೆಯ ನಡುವೆ ಬಿಡುವು ಮಾಡಿಕೊಂಡು ತಮ್ಮ ಬಂಧು 
ಬಳಗದೊಡನೆ ಕಾಲ ಕಳದು ಸಂತೋಷದಿಂದ ಕೂಡಿ ಬಾಳಲು ಹಬ್ಬ-ಹರಿದಿನಗಳು, ಜಾತ್ರೆಗಳು 
ಸಹಕಾರಿಯಾಗಿವೆ. ಪ್ರತಿಯೊಂದು ಗ್ರಾಮದ ಜಾತ್ರೆಯಲ್ಲಿ ಅಲ್ಲಿನ ಎಲ್ಲಾ ವರ್ಗದ ಜನರು ಒಗ್ಗಟ್ಟಾಗಿ 
ಭಾಗವಹಿಸುತ್ತಾರೆ. ಇದು ಆ ಗ್ರಾಮದ ಹೊಂದಾಣಿಕೆಯನ್ನು ಪ್ರತಿಬಿಂಬಿಸುತ್ತದೆ. 


247 


ಕನ್ನಡ ನಾಡಿನಲ್ಲಿ ಜಾತ್ರೆಗಳು ಎಂದು ಆರಂಭಗೊಂಡಿವೆ ಎಂದು ನಿರ್ದಿಷ್ಟವಾಗಿ ಹೇಳಲು 
ಸಾಧ್ಯವಿಲ್ಲ. ಮೊಟ್ಟಮೊದಲು ಜನ್ನನ ಯಶೋಧರ ಚರಿತ್ರೆಯಲ್ಲಿ ಜಾತ್ರೆಗಳಿಗೆ ಸಂಬಂಧಿಸಿದಂತೆ 
ವಿವರಣೆ ಕಂಡುಬರುತ್ತದೆ." "ಯಾತ್ರ' ಎಂಬ ಸಂಸ್ಕೃಶ ಶಬ್ದವೇ ಕನ್ನಡದ "ಜಾತ್ರೆ'ಯಾಗಿದೆ. ಯಾತ್ರೆ 
ಪದಕ್ಕೆ ಚಲನೆ, ಪಯಣ, ಸೈನ್ಯಾಕಮಣ, ತೀರ್ಥಯಾತ್ರೆ, ಹಬ್ಬ, ಸಂತೆ, ಮೆರವಣಿಗೆ, ಮನರಂಜನೆ 
ಇತ್ಯಾದಿ ಅರ್ಥಗಳಿವೆ. ಕರ್ನಾಟಕದಲ್ಲಿ ಯಾತ್ರೆ ಮತ್ತು ಜಾತ್ರೆ ಎಂಬ ಎರಡು ಶಬ್ದಗಳು 
ರೂಢಿಯಲ್ಲಿದ್ದು, "ಯಾತ್ರ' ಪದದ ಮೂಲಾರ್ಥವನ್ನು ಇವೆರಡು ಹಂಚಿಕೊಂಡಿವೆ." ಪ್ರಾಚೀನ 
ಕಾಲದಲ್ಲಿ ಜನರು ದೂರದ ಪ್ರದೇಶಗಳಿಂದ ಧಾರ್ಮಿಕ ಕೇಂದಗಳಿಗೆ ೨-೩ ದಿನಗಳ ಕಾಲ 
ಬರುತ್ತಿದ್ದುದನ್ನು “ಯಾತ್ರೆ' ಎಂದು ಕರೆಯಲಾಗುತ್ತದೆ. ಇಂತಹ ಹಿನ್ನೆಲೆಯ ಜಾತ್ರೆಗಳೇ 
ಕರ್ನಾಟಕದಾದ್ಯಂತ ಹೆಚ್ಚಾಗಿ ಕಂಡುಬರುತ್ತವೆ. 


ಚನ್ನಪಟ್ಟಣ ತಾಲೂಕನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡು ಆಳ್ಸಿಕೆ ಮಾಡಿದ 
ರಾಜಮಹಾರಾಜರು, ಸಾಮಂತರು, ಪಾಳೆಯಗಾರರು, ಸೇನಾಧಿಪತಿಗಳು, ದಂಡನಾಯಕರು ಹಾಗೂ 
ಜನಸಾಮಾನ್ಯರು ದೇವಾಲಯಗಳ ನಿರ್ಮಾಣ, ಜೀರ್ಣೋದ್ದಾರ, ಪೂಜಾ ಕೈಂಕರ್ಯ, 
ನಂದಾದೀವಿಗೆ ಹಬ್ಬ, ಉತ್ಸವಗಳಿಗೆ ದಾನ-ದತ್ತಿಗಳನ್ನು ನೀಡಿ ದೇವಾಲಯಗಳ ಬೆಳವಣೆಗೆಗೆ 
ಉತ್ತೇಜನ ನೀಡುವ ಮೂಲಕ ಜನಪದರ ಸಂಸ್ಕೃತಿಯನ್ನು ಉತ್ತೇಜಿಸುವ ಮೂಲಕ 
ಪ್ರೋತ್ತಾಹಿಸಿಕೊಂಡು ಬಂದಿರುವುದನ್ನು ಮುಖ್ಯವಾಗಿ ಧಾರ್ಮಿಕ ಹಿನ್ನೆಲೆಯಿಂದ ತಿಳಿದುಬರುತ್ತದೆ. 


ಜಾತ್ರೆ ಮತ್ತು ಹಬ್ಬಗಳು ಒಂದಕ್ಕೊಂದು ಪರಸ್ಪರ ಪೂರಕವಾದವುಗಳಾಗಿವೆ. ಸಾಮಾನ್ಯವಾಗಿ 
ಜಾತ್ರೆಗಳು ಜರುಗುವ ಸ್ಥಳದಿಂದ ಅಥವಾ ಅಲ್ಲಿನ ದೈವದ ಹೆಸರಿನಿಂದ ಜನಪ್ರಿಯವಾಗಿರುವುದುಂಟು. 
ಹೀಗಾಗಿ ಜಾತ್ರೆಗಳು ಸಾಮಾಜಿಕ ಪರಂಪರೆಯ ಅಭಿವ್ಯಕ್ತಿಯಾಗಿರುವ ಜಾನಪದದ ಅನೇಕ 
ಅಂಶಗಳನ್ನು ಒಳಗೊಂಡಿರುತ್ತವೆ. ಅಲ್ಲದೆ ಜಾತ್ರೆಗಳು ಒಂದು ನಿಗದಿಯಾದ ಕಾಲದಲ್ಲಿ 
ನಡೆಯುವುದರಿಂದ ಜನತೆಯಲ್ಲಿ ಉತ್ಸಾಹ ಹಾಗೂ ಮನರಂಜನೆಯನ್ನು ನೀಡುತ್ತವೆ. ಹೀಗೆ ಜನರೆಲ್ಲ 
ಸೇರಿ ದೇವರನ್ನು ಆರಾಧಿಸುವುದಕ್ಕೆ ಜಾತ್ರೆ ಎಂದು ಕರೆಯುತ್ತಾರೆ. ಜಾತ್ರೆಗಳು ಪ್ರಾದೇಶಿಕವಾಗಿ 
ಜರುಗುವುದರಿಂದ ತನ್ನದೇ ಆದ ವಿಭಿನ್ನತೆಯನ್ನು ಹೊಂದಿರುತ್ತವೆ. ಜೊತೆಗೆ ಸಾವಿರಾರು 
ವರ್ಷಗಳಿಂದ ರೂಢಿಯಲ್ಲಿ ಬಂದಿರುವ ಸಂಪ್ರದಾಯದ ಮೇಲೆ ಕೂಡ ಬೆಳಕು ಚೆಲ್ಲುತ್ತದೆ. ಜೊತೆಗೆ 
ಜನರ ಸಾಂಸ್ಕೃತಿಕ ಜೀವನದ ಕೊಂಡಿಯಾಗಿವೆ. 


ಚನ್ನಪಟ್ಟಣ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಜಾತ್ರೆಗಳು 
ನಡೆಯುತ್ತವೆ. ಅಲ್ಲದೇ ಜಾನುವಾರುಗಳಿಗೆ ಸಂಬಂಧಿಸಿದಂತೆ ಪರಿಶೆ ಸಹ ನಡೆಯುತ್ತದೆ. ಇಲ್ಲಿನ 
ಜಾತ್ರೆಗಳಲ್ಲಿ ರಥ, ಉತ್ಸವ, ಸಿಡಿ, ಬಲಿ, ಬಂಡಿ, ಕೊಂಡ ಮೊದಲಾದ ಆಚರಣೆಗಳು ನಡೆಯುತ್ತವೆ. 
ಹೀಗಾಗಿ ಈ ತಾಲೂಕಿನ ಜಾತ್ರೆಗಳು ಆಕರ್ಷಕವಾಗಿವೆ. ಈ ತಾಲೂಕಿನ ಜಾತ್ರೆಗಳನ್ನು ಶಿಷ್ಟ ದೇವರ 


248 


ಜಾತ್ರೆಗಳು ಹಾಗೂ ಗ್ರಾಮದೇವತೆಗಳ ಜಾತ್ರೆಗಳು ಎಂದು ವಿಭಾಗಿಸಿಕೊಳ್ಳಲಾಗಿದೆ. ವೈದಿಕ 
ಪರಂಪರೆಯ ರಾಮ, ಕೃಷ್ಣ ವಿಷ್ಣು, ಶಿವ, ಹನುಮಂತ ಮೊದಲಾದ ದೇವರುಗಳ ಜಾತ್ರೆಗಳು ಶಿಷ್ಟ 
ಸಂಪ್ರದಾಯದ ಗುಂಪಿಗೆ ಸೇರಿದವುಗಳಾಗಿವೆ. ಮಾರಮ್ಮ ಹೊನ್ನರುತ್ತಮ್ಮ ಕಾಳಮ್ಮ ಕಬ್ಬಾಳಮ್ಮ 
ರಾಕಾಸಮ್ಮ ಚೆಲ್ಲಮ್ಮ ಮೊದಲಾದ ಗಾಮದೇವತೆಗಳಿಗೆ ಸಂಬಂಧಿಸಿದ ಜಾತ್ರೆಗಳು ಜಾನಪದ 
ಸಂಪ್ರದಾಯಕ್ಕೆ ಸೇರಿದವುಗಳಾಗಿವೆ. ಈ ಎರಡು ಬಗೆಯ ಜಾತ್ರೆಗಳ ವಿವರಗಳನ್ನು ಪ್ರಸ್ತುತ 
ಅಧ್ಯಾಯದಲ್ಲಿ ನೀಡಲಾಗಿದೆ. 


ನೀಲಸಂದ್ರ ಗ್ರಾಮದ ಬೀರೇಶ್ವರ ಜಾತ್ರೆ 


ಯಾವುದೇ ಗ್ರಾಮದಲ್ಲಿ ಗ್ರಾಮದೇವತೆ ಅಲ್ಲಿನ ಅಧೀನ ದೇವತೆಯಾಗಿ ಕಂಡುಬರುತ್ತದೆ. 
ಇದರಿಂದಾಗಿ ಅಲ್ಲಿ ಪುರುಷ ದೈವಗಳಿದ್ದರೂ ಸ್ತ್ರೀ ದೇವತೆ ಪ್ರಮುಖ ಪಾತ್ರವಹಿಸುತ್ತಾಳೆ. ಆದರೆ 
ಅದು ನೀಲಸಂದ್ರ ಗ್ರಾಮದಲ್ಲಿ ವಿಭಿನ್ನವಾಗಿ ಕಂಡುಬರುತ್ತದೆ. "ಮಾಳವ್ಪ' ಎಂಬ ಹೆಸರಿನ 
ಗ್ರಾಮದೇವತೆಯಿದ್ದರೂ ಅದಕ್ಕಿಂತಲೂ ಹೆಚ್ಚು ಪ್ರಭಾವವನ್ನು ಬೋರೇದೇವರು(ಬೀರೇಶ್ವರ) 
ಪಡೆದುಕೊಂಡಿದೆ. ಬೀರೇಶ್ವರ ದೇವರನ್ನು ಜನರು ಶಿವ, ಪರಮೇಶ್ವರ ಎಂದು ನಂಬಿ 
ಆರಾಧಿಸಿಕೊಂಡು ಬಂದಿದ್ದು, ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆ ಆಚರಿಸುತ್ತಾರೆ. 

ನೀಲಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಸೇರಿಕೊಂಡು ಜಾತ್ರೆಯನ್ನು 
ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆದರೆ ಇಲ್ಲಿನ ಒಂದು ವಿಶೇಷವೆಂದರೆ ಹೊಲೆಯ 
ಸಮುದಾಯದವರು ಇತರೆ ಸಮುದಾಯಗಳಂತೆಯೇ ಮುಖ್ಯ ಪಾತ್ರವಹಿಸುತ್ತಾರೆ. ಕರ್ನಾಟಕದ 
ಬಹುತೇಕ ಕಡೆಗಳಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದ ನಂತರ ಬರುವ ಹುಣ್ಣಿಮೆಯ ಮೊದಲು 
ಹಾಗೂ ನಂತರದ ದಿನಗಳಲ್ಲಿ ಜಾತ್ರೆ ಉತ್ಸವಗಳನ್ನು ನಡೆಸಲಾಗುತ್ತದೆ. ನೀಲಸಂದದ ಬೀರೇಶ್ವರನ 
ಜಾತ್ರೆ ಯುಗಾದಿ ಹಬ್ಬ ಮುಗಿದ ಸುಮಾರು ಹದಿನೈದು ದಿನಗಳ ನಂತರ ನಡೆಯುತ್ತದೆ. 


ನೀಲಸಂದ ಹಾಗೂ ಸುತ್ತಮುತ್ತಲಿನ ಕೆಲವು ಗ್ರಾಮಗಳ ಹಿರಿಯ ಮುಖಂಡರೆಲ್ಲ 
ಸೇರಿಕೊಂಡು ಬೀರೇಶ್ವರನ ಜಾತ್ರೆ ಮಾಡುವ ದಿನಾಂಕವನ್ನು ನಿರ್ಣಯ ಮಾಡುತ್ತಾರೆ. ಈ ಜಾತ್ರೆಯು 
ಐದು ದಿನಗಳ ಕಾಲ ನಡೆಯುತ್ತದೆ. ಭಾನುವಾರ ಜಾತ್ರೆಯ ಪ್ರಾರಂಭದ ದಿನವಾಗಿದ್ದು, ಆ ದಿನ 
ದೇವರಿಗೆ ಮೀಸಲು ನೀರನ್ನು ತರುವ ಆಚರಣೆಯಿರುತ್ತದೆ. ದೇವಾಲಯದ ಮುಂಭಾಗದಲ್ಲಿರುವ 
ಪುಷ್ಕರಣಿಯಲ್ಲಿ ಗಂಗೆ ಪೂಜೆ ಮಾಡಿ ಮಣ್ಣಿನ ಕೊಡದಲ್ಲಿ ನೀರನ್ನು ತರುತ್ತಾರೆ. ನಂತರ 
ದೇವಾಲಯದ ಮುಂಭಾಗದಲ್ಲಿ ಜನರು ಕಲ್ಲಿನಿಂದ ಅಡುಗೆಯ ಒಲೆಗಳನ್ನು ಹೂಡುತ್ತಾರೆ. ಅಂದರೆ 
ಇದರ ಹಿನ್ನೆಲೆ ಈ ಸ್ಥಳ ನಮ್ಮದು ಎಂಬ ಭಾವನೆಗಾಗಿ ಹೀಗೆ ಒಲೆಗಳನ್ನು ಹೂಡಿದ ನಂತರ 
ಬೋರಪ್ಪ(ಬೀರೇಶ್ವರ) ಬಂದು ನೋಡುತ್ತಾನೆ." ಇದು ಜನರ ನಂಬಿಕೆಯಾದರೂ ಅದರ ಹಿಂದೆ 
ಇಲ್ಲಿನ ಪ್ರತಿಯೊಂದು ಸಮುದಾಯಗಳು ಒಕ್ಕಲುತನ ಗುರುತಿಸಿಕೊಳ್ಳುವುದನ್ನು ಕಾಣಬಹುದು. 


249 


ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಈ ಆಚರಣೆಯಿಂದ ಇಲ್ಲಿನ 
ಸಮುದಾಯಗಳ ಪ್ರಾಚೀನತೆ ಮೇಲೆ ಇವು ಬೆಳಕು ಚೆಲ್ಲುತ್ತವೆ. ಮೇಲ್ಪರ್ಗದ ಇತರೆ 
ಸಮುದಾಯಗಳಂತೆ ದಲಿತ ಸಮುದಾಯಗಳು ಕೂಡ ಇಲ್ಲಿ ತಮ್ಮ ಒಕ್ಕಲುತನದ ಗುರುತಿಗಾಗಿ 
ಒಲೆಯನ್ನು ಹೂಡುವುದು ತುಂಬಾ ವಿಶೇಷವಾಗಿ ಕಂಡುಬರುತ್ತದೆ. 


ಎರಡನೆಯ ದಿನವಾದ ಸೋಮವಾರ ಬೀರಪುನ ಒಕ್ಕಲು ಜನಾಂಗದವರು ಬಂದು 
ನೆರೆಯುತ್ತಾರೆ. ತಾವು ಹೂಡಿರುವ ಒಲೆಗಳಲ್ಲಿ ಬೆಲ್ಲದ ಅನ್ನ(ತಳಿಗೆ) ಮಾಡಿ ಬೋರಪ್ಪನಿಗೆ ನೈವೇದ್ಯಕ್ಕೆ 
ಇಡುತ್ತಾರೆ. ಉಳಿದ ಬೆಲ್ಲದ ಅನ್ನವನ್ನು ಪ್ರಸಾದವೆಂದು ಭಾವಿಸಿ ತಾವು ಸೇವಿಸಿ ತಮ್ಮ ಬಂಧು- 


ಬಾಂಧವರಿಗೂ ವಿತರಿಸುತ್ತಾರೆ. 


ಮೂರನೆಯ ದಿನ ಬುಧವಾರ ಬಾಯಿಗೆ ಬೀಗ ಹಾಕಿಸಿಕೊಳ್ಳುವ ಆಚರಣೆಯಿರುತ್ತದೆ. 
ಬೀರೇಶ್ವರನ ಭಕ್ತರು ಭಯ ಭಕ್ತಿಯಿಂದ ಮಾಡುವ ಪ್ರಮುಖ ಆಚರಣೆಗಳಲ್ಲಿ ಇದು ಒಂದಾಗಿದೆ. 
ರಾಮನಗರ ಜಿಲ್ಲೆಯ ಶೂದ್ರ ಸಮುದಾಯಗಳು ಆರಾಧಿಸುವ ಬಹುತೇಕ ದೇವರುಗಳ ಜಾತ್ರೆಗಳಲ್ಲಿ 
ಬಾಯಿಗೆ ಬೀಗ ಹಾಕಿಸಿಕೊಳ್ಳುವ ಸಂಪ್ರದಾಯ ಸಾಮಾನ್ಯವಾಗಿರುತ್ತದೆ. ನೀಲಸಂದ್ರ ಹಾಗೂ 
ಸುತ್ತಮುತ್ತಲಿನ ಜನರು ತಮ್ಮ ಕಷ್ಟಗಳನ್ನು ಪರಿಹರಿಸಲು ಬೀರೇಶ್ವರ ದೇವರಲ್ಲಿ ಹರಕೆ 
ಮಾಡಿಕೊಂಡು ಅದರ ಫಲಿಸುವಿಕೆಯ ನಂಬಿಕೆಯಿಂದ "ಬಾಯಿಬೀಗ' ಚುಚ್ಚಿಸಿಕೊಳ್ಳುತ್ತಾರೆ. ಈ 
ಹರಕೆಯನ್ನು ಗಮನಿಸಿದರೆ ಭಕ್ತರು ದೇವರಿಗೆ ಸಲ್ಲಿಸುವ ದೈಹಿಕ ಹಾಗೂ ಮಾನಸಿಕ ಶ್ರಮದ ಸೇವೆ 
ಎಂಬುದು ಗಮನಕ್ಕೆ ಬರುತ್ತದೆ. ಹೀಗೆ ಬಾಯಿಬೀಗ ಚುಚ್ಚಿಸಿಕೊಳ್ಳುವುದು ಇಲ್ಲಿನ ಬೀರೇಶ್ವರ 
ಜಾತ್ರೆಯ ವಿಶಿಷ್ಟ ಆಚರಣೆಯಾಗಿದೆ.” 


ನಾಲ್ಕನೆಯ ದಿನ ಅನ್ನದಾನ ನಡೆಯುತ್ತದೆ. ಈ ದಿನ ಬೋರೇದೇವರ ಒಕ್ಕಲಿನವರು ಜಾತ್ರೆಗೆ 
ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡುತ್ತಾರೆ. ಜಾತ್ರೆಗೆ ಬಂದ ಭಕ್ತರು ದೇವರ ದರ್ಶನ ಪಡೆದು 
ಅನ್ನದಾನವನ್ನು ಪ್ರಸಾದವೆಂದು ಭಾವಿಸಿ ಸ್ಟೀಕರಿಸುತ್ತಾರೆ. ಐದನೆಯ ದಿನ ಜೋಗಿಗಳ 
ಕುಣಿತವಿರುತ್ತದೆ. ಸಾಮಾನ್ಯವಾಗಿ ಜಾನಪದ ಕಲಾಪ್ರಕಾರಗಳ ಪೂಜೆಯ ಕುಣಿತಗಳು ಈ ದಿನ 
ಮೇಳೃಸುತ್ತವೆ. ನೀಲಸಂದ್ರ ಹಾಗೂ ಸುತ್ತಮುತ್ತಲಿನ ಕೆಲವು ಗ್ರಾಮಗಳು ಒಂಭತ್ತು ದೇವರ 
ಪೂಜೆಯ ಕುಣಿತಗಳು ವಿಶೇಷವಾಗಿ ಕಂಡುಬರುತ್ತವೆ. ಆದಿಶಕ್ತಿ ಪೂಜೆ ಕುಣಿತ, ಕೊಲ್ಲಾಪುರದಮ್ಮನ 
ಪೂಜೆ ಕುಣಿತ, ದೊಡ್ಡಮ್ಮ ತಾಯಿ ಪೂಜೆ ಕುಣಿತ, ಮುತ್ತತ್ತಿಾಯನ ಹುಲಿ ವಾಹನ, ಕಬ್ಬಾಳಮ್ಮನ 
ಪೂಜೆ ಕುಣಿತ, ಬೋರೇದೇವರ ಪೂಜೆ ಕುಣಿತ, ಮಾಳವ್ನನ ಪೂಜೆ ಕುಣಿತ, ಬಸವಣ್ಣನ ಪೂಜೆ 
ಕುಣಿತ ಸಾಲಾಗಿ ಮೆರವಣಿಗೆ ಹೊರಡುತ್ತವೆ. ಆ ಸಂದರ್ಭದಲ್ಲಿ ಭಕ್ತಾದಿಗಳು ದೇವರಿಗೆ ಸಾಷ್ಟಾಂಗ 
ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುವ ಮೂಲಕ ತಮ್ಮ ಹರಕೆಯನ್ನು ಸಲ್ಲಿಸುತ್ತಾರೆ. ಇದರಿಂದ 


250 


ತಮ್ಮ ಪಾಪಕರ್ಮಗಳೆಲ್ಲ ಕಳೆಯುತ್ತವೆ ಎಂಬುದು ಭಕ್ತರ ನಂಬಿಕೆ. ಇದರೊಂದಿಗೆ ಬೀರೇಶ್ವರನ ಜಾತ್ರೆ 
ಮುಕ್ತಾಯಗೊಳ್ಳುತ್ತದೆ. 

ಬೀರೇಶ್ವರಸ್ವಾಮಿಗೆ ವಿವಿಧ ಸಮುದಾಯಗಳ ನೂರಾರು ಬಒಕ್ಕಲುಗಳಿವೆ. ಅವುಗಳಲ್ಲಿ 
ತಳಸಮುದಾಯದವರು ಸೇರಿದ್ದು, ಈ ಜಾತ್ರೆಯಲ್ಲಿ ಅವರ ಜೋಗಿ ಕುಣಿತವಿರುತ್ತದೆ. ಅವರು 
ತುಂಡು ವಸ್ತುವನ್ನು ಧರಿಸಿ ಹೊಂಗೆ ಸೊಪ್ಪನ್ನು ಹಿಡಿದು, ಭಂಗಿ ಕುಡಿಯುತ್ತಾ ಕುಣಿಯುತ್ತಾರೆ. ಹೀಗೆ 
ಕುಣಿಯುವಾಗ ಭಂಗಿ ಸೇವನೆ ಮತ್ತಿನಲ್ಲಿರುವ ಜೋಗಿಗಳು ಕೆಳಗೆ ಬೀಳುತ್ತಾರೆ. ಅವರಿಗೆ 
ಬೀರೇಶ್ವರಸ್ಪಾಮಿಯ ದೇವಾಲಯದ ಮುಂಭಾಗದಲ್ಲಿರುವ ಪುಷ್ಕರಣಿಯ ನೀರಿನಿಂದ ಸ್ನಾನ ಮಾಡಿಸಿ 
ಹೊಂಗೆ ಸೊಪ್ಪಿನ ಮೇಲೆ ಅವರನ್ನು ಸುಮಾರು ಒಂದು ಗಂಟೆಯವರೆಗೆ ಮಲಗಿಸುತ್ತಾರೆ. ನಂತರ 
ಅರ್ಚಕರು ಬಂದು ಆ ಜೋಗಿಗಳ ಮೇಲೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ, ಅವರು 
ಎಚ್ಚರಗೊಳ್ಳುತ್ತಾರೆ. ಅಂದರೆ ವಾಸ್ತವ ಸ್ಥಿತಿಗೆ ಬರುತ್ತಾರೆ. ಹೀಗೆ ಹೊಂಗೆ ಸೊಪ್ಪು ಹಿಡಿದು ಭಂಗಿ 
ದೇವರಿಗೆ ವೀರಭದಸ್ವಾಮಿಯ ಭಕ್ತರು ಸಲ್ಲಿಸುವ ಹರಕೆಯಾಗಿದೆ. ಹಲವಾರು ಕಡೆಗಳಿಂದ 
ಬಂದಿರುವ ಭಕ್ತರಿಗೆ ಮಜ್ಜಿಗೆ, ಪಾನಕ ವಿತರಿಸುವ ಹರಕೆಯು ಕೂಡ ವಿಶೇಷವಾಗಿ ಕಂಡುಬರುತ್ತದೆ. 
ಪ್ರಾರಂಭಗೊಂಡ ಐದನೆಯ ದಿನಕ್ಕೆ ಇಂತಹ ಹಲವು ಅಚರಣೆಗಳೊಂದಿಗೆ ನೀಲಸಂದ್ರ ಗ್ರಾಮದ 
ಬೋರೇದೇವರ ಜಾತ್ರೆ ಮುಕ್ತಾಯಗೊಳ್ಳುತ್ತದೆ. ನೀಲಸಂದ್ರದ ಬೀರೇಶ್ವರ ದೇವರ ಜಾತ್ರೆಯಲ್ಲಿ 
ನಡೆಯುವ ಜೋಗಿ ಕುಣಿತವು ಚನ್ನಪಟ್ಟಣ ತಾಲೂಕಿನಲ್ಲಿರುವ ಇತರೆ ಬೀರೇಶ್ವರಸ್ವಾಮಿಯ ದೇವರ 


ಜಾತ್ರೆಗಳಿಗಿಂತ ಭಿನ್ನವಾಗಿರುತ್ತದೆ. 
ಕೆಂಗಲ್ಲಿನ ಶ್ರೀ ಆಂಜನೆಯಸ್ಸಾಮಿ ಜಾತ್ರೆ 


ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಕೆಂಗಲ್ಲು ಆಂಜನೆಯಸ್ಪಾಮಿ ದೇವಾಲಯವಿದೆ. 
ಇಲ್ಲಿರುವ ದೇವಾಲಯದ ದೇವರಾದ ಆಂಜನೆಯಸ್ವಾಮಿಯ ಮೂರ್ತಿಶಿಲ್ಲವನ್ನು ಕೆಂಗಲ್ಲಿನಿಂದ 
ಕೆತ್ತಿರುವುದರಿಂದ ಇದಕ್ಕೆ ಕೆಂಗಲ್ಲಿನ ಆಂಜನೆಯಸ್ವಾಮಿ ಎಂದು ಹೆಸರು ಬಂದಿದೆ. ಈ 
ಮೂರ್ತಿಶಿಲ್ಲವನ್ನು ವ್ಯಾಸರಾಯರು ಪ್ರತಿಷ್ಠಾಪಿಸಿದರು ಎಂಬ ಪ್ರತೀತಿಯಿದೆ. ಪ್ರಾಚೀನ ಕಾಲದಲ್ಲಿ 
ನಿರ್ಮಾಣಗೊಂಡಿರುವ ಶ್ರೀ ಆಂಜನೆಯಸ್ಪಾಮಿ ದೇವಾಲಯವನ್ನು ಕರ್ನಾಟಕ ಸರ್ಕಾರದ ಮಾಜಿ 
ಮುಖ್ಯಮಂತ್ರಿ ಕೆಂಗಲ್‌ ಹನುಮಂತಯ್ಯನವರು ೧೯೫೨ರಲ್ಲಿ ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಈ 
ದೇವರ ಜಾತ್ರೆಯು ಪ್ರತಿವರ್ಷ ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲದ ಜನವರಿ 
ಪುಷ್ಠಮಾಸದ ೧೪ರಂದು ಪ್ರಾರಂಭವಾಗಿ ಒಂಭತ್ತು ದಿನಗಳವರೆಗೆ ನಡೆಯುತ್ತದೆ.” 
ಆಂಜನೆಯಸ್ವಾಮಿ ಜೊತೆ ಲಕ್ಷ್ಮಿವೆಂಕಟೇಶ್ವರ ದೇವರುಗಳ ಉತ್ಸವ ಆಚರಣೆ ಮಾಡುವುದು 


ಜಾತ್ರೆಯಲ್ಲಿ ವಿಶೇಷವಾಗಿದೆ. 


251 


ಸಂಕ್ರಾಂತಿ ಹಬ್ಬಕ್ಕೆ ೨೮ ದಿನ ಮುಂಚಿತವಾಗಿ ಹೋಮ, ಉತ್ಸವದ ಸಿದ್ದತೆಗಳು ನಡೆಯುತ್ತವೆ. 
ಜಾತ್ರೆ ಪ್ರಾರಂಭವಾಗುವುದಕ್ಕೂ ಹಿಂದಿನ ದಿನ ವಿಷ್ಣುವಿನ ಸಹಸ್ರನಾಮ ಹೋಮ ಮಾಡಲಾಗುತ್ತದೆ. 
ನಂತರದ ದಿನ ಅಂದರೆ ಜಾತ್ರೆಯ ಮೊದಲ ದಿನ ಅಂಕುಶಾರ್ಪಣೆ ಹಾಗೂ ಲಕ್ಷ್ಮಿವೆಂಕಟೇಶ್ವರ 
ಸ್ಪಾಮಿಯ ಧ್ವಜಾರೋಹಣ ಕಾರ್ಯವಿರುತ್ತದೆ. ಎರಡನೆಯ ದಿನ ಗಜೇಂದ್ರ ಮೋಕ್ಷದ ಆಚರಣೆ 
ಮಾಡಲಾಗುತ್ತದೆ. ದೇವಾಲಯದ ಮುಂಭಾಗದ ಕೊಳದಲ್ಲಿ ಆನೆ ನೀರು ಕುಡಿಯಲು ಹೋದಾಗ 
ಮೊಸಳೆಯು ಅದನ್ನು ಹಿಡಿದುಕೊಳ್ಳುತ್ತದೆ. ಆಗ ಲಕ್ಷ್ಮಿವೆಂಕಟೇಶ್ವರ ಬಂದು ಮೊಸಳೆಯಿಂದ 
ಆನೆಯನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆಯಿದ್ದು, ಈ ನಂಬಿಕೆಯಿಂದ ದೇವರನ್ನು ಪೂಜೆ 
ಮಾಡುವ ಶಾಸ್ತ್ರ ನಡೆಯುತ್ತದೆ. 


ಮೂರನೆಯ ದಿನ ಹಿರಣ್ಯ ಕಶ್ಯಪನನ್ನು ಸಂಹರಿಸಿ, ಪ್ರಹ್ಲಾದ ಪರಿಪಾಲನೆ ಉತ್ಸವ 
ಜರುಗುತ್ತದೆ. ನಾಲ್ಕನೆಯ ದಿನ ಲಕ್ಷ್ಮಿವೆಂಕಟೇಶ್ವ್ಷರನ ಉತ್ಸವ ಮೂರ್ತಿಯ ಮೆರವಣಿಗೆ 
ಮಾಡಲಾಗುತ್ತದೆ. ಐದನೆಯ ದಿನ ಶ್ರೀನಿವಾಸಸ್ಪಾಮಿಯ ಜೊತೆ ಶ್ರೀದೇವಿ-ಭೂದೇವಿಯರ ವಿವಾಹ 
ಮಾಡಿ ಬ್ರಹ್ಮರಥೋತ್ಸವ, ದೊಡ್ಡರಥಕ್ಕೆ ಅಲಂಕಾರ, ಹೋಮ, ಬೂದುಗಂಬಳ ಬಲಿ ಹಾಕುವ 
ಆಚರಣೆಯಿರುತ್ತದೆ. ನಂತರ ದೇವರುಗಳನ್ನು ರಥದಲ್ಲಿ ಕೂರಿಸಿ ಗೋಪೂಜೆ ಮತ್ತು 
ಅಶ್ವಪೂಜೆಯನ್ನು ಮಾಡುವುದರೊಂದಿಗೆ ರಥೋತ್ಸವ ಪ್ರಾರಂಭಗೊಳ್ಳುತ್ತದೆ. ರಥೋತ್ಸವದಲ್ಲಿ 
ನೆರೆದಿರುವ ಸಹಸ್ರಾರು ಜನ ಭಕ್ತರು ರಥದ ಮೇಲೆ ಹಣ್ಣು-ಜವನ ಎಸೆಯುತ್ತಾರೆ. ಇದರಿಂದ ತಮ್ಮ 
ಕಷ್ಟಗಳು ದೂರಾಗುತ್ತವೆ ಎಂಬ ನಂಬಿಕೆ ಜನರಲ್ಲಿದೆ. ಗರ್ಭಗುಡಿಯಲ್ಲಿರುವ ದೇವರು ಮತ್ತು ಭಕ್ತರಿಗೆ 
ಆರಾಧನೆಯ ಮಧ್ಯವರ್ತಿಯಾಗಿ ಅರ್ಚಕರಿದ್ದಾರೆ. ರಥೋತ್ಸವ ಸಂದರ್ಭದಲ್ಲಿ ಭಕ್ತರು ಹಬ್ಬು 
ಜವನವನ್ನು ನೇರವಾಗಿ ದೇವರ ಉತ್ಸವ ಮೂರ್ತಿಯ ಮೇಲೆ ಎಸೆದು ತಮ್ಮ ಭಕ್ತಿಯನ್ನು ದೇವರಿಗೆ 
ಅರ್ಪಿಸಬಹುದು. ಆರನೆಯ ದಿನ ಶ್ರೀ ಲಕ್ಷ್ಮಿವೆಂಕಟೇಶ್ವರ ದೇವರನ್ನು ಶ್ರೀದೇವಿ-ಭೂದೇವಿಯರಿಗೆ 
ಮುತ್ತಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡುತ್ತಾರೆ. ಏಳನೆಯ ದಿನ ಈ ದೇವತೆಗಳಿಗೆ ದೇವಾಲಯದ 
ಮುಂಭಾಗದಲ್ಲಿರುವ ತಿರುಕಲ್ಯಾಕಿಯ ಬಳಿ ಬಣ್ಣದ ನೀರಿನ ಓಕಳಿಯ ಆಚರಣೆ ಹಾಗೂ ದೇವರ 
ಉತ್ಸ್ತವ ವಾಹನವನ್ನು ಆಚರಣೆ ಮಾಡಿ ದೇವರನ್ನು ತೆಗೆದುಕೊಂಡು ದೇವಾಲಯಕ್ಕೆ 
ಹಿಂದಿರುಗುತ್ತಾರೆ. ಅದೇ ದಿನ ಸಂಜೆಯ ವೇಳೆ ಲಕ್ಷ್ಮಿವೆಂಕಟೇಶ್ವರ ಸ್ವಾಮಿಯ ಪುಷ್ಟಮುಡಿ 
ಉತ್ಸವವನ್ನು ಆಚರಿಸುತ್ತಾರೆ. 

ಈ ಜಾತ್ರೆಯ ಎಂಟನೆಯ ದಿನ ಮೀಸಲು ನೀರು ತರುವ ಶಾಸ್ತ್ರವಿದ್ಧು, ಪುಷ್ಕರಣಿಯಿಂದ 
ನೂರೊಂದು ತಾಮ್ರದ ಬಿಂದಿಗೆಗಳಿಂದ ದೇವಾಲಯದ ಮುಂಭಾಗದ ಪುಷ್ಠರಣಿಯಿಂದ ನೀರು 
ತಂದು ದೇವರಿಗೆ ಅಭಿಷೇಕ ಮಾಡಿ ನಂತರ ಶಾಂತಿ ಉತ್ಸವ ಮಾಡಲಾಗುತ್ತದೆ. ಜಾತ್ರೆಯ ದಿನವಾದ 


252 


ಒಂಭತ್ತನೆಯ ದಿನ ಮುಂಜಾನೆ ಸೂರ್ಯಮಂಡಲೋತ್ಸ್ತವದೊಂದಿಗೆ ದೇವರ ಆರಾಧನೆ ಸೇವನೆ 
ಮಾಡಿ ಗರ್ಭಗುಡಿಗೆ ಸೇರಿಸಲಾಗುತ್ತದೆ. ಇದರೊಂದಿಗೆ ಈ ಜಾತ್ರೆ ಮುಕ್ತಾಯಗೊಳ್ಳುತ್ತದೆ. 


ರಾಮನಗರ ಜಿಲ್ಲೆ ಹಾಗೂ ಸುತ್ತಮುತ್ತಲಿರುವ ಶೀವೈಷ್ಣವ ಪರಂಪರೆ ಕ್ಷೇತ್ರಗಳಲ್ಲಿ ಕೆಂಗಲ್‌ 
ಆಂಜನೇಯಸ್ವಾಮಿ ದೇವಾಲಯ ಪ್ರಮುಖವಾದುದ್ದಾಗಿದೆ. ಹೀಗಾಗಿ ರಾಮನಗರ, ಚನ್ನಪಟ್ಟಣ, 
ಕನಕಪುರ ತಾಲೂಕಿನ ಬಹುತೇಕ ಜನರು ತಿರುಪತಿಗೆ ಹೋಗುವ ಅಥವಾ ತಿರುಪತಿಗೆ ಹೋಗಿ 
ಬರುವ ಸಂದರ್ಭದಲ್ಲಿ ಕೆಂಗಲ್‌ ಆಂಜನೇಯಸ್ವಾಮಿ ದೇವಾಲಯಕ್ಕೆ ಹೋಗಲೇಬೇಕು ಎಂಬ 
ನಂಬಿಕೆಯಿದೆ. ಹೀಗೆ ಕೆಂಗಲ್ಲು ಧಾರ್ಮಿಕ ಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಅಲ್ಲದೇ 
ಶೀವೈಷ್ಣವ ಪರಂಪರೆಯ ಪ್ರಚಾರಕ್ಕೂ ಸಹ ದೇವಾಲಯ ಕಾರಣವಾಗಿದೆ ಎಂಬುದು ಇಲ್ಲಿನ 


ಸ್‌ 


ಸಂಪ್ರದಾಯ, ಆಚರಣೆ, ಉತ್ಸವಗಳಿಂದ ತಿಳಿದುಬರುತ್ತದೆ. 


ಚನ್ನಪ್ಪಸ್ಟಾಮಿ ಪರಿಶೆ 


ಚನ್ನಪಟ್ಟಣ ತಾಲೂಕಿನ ದೇವರುಗಳಲ್ಲಿ ಚನ್ನಪ್ಪಸ್ಪಾಮಿ ಕೂಡ ಒಂದಾಗಿದೆ. ತಳಸಮುದಾಯಕ್ಕೆ 
ಸೇರಿರುವ ಚನ್ನಪ್ಪಸ್ಪಾಮಿ ಕಾಲಾಂತರದಲ್ಲಿ ತಮ್ಮ ಪವಾಡಗಳ ಮೂಲಕ ಈ ಪ್ರದೇಶದ ಜನರ 
ಭಾವನೆಯಲ್ಲಿ ದೈವತ್ವದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಐತಿಹ್ಯವು 
ಕೂಡ ಪ್ರಚಲಿತದಲ್ಲಿದೆ. ಹೊಡಿಕೆಹೊಸಳ್ಳಿ, ಮಂಗಾಡಳ್ಳಿ, ಕೋಡಂಬಳ್ಳಿ, ಬಲ್ಲಾಪಟ್ಟಣ ಮೊದಲಾದ 
ಗ್ರಾಮಗಳು ಚನ್ನಪ್ಪಸ್ಪಾಮಿ ಅವರ ಆರಾಧನೆಯ ಆಚರಣೆಯ ಪ್ರಮುಖ ಪ್ರದೇಶಗಳಾಗಿವೆ. 
ಮೇಲ್ಪರ್ಗದ ಕೆಲವು ಸಮುದಾಯಗಳ ಜನರೂ ಸಹ ಇವರ ಭಕ್ಷರಾಗಿರುವುದು ವಿಶೇಷವಾಗಿದೆ. 
ಇದು ಸಮುದಾಯಗಳ ಸಾಂಸ್ಕೃಶೀಕರಣದ ಒಳಗೊಳ್ಳುವಿಕೆಯನ್ನು ತೋರಿಸುತ್ತದೆ. ಮಲೆಮಹದೇಶ್ವರ, 
ಮಂಟೆಸ್ತಾಮಿ ಹಾಗೂ ಸಿದ್ದಪ್ಪಾಜಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ವ್ಯಾಪಕವಾಗಿ ತಮ್ಮ ಪ್ರಭಾವ 
ಬೀರಿದ್ದಾರೆ. ಅವರಂತೆ ಈ ತಾಲೂಕಿನಲ್ಲಿ ಚನ್ನಪ್ಪಸ್ವಾಮಿ ಮನ್ನಣೆ ಪಡೆದುಕೊಂಡಿರುವುದನ್ನು 
ಕಾಣಬಹುದು. 


ಕರ್ನಾಟದ ದಕ್ಷಿಣ ಭಾಗದಲ್ಲಿ ಮಲೆಮಹದೇಶ್ವರ, ಮಂಟೆಸ್ತಾಮಿ ಹಾಗೂ 
ಸಿದ್ದಪ್ತಾಜಿಯವರಂತೆ ಪ್ರಭಾವ ಬೀರಿರುವ ಪವಾಡ ಪುರುಷರಾಗಿ ಚನ್ನಪ್ಪಸ್ವಾಮಿ ಚನ್ನಪಟ್ಟಣ 
ತಾಲೂಕಿನಲ್ಲಿ ಕಡಂಡುಬರುತ್ತಾರೆ. ಇವರಿಗೆ ಸಂಬಂಧಿಸಿದ ಶಾಸನಗಳಾಗಲಿ ಅಥವಾ ಲಿಖಿತ 
ದಾಖಲೆಗಳಾಗಲಿ ಲಭ್ಯವಿಲ್ಲ. ಐತಿಹ್ಯ, ಸಂಪ್ರದಾಯ ಮತ್ತು ಆಚರಣೆಯಿಂದ ಚನ್ನಪ್ಪಸ್ಪಾಮಿಯ ಕುರಿತ 
ಮಾಹಿತಿಗಳು ತಿಳಿದುಬರುತ್ತವೆ. ಈ ಪರಂಪರೆಯು ಇಲ್ಲಿನ ಇತರೆ ಪ್ರಭಾವಿ ಧಾರ್ಮಿಕ ಪಂಥಗಳ 
ನಡುವೆ ತನ್ನ ಅಸ್ಮಿಯತೆಯನ್ನು ಉಳಿಸಿಕೊಂಡು ಬಂದಿರುವುದು ವಿಶೇಷವಾಗಿ ಕಂಡುಬರುತ್ತದೆ. 


ಕೋಡಂಬಳ್ಳಿ ಗ್ರಾಮಕ್ಕೆ ಸಮೀಪದಲ್ಲಿರುವ ಚನ್ನಪ್ಪಾಜಿ ಬೆಟ್ಟದಲ್ಲಿ ಈ ಪರಿಶೆ ಜರಗುತ್ತದೆ. ಇದು 
ವರ್ಷಕ್ಕೊಮ್ಮೆ ನಡೆಯುತ್ತದೆ. ಆದರೆ ಒಂದು ನಿರ್ದಿಷ್ಟವಾದ ದಿನದಂದು ನಡೆಯಬೇಕೆಂಬ 


253 


ನಿಯಮವಿಲ್ಲ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಡೆಯುತ್ತದೆ. ಇಲ್ಲಿನ ಜನರು ತಮ್ಮ ಗ್ರಾಮವಾರು 


ಗು 
ಚನ್ನಪ್ಪಸ್ಪಾಮಿಯ ಬೆಟ್ಟಕ್ಕೆ ಹೋಗಿ ಪರಿಶೆ ಪ್ರಾರಂಭಿಸುತ್ತಾರೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿರುವ 
ಮಂಗಾಡಳ್ಳಿ, ಬಲ್ಲಾಪಟ್ಟಣ, ಹೊಡಿಕೆಹೊಸಳ್ಳಿ, ಕೋಡಂಬಳ್ಳಿ, ಕೊಂಡಾಪುರ, ಹುಚ್ಚಯ್ಯನದೊಡ್ಡಿ, 
ಸುಣಘಟ್ಟ, ಹೊಂಗನೂರು, ವಿರುಪಾಕ್ಷಿಪುರ, ಜಗದಾಪುರ, ಶಾನಭೋಗನಹಳ್ಳಿ ಇನ್ನೂ ಮುಂತಾದ 
ಗ್ರಾಮಗಳ ಜನರು ಚನ್ನಪ್ಪಸ್ಟಾಮಿ ಬೆಟ್ಟದ ಮೇಲಿನ ಪರಿಶೆಗೆ ಬಂದು ಸೇರುತ್ತಾರೆ. ನಂತರ ಪರಿಶೆಗೆ 
ಬಂದಿರುವ ಭಕ್ತರಿಗೆ ಪ್ರಸಾದ ವಿನಿಯೋಗವಿರುತ್ತದೆ. ಈ ಪರಿಷೆಯಲ್ಲಿ ಚನ್ನಪ್ಪಸ್ವಾಮಿ ಬೆಟ್ಟಕ್ಕೆ 
ಸಮೀಪವಿರುವ ಗಾಮದೇವತೆಗಳಾದ ಮಾರಮ್ಮ ಚೌಡಮ್ಮ ಕ್ಯಾತಮ್ಮ ದೇವತೆಗಳಿಗೆ ಪಟ್ಟದ 
ಕುಣಿತವನ್ನು ಮಾಡಲಾಗುತ್ತದೆ. ಆದರೆ ಚನ್ನಪ್ಪಸ್ವಾಮಿಗೆ ಯಾವುದೇ ಉತ್ಸ್ತವ ಮತ್ತು ಮೆರವಣಿಗೆಗಳು 
ನಡೆಯುವುದಿಲ್ಲ. ಭಕ್ತರು ತಮ್ಮ ಹರಕೆ ಹಾಗೂ ಪೂಜೆಗಳನ್ನು ಚನ್ನಪ್ಪಸ್ವಾಮಿಗೆ ಸಲ್ಲಿಸುತ್ತಾರೆ. 
ಶಿವರಾತ್ರಿ ಹಬ್ಬದ ದಿನದಂದು ಈ ದೇವರಿಗೆ ಮಾಂಸಹಾರವನ್ನು ನೈವೇದ್ಯವಾಗಿಡುವುದು ತುಂಬಾ 
ವಿಶೇಷವಾಗಿದೆ. ಇಂತಹ ನಿಬಂಧ ರಹಿತ ಆಚರಣೆಯಿಂದಲೇ ಚನ್ನಪ್ಪಸ್ವಾಮಿ ಜನರ ಮೇಲೆ 


ಪ್ರಭಾವಿಸಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಾರೆ. 


% 


b 


ಲ್ಲ 


ಚನ್ನಪ್ಪಸ್ಟಾಮಿಗೆ ದೂಳ್ತ ಬಹಳ ಪ್ರಿಯವಾದದ್ದಾಗಿದೆ. ವಿಭೂತಿಯಂತಿರುವ ಒಂದು ಬಗೆಯ 
ಪುಡಿಯಿಂದ ಇನದನ್ನು ಮಾಡಲಾಗುತ್ತದೆ. ಪರಿಶೆಗೆ ಬರುವ ಎಲ್ಲಾ ಭಕ್ತರಿಗೂ ದೂಳವನ್ನು 
ನೀಡಲಾಗುತ್ತದೆ. ಹೀಗಾಗಿ ಎಲ್ಲರೂ ದೂಳವನ್ನು ಹಚ್ಚಿಕೊಳ್ಳುವುದರಿಂದ ಅರಿಶಿಣ-ಕುಂಕುಮವನ್ನು 
ತುಂಬಾ ವಿರಳವಾಗಿ ಬಳಸುತ್ತಾರೆ. ಈ ಬೆಟ್ಟದಲ್ಲಿ ನೆಲೆಸಿದ್ದ ಚನ್ನಪ್ಪಸ್ವಾಮಿಯವರಿಗೆ ಯಾವುದೇ 
ಮನೆಯಾಗಲಿ ಅಥವಾ ಮಠವಾಗಲಿ ಇರಲಿಲ್ಲಿ. ಗುಹೆಯಲ್ಲಿ ವಾಸವಾಗಿದ್ದುಕೊಂಡು, ರಾತ್ರಿ ವೇಳೆ 
ತಪಸ್ಸು ಮಾಡುವಾಗ ಚಳಿಯಾಗದಿರಲೆಂದು ಬೆಂಕಿಯಿಂದ ದೇಹವನ್ನು ಬಿಸಿ ಮಾಡಿಕೊಳ್ಳುತ್ತಿದ್ದರು. 
ಆ ಬೆಂಕಿ ಗಾಳಿಯಿಂದ ಬೇಗ ಉರಿದು ಹೋಗದಿರಲೆಂದು ಸೌದೆಯ(ಕಟ್ಟಿಗೆ) ಸುತ್ತಲೂ ಕಲ್ಲುಗಳನ್ನು 
ಜೋಡಿಸಿಕೊಂಡಿದ್ದರು. ಪ್ರಸ್ತುತ ದೇವಾಲಯದ ಮುಂದಿರುವ ಕಲ್ಲುಗಳೇ ಚನ್ನಪ್ಪಸ್ವಾಮಿ ಬೆಂಕಿ 
ಉರಿಸಲು ಬಳಸಿದ್ದವು ಎಂಬ ಪ್ರತೀತಿ ಪ್ರಚಲಿತದಲ್ಲಿದೆ. ತಮ್ಮ ದೇವರಿಗೆ ಪ್ರಿಯವಾದ ದೂಳ್ತ 
ನಮಗೂ ಪಿಯವಾದ್ದಾಗಿದೆ. ಅದನ್ನು ಹಚ್ಚಿಕೊಳ್ಳುವುದರಿಂದ ನಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ, 
ಅಲ್ಲದೇ ಯಾವುದೇ ರೋಗಗಳು ಬರುವುದಿಲ್ಲ. ದೆವ್ವ-ಪಿಶಾಚಿಗಳು ಹತ್ತಿರ ಸುಳಿಯುವುದಿಲ್ಲ ಎಂಬ 


ನಂಬಿಕೆಯಿದೆ. 
ಗ್ರಾಮದೇವತೆಗಳ ಜಾತ್ರೆಗಳು 


ಜನಪದರು ಆರಾಧಿಸುವ ದೈವಗಳನ್ನು ಗ್ರಾಮದೇವತೆಗಳು ಎಂದು ಕರೆಯಲಾಗುತ್ತದೆ. 
ಗ್ರಾಮೀಣ ಜನಜೀವನದಲ್ಲಿ ಪ್ರಾಚೀನ ಕಾಲದಿಂದಲೂ ಹಾಸುಹೊಕ್ಕಾಗಿರುವ ಗ್ರಾಮದೇವತೆಗಳು 


254 


ನಮ್ಮ ಬದುಕಿನ ಆಚರಣೆಯ ಭಾಗವಾಗಿವೆ. ಇದರಿಂದ ಗ್ರಾಮದೇವತೆಗಳ ಮೇಲೆ ಭಯ 
ಭಕ್ತಿಯಂತಹ ಮನೋಭಾವನೆ ಹೆಚ್ಚಾಗಿ ಅವುಗಳ ಆರಾಧನೆಯ ಮೂಲಕ ಹಲವಾರು ಆಚರಣೆಗಳು 
ಹುಟ್ಟಿಕೊಂಡವು. ಅಂತಹ ಆಚರಣೆಗಳಲ್ಲಿ ಜಾತ್ರೆಯ ಆಚರಣೆಯು ಪ್ರಮುಖವಾದದ್ದಾಗಿದೆ. 
ಪ್ರಾದೇಶಿಕ ಸಂಸ್ಕೃತಿಯನ್ನು ಒಳಗೊಂಡಿರುವ ಆಚರಣೆಗಳು ತನ್ನದೇ ಆದ ಪ್ರಾಜೀನತೆಯಿದ್ದು, 
ಆಯಾ ಪ್ರದೇಶದ ಸಾಂಸ್ಕೃತಿಕ ಚರಿತ್ರೆಯನ್ನು ಕಟ್ಟಿಕೊಡುವಲ್ಲಿ ಪೂರಕ ಆಕರವಾಗಿ 
ಸಹಾಯಕವಾಗಿವೆ. ಗ್ರಾಮದೇವತೆಗಳ ಉಗಮಕ್ಕೆ ಸಂಬಂಧಿಸಿದ ಕುರಿತು ಪುರಾಣ, ಐತಿಹ್ಯ ಕಥೆ, 
ಹಾಡು, ದಂತಕಥೆಗಳ ಮೂಲಕ ತಿಳಿದುಬರುತ್ತವೆ. ಗ್ರಾಮದೇವತೆಗಳು ಎಂದರೆ ಧಾರ್ಮಿಕ 
ಆಚರಣೆಗೆ ಮಾತ್ರ ಸಂಬಂಧಿಸಿದವು ಎಂದು ಹೇಳಲಾಗದು. ಗ್ರಾಮೀಣ ಜನರ ಜೀವನದ ಹಲವಾರು 
ಅಂಶಗಳನ್ನು ಒಳಗೊಂಡಿರುವ ಸಾಂಸ್ಕೃತಿಕ ಕೊಂಡಿ ಎಂದು ಸಹ ಹೇಳಬಹುದು. ಶಿವ ಅಥವಾ 
ವಿಷ್ಣುವಿನಂಥ ಶಿಷ್ಟ ದೇವತೆಗಳು ಎಷ್ಟೇ ಪ್ರಧಾನವಾಗಿದ್ದರೂ ಜನರ ಕಷ್ಟ ಕಾಲದಲ್ಲಿ ನೆರವಿಗೆ 
ಬರುವುದು ಗ್ರಾಮದೇವತೆಗಳು ಎಂಬುದು ಜನರ ನಂಬಿಕೆ ಮತ್ತು ಆಚರಣೆಯ ಹಿನ್ನೆಲೆಯಿಂದ 
ತಿಳಿದುಬರುತ್ತದೆ. 


ಗ್ರಾಮದೇವತೆಗಳ ಕುರಿತ ಪುರಾಣ ಕಥೆಗಳು ಜನರಲ್ಲಿ ಮತ್ತಷ್ಟು ಭಕ್ತಿಯ ಭಾವನೆ ಹೆಚ್ಚಾಗಿ 
ಅಚಲವಾಗಿ ನಂಬಿಕೆಯನ್ನು ಹುಟ್ಟಿಸಿವೆ.” ಅದರ ಪರಿಣಾಮವಾಗಿ ದೇವತೆಗಳ ಹಬ್ಬ. ಜಾತ್ರೆಗಳನ್ನು 
ಆಚರಿಸಿ ಸಂತೋಷ ಪಡುತ್ತಾರೆ. ತಮ್ಮ ಕಷ್ಟಗಳ ನಿವಾರಣೆಗೆ ಗ್ರಾಮದೇವತೆಗಳಲ್ಲಿ ಹರಕೆ 
ಮಾಡಿಕೊಂಡು ಅವುಗಳ ಜಾತ್ರೆಗಳ ಸಂದರ್ಭದಲ್ಲಿ ಪೂರೈಸುತ್ತಾರೆ. ೧೯೩೦ರಲ್ಲಿ ಪ್ರಕಟವಾದ 
ಬೆಂಗಳೂರು ಜಿಲ್ಲಾ ಗೆಜೆಟಿಯರ್‌ನಲ್ಲಿ ಬೆಂಗಳೂರು ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿನ 
ಗಾಮದೇವತೆಗಳ ಜಾತ್ರೆಯ ಆಚರಣೆಯ ವಿವರಗಳನ್ನು ದಾಖಲಿಸಲಾಗಿದೆ. ಅದರಲ್ಲಿ ಚನ್ನಪಟ್ಟಣ 
ತಾಲೂಕಿನ ಹುಣಸನಹಳ್ಳಿ ಗ್ರಾಮದ ಬಿಸಿಲಮ್ಮನ ಜಾತ್ರೆಯ ವಿವರಗಳು ಸಹ ದೊರೆಯುತ್ತವೆ. 
ಇದರಿಂದ ಈ ಗ್ರಾಮದೇವತೆಯ ಪ್ರಭಾವ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಹರಡಿತ್ತು. ಈ ಜಾತ್ರೆಗಳಿಗೆ 


ಸೇರುತ್ತಿದ್ದ ಜನ ಸಂಖ್ಯೆಯ ವಿವರವನ್ನು ಈ ಕೆಳಗಿನ ಪಟ್ಟಿಯಲ್ಲಿ ನೀಡಲಾಗಿದೆ. 


255 


ಕೂಡ್ಲೂರಿನ ಚೆಲ್ಲಮ್ಮ ಜಾತ್ರೆ 

ಕೂಡ್ಲೂರು ಗ್ರಾಮದಲ್ಲಿ ಶೈವ, ವೈಷ್ಣವ, ಶಾಕ್ತ ಪಂಥಗಳಿಗೆ ಸೇರಿರುವ ೩೫ ದೇವತೆಗಳ 
ಆರಾಧನೆಯನ್ನು ಕಾಣಬಹುದು. ಅವುಗಳಲ್ಲಿ ಗದ್ದೆಚೆಲ್ಲಮ್ಮ ಪ್ರಧಾನ ಗ್ರಾಮದೇವತೆಯಾಗಿದೆ. ಇದರ 
ಪೂಜಾರಿಕೆ ವಂಶಪಾರಂಪರ್ಯವಾಗಿ ಮುಂದುವರಿದುಕೊಂಡು ಬಂದಿದೆ. ಇದರೊಂದಿಗೆ 
ಹಲವಾರು ರೂಢಿ, ಸಂಪ್ರದಾಯ, ಆಚರಣೆಗೊಳ್ಳುತ್ತಾ ಬಂದಿದೆ. ಈ ದೇವತೆಗೆ ಮೂರು ಅಥವಾ 
ಐದು ವರ್ಷಗಳಿಗೊಮ್ಮೆ ಜಾತ್ರೆ ನಡೆಯುತ್ತದೆ. ಗದ್ದೆಚೆಲ್ಲಮ್ಮನ ಜಾತ್ರೆಯನ್ನು ಶೂಲದ ಹಬ್ಬ ಎಂದು 
ಸಹ ಕರೆಯುತ್ತಾರೆ. ಕೂಡ್ಲೂರಿನ ಜನಸಂಖ್ಯೆ ಹೆಚ್ಚಿದಂತೆ ಅವರು ತಮ್ಮ ಸಮುದಾಯಗಳಿಗೆ ಪ್ರತ್ಯೇಕ 
ದೈವಗಳನ್ನು ಆರಾಧಿಸಿಕೊಂಡಿದ್ದರಿಂದ, ಇಲ್ಲಿನ ಪ್ರತಿಯೊಂದು ಸಮುದಾಯದಲ್ಲಿ ತಮ್ಮದೇ ಆದ 
ಕುಲದೇವತೆಯ ಆರಾಧನೆಯನ್ನು ಕಾಣಬಹುದು. ಹೀಗಾಗಿ ಈ ಗ್ರಾಮದಲ್ಲಿ ಇಷ್ಟು ಗ್ರಾಮದೇವತೆಗಳ 
ಆರಾಧನೆ ಕಂಡುಬರುತ್ತದೆ. ಆದರೆ ಗದ್ದೆಚೆಲ್ಲಮ್ಮ ಇಲ್ಲಿನ ಗಾಮದೇವತೆಗಳಲ್ಲಿ ಪ್ರಮುಖವಾದ 
ಸ್ಥಾನವನ್ನು ಪಡೆದುಕೊಂಡಿದೆ. ಸ್ಥಳೀಯರ ಮಾಹಿತಿಯಂತೆ ಮೊದಲು ಪ್ರತಿವರ್ಷ ಜಾತ್ರೆ 
ನಡೆಯುತ್ತಿತ್ತು ಆದರೆ ಇತ್ತೀಚೆಗೆ ಐದು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ” ಈ ಮಾಹಿತಿ 
ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ಸಂಗಹಿಲಾಗಿದ್ದು, ಅದರ ವಿವರವನ್ನು ಕೆಳಗೆ ನೀಡಲಾಗಿದೆ. 


ಈ ಗ್ರಾಮದ ಯಜಮಾನರೆಲ್ಲ ಒಂದು ಸಭೆ ಸೇರಿ ಗದ್ದೆಚೆಲ್ಲಮುನ ಜಾತ್ರೆಯ ದಿನಾಂಕವನ್ನು 
ಗೊತ್ತುಪಡಿಸಿ, ಅದರ ಆಚರಣೆಯ ಕುರಿತಾದ ನಿರ್ಣಯಗಳ ಮಾತುಕತೆ ನಡೆಸುತ್ತಾರೆ. ಚಿಕ್ಕಅಸಲೆ 
ಮಳೆಯ ಸಂದರ್ಭದಲ್ಲಿ ಈ ಜಾತ್ರೆಯನ್ನು ಮಾಡುತ್ತಾರೆ. ಅಂದರೆ ಇದು ಜೂನ್‌-ಜುಲೈ ತಿಂಗಳಲ್ಲಿ 
ನಡೆಯುತ್ತದೆ. ಜಾತ್ರೆಯ ದಿನಾಂಕ ಗೊತ್ತುಪಡಿಸಿದ ನಂತರ ಹರಿಜನ ಕೇರಿಯ ಕರಗದ ಮನೆ 
ಪೂಜಾರಿಯು ಚೆಲ್ಲಮ್ಮ ಜಾತ್ರೆಯ ದಿನಾಂಕವನ್ನು ಗ್ರಾಮದಲ್ಲಿ ಸಾರುತ್ತಾನೆ. ಹೀಗೆ ಮಾಡುವಾಗ 
ಅವನು ಉಪವಾಸವಿರಬೇಕು ಎಂಬ ನಿಯಮವಿದೆ. 


ಜಾತ್ರೆಯ ಮೊದಲನೆಯ ದಿನ ಕರಗದ ಮನೆಯಲ್ಲಿ ಹೆಬ್ಬಾರೆಯನ್ನು ಮುಚ್ಚಿಸುತ್ತಾರೆ. 
ಎರಡನೆಯ ದಿನ ಹೋಮ ಮೊದಲಾದ ಆಚರಣೆಗೆ ಪೂಜಾ ಸಾಮಗಿಗಳನ್ನು ಸಂಗಹಿಸಿಕೊಳ್ಳುತ್ತಾರೆ. 
ಮೂರನೆಯ ದಿನ ಸಾಲು ದೇವರ ಗುಡಿಯಿಂದ ಹದಿನಾರು ಪೂಜಾರಿಯೊಂದಿಗೆ ನಡೆಯುತ್ತದೆ. ಆ 
ಹದಿನಾರು ಅರ್ಚಕರಿಗೆ ಶ್ರೀರಾಮದೇವರ ಅರ್ಚಕರಿಂದ ಜನಿವಾರ ಧಾರಣೆ ಮಾಡಿಸಲಾಗುತ್ತದೆ. 
ಚೆಲ್ಲಮುದೇವತೆಯ ಉತ್ಸವ ಮೂರ್ತಿಯನ್ನು ಗಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ 
ಮಾಡಲಾಗುತ್ತದೆ. ನಾಲ್ಕನೆಯ ದಿನ ಚೆಲ್ಲಮ್ಮ ದೇವತೆಯ ನಾಲ್ಕು ಹೆಬ್ಬಾರೆಗಳಿಗೆ ಹಾಗೂ ಹದಿನಾರು 
ಜನ ಅರ್ಚಕರಿಗೆ ಬ್ರಾಹ್ಹಣ ಅರ್ಚಕರನ್ನು ಹೊರತುಪಡಿಸಿ ಇದೇ ಗ್ರಾಮದ ಕೆರೆ ಬಳಿಯಿರುವ 


256 


ಚೆಲ್ಲಮ್ಮ ದೇವಾಲಯದಲ್ಲಿ ಕಂಕಣ ಧಾರಣೆಯ ಶಾಸ್ತ್ರವಾಗುತ್ತದೆ. ಅವರು ಜಾತ್ರೆ ಮುಗಿಯುವರೆಗೂ 
ತಮ್ಮ ಮನೆಗಳಿಗೆ ಹೋಗುವಂತಿಲ್ಲ. ದೇವಾಲಯದಲ್ಲೇ ಉಳಿದುಕೊಂಡು ಮಡಿವಂತಿಕೆಯಲ್ಲಿರುತ್ತಾರೆ. 
ಒಂದು ವೇಳೆ ಮಡಿವಂತಿಕೆಯಲ್ಲಿ ಲೋಪವಾದರೆ ಅಂತವರಿಗೆ ದೇವರು ಶಿಕ್ಷೆ ನೀಡುತ್ತಾನೆ ಎಂಬ 
ನಂಬಿಕೆಯಿದೆ. ಭಾರತೀಯ ಸಮಾಜದಲ್ಲಿನ ಜನರು ಒಂದಲ್ಲಾ ಒಂದು ರೀತಿಯಲ್ಲಿ ಇಂತಹ 
ಸಂಪ್ರದಾಯಗಳಿಗೆ ಕಟ್ಟುಬಿದ್ದಿರುತ್ತಾರೆ. ಅದರ ಪರಿಣಾಮವಾಗಿಯೇ ಇಂತಹ ನಂಬಿಕೆಗಳು 
ಸಮಾಜದಲ್ಲಿ ಇನ್ನೂ ಉಳಿದುಕೊಂಡಿವೆ. 


ಐದನೆಯ ದಿನ ಅಂದರೆ ಮಂಗಳವಾರ ನಾಲ್ಕು ಹೆಬ್ಬಾರೆಗಳು ಗಾಮದಲ್ಲಿ ಮೆರವಣಿಗೆ 
ಹೊರಟು ಇಲ್ಲಿನ ಕೆಲವು ದೇವಾಲಯಗಳಲ್ಲಿ ಹಾಗೂ ಶೂಲ ಹತ್ತುವವರ ಮನೆಗಳಲ್ಲಿ ಧೂಪದ 
ಆರತಿ ಮಾಡಲಾಗುತ್ತದೆ. ನಂತರದ ದಿನ ಕೂಡ್ಲೂರು ಹಾಗೂ ಸುತ್ತಮುತ್ತಲಿನ ಕೆಲವು ಗ್ರಾಮಗಳಲ್ಲಿ 
ಮೊಳಕೆ ಬೀಜವನ್ನು ಸಂಗಹಿಸಲಾಗುತ್ತದೆ. ಮೊಳಕೆ ಬೀಜ ಎಂದರೆ ಯಾವುದಾದರೂ ಒಂದು 
ಬಗೆಯ ಧಾನ್ಯವನ್ನು ನೀರಿನಲ್ಲಿ ಸೇರಿಸಿ ಮೊಳಕೆ ಕಾಳು ಮಾಡುವುದು. ಹೀಗೆ ಮೊಳಕೆ ಕಾಳು 
ಸಂಗಹಿಸುವ ಕಾರ್ಯ ಈ ಜಾತ್ರೆಯ ಎಂಟನೆಯ ದಿನದವರೆಗೂ ನಡೆಯುತ್ತದೆ. ಒಂಬತ್ತನೆಯ ದಿನ 
ಹೆಬ್ಬಾರೆ ಸಹಿತ ರಥದ ಬೀದಿಯಲ್ಲಿ ಹೋಮ ಮತ್ತು ಹೊನ್ನೇರು ಆಚರಣೆಯಿರುತ್ತದೆ. ಅದೇ ದಿನ 
ಅಗಸರ ತಿಮ್ಮಯ್ಯನ ಮನೆಯ ಹುಡುಗನಿಗೆ ಹೇಣ್ಣು ವೇಷ ಹಾಕಿ ಕುಂಬಾರರ ಚೆಲ್ಲಯ್ಯನ ವಂಶಸ್ಥರ 
ಹುಡುಗನಿಗೆ ಗಂಡು ವೇಷ ಹಾಕಿ ವೀಳ್ಯಶಾಸ್ತ್ರ ಹಾಗೂ ಆಚಾರಿಗಳು ನೀಡುವ ಮರದ 
ಮಾಂಗಲ್ಯಧಾರಣೆಯೊಂದಿಗೆ ಮೊಳಕೆ ಕಟ್ಟಿರುವ ಕಾಳುಗಳನ್ನು 


ದೇವಾಲಯದಲ್ಲಿ ರಾಶಿ ಹಾಕಿ ಜಾಗರು ಪೂಜೆ ನಡೆಯುತ್ತದೆ. ಹನ್ನೊಂದನೆಯ ದಿನ ನಾಲ್ಕು 
ಹೆಬ್ಬಾರೆಗಳನ್ನು ಬಾರಿಸಿಕೊಂಡು ರಂಗದ ಕುಣಿತವಿರುತ್ತದೆ. 


ಸಂಗಹಿಸಿ ಸಾಲು ದೇವರ 


ಈ ಜಾತ್ರೆ ಆಚರಣೆಯ ೧೧ ಮತ್ತು ೧೨ನೆಯ ದಿನ ಕೂಡ್ಡೂರಿನ ಅರಸು ಜನಾಂಗದದವರು 
ಕೇರಿಯಲ್ಲಿರುವ ಎಲ್ಲಾ ದೇವತೆಗಳಿಗೂ ವಿಶೇಷ ಪೂಜೆ ಮಾಡುತ್ತಾರೆ. ಇದೇ ದಿನ ಸಂಜೆಯ ವೇಳೆಗೆ 
ಬಿದರ ಚೆಲ್ಲಮ್ಮ ದೇವಾಲಯದ ಬಳಿ ಮಡೆಪೂಜೆ ಸಹ ನಡೆಯುತ್ತದೆ. ಇದು ದೇವರಿಗೆ ಅರ್ಪಿಸುವ 
ಒಂದು ರೀತಿಯ ಅನ್ನವಾಗಿದೆ.್‌ ಹೊಸ ಮಡಿಕೆಗಳಲ್ಲಿ ಬೇಯಿಸುವ ಅನ್ನವನ್ನು ಮಡೆ ಎಂದು 
ಕರೆಯುತ್ತಾರೆ. ಹೀಗೆ ತಯಾರಿಸಿದ ಅನ್ನಕ್ಕೆ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಸಾದವಾಗಿ ಭಕ್ತರಿಗೆ 
ನೀಡಲಾಗುತ್ತದೆ. ನಂತರದ ದಿನ ಶೂಲ ಆಡುತ್ತಾರೆ. ಎತ್ತರವಾದ ಐದು ಅಡಿಕೆ ಮರಗಳನ್ನು ತಂದು 
ಜಾತ್ರೆ ಬೀದಿಯಲ್ಲಿ ನಿಲ್ಲಿಸಿ ಅವುಗಳ ಮೇಲೆ ಏರಿ ಈ ಆಟವನ್ನು ಆಡಲಾಗುತ್ತದೆ. ಅದನ್ನು ಶೂಲ 
ಆಡುವುದು ಎಂದು ಕರೆಯಲಾಗುತ್ತದೆ. ಅರಮನೆ ಶೂಲ, ಶೆಟ್ಟರ ಶೂಲ, ಗೌಡರ ಶೂಲ, ತಳವಾರಿಕೆ 
ಶೂಲ ಎಂಬ ಹೆಸರುಗಳಿಂದ ಆ ಐದು ಅಡಿಕೆ ಮರಗಳನ್ನು ಗುರುತಿಸಿಕೊಳ್ಳುತ್ತಾರೆ. ಅರಸು 
ಜನಾಂಗದವರು ಅರಮನೆಯ ಮತ್ತು ಶೆಟ್ಟರ ಶೂಲವನ್ನು ಗೌಡ ಸಮುದಾಯದವರು ಕರಗದ 
ಶೂಲ, ಗೌಡರ ಶೂಲ, ತಳವಾರಿಕೆ ಶೂಲವನ್ನು ಆಡುತ್ತಾರೆ. ಅವುಗಳಲ್ಲಿ ಅರಮನೆ ಶೂಲಕ್ಕೆ 


257 


ಸಂಬಂಧಿಸಿದಂತೆ ಕೆಲವು ವಿಶೇಷವಾದ ಸಂಪ್ರದಾಯ ಆಚರಣೆಗಳಿವೆ. ಆದರೆ ಆ ಅಮಾನುಷ 
ಸಂಪ್ರದಾಯ ಪ್ರಸ್ತುತ ರೂಢಿಯಲಿಲ್ಲ. ಅರಮನೆ ಶೂಲವೇರುವ ವ್ಯಕ್ತಿಯ ಪತ್ನಿಯನ್ನು 
ಶೂಲವಾಡುವುದು ಪ್ರಾರಂಭವಾಗುವುದಕ್ಕೆ ಮೊದಲೇ ವಿಧವೆ ಮಾಡಲಾಗುತ್ತದೆ. ಜೊತೆಗೆ ಶೂಲ 
ಆಡುವವನ ಜೊತೆಗೆ ಐದು ನಿಂಬೆಹಣ್ಣು, ಕೆಲವು ವಿಧದ ಆಹಾರ, ಒಂದು ಜೊತೆ ಮರದ ಚಪ್ಪಲಿ 
ಹಾಗೂ ಒಂದು ಕತ್ತಿಯನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ಏಕೆಂದರೆ ಶೂಲವಾಡುವ ವ್ಯಕ್ತಿಯು 
ಒಂದು ವೇಳೆ ಕೆಳಗೆ ಬಿದ್ದರೆ ಅವನು ಶಿರಚ್ಛೇದನ ಮಾಡಿ ಅದೇ ಸ್ಥಳದಲ್ಲಿ ಹೂತುಹಾಕಿ ಹಿಂಡೆ 
ಕೂಳು ಹಾಕಬೇಕು ಎಂಬ ನಂಬಿಕೆಯಿಂದ ಮೇಲೆ ತಿಳಿಸಿದ ವಸ್ತುಗಳನ್ನು ತೆಗೆದುಕೊಂಡು 
ಹೋಗುತ್ತಾರೆ. ಆದರೆ ಪ್ರಸ್ತುತ ಅರಸು ಮನೆತನವನು ಶೂಲ ಆಡುವಾಗ ಒಂದು ವೇಳೆ ಕೆಳಗೆ 
ಬಿದ್ದರೆ ಅವನಿಗೆ ಬದಲಾಗಿ ಒಂದು ಮಣ್ಣಿನ ಗೊಂಬೆ ಮೇಲೆ ತಿಳಿಸಿದ ಆಚರಣೆಗಳನ್ನು 
ಮಾಡುತ್ತಾರೆ. 
ಹುಣಸನಹಳ್ಳಿ ಬಿಸಿಲಮ್ಮನ ಜಾತ್ರೆ 

ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಪುರ ಹೋಬಳಿಯ ವ್ಯಾಪ್ತಿಯಲ್ಲಿ ಹುಣಸನಹಳ್ಳಿ 
ಗ್ರಾಮವಿದೆ. ಇಲ್ಲಿನ ಪ್ರಮುಖ ದೈವ ಬಿಸಿಲಮ್ಮ ದೇವತೆಯಾಗಿದೆ. ಈ ದೇವತೆಗೆ ಪ್ರತಿವರ್ಷ ಜಾತ್ರೆ 
ಮಾಡಲಾಗುತ್ತದೆ. ಹುಣಸನಹಳ್ಳಿಯ ಹಾಗೂ ಸುತ್ತಮುತ್ತಲಿನ ೩೩ ಹಳ್ಳಿಗಳು ಸೇರಿ ವರ್ಷಕ್ಕೊಮ್ಮೆ 
ಹದಿನೈದು ದಿನಗಳಿಗೆ ಮುಂಚಿತವಾಗಿ ಈ ಜಾತ್ರೆಯು ಒಟ್ಟು ಏಳು ದಿನ ದಿನಗಳವರೆಗೆ ನಡೆಯುತ್ತದೆ. 
ಡಾ. ಸಿದ್ದಲಿಂಗಯ್ಯ ಅವರ ಗ್ರಾಮದೇವತೆಗಳು ಎಂಬ ಕೃತಿಯಲ್ಲಿ ಕೂಡ ಬಿಸಿಲಮ್ಮನ ಜಾತ್ರೆಗೆ 
ಸಂಬಂಧಿಸಿದ ಕೆಲವು ವಿವರಗಳನ್ನು ನೀಡಿದ್ದಾರೆ. ಪ್ರಸ್ತುತ ಅಧ್ಯಯನಕ್ಕೆ ಸಂಬಂಧಿಸಿದಂತೆ 
ಹುಣಸನಹಳ್ಳಿ ಗ್ರಾಮದಲ್ಲಿ ಕ್ಷೇತಕಾರ್ಯ ಕೈಗೊಂಡು ಈ ಜಾತ್ರೆಯ ದಾಖಲಿಸಿಕೊಂಡ ವಿವರಗಳನ್ನು 
ಕೆಳಗೆ ವಿವರಿಸಲಾಗಿದೆ. 


ಹೂವಿನ ತೇರು: ಚನ್ನಪಟ್ಟಣ ತಾಲೂಕಿನ ಬಹುತೇಕ ಜಾತ್ರೆಗಳು ಸಾಮಾನ್ಯವಾಗಿ ಹೂವಿನ 
ತೇರಿನ ಆಚರಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ಜಾತ್ರೆಯ ಮೊದಲ ದಿನ ರಥಕ್ಕೆ ಹೂವಿನ 
ಅಲಂಕಾರವನ್ನು ಮಾಡಿ, ಅದರೊಳಗೆ ಬಿಸಿಲಮ್ಮ ದೇವತೆಯ ಉತ್ಸವ ಮೂರ್ತಿಯನ್ನು ಇಟ್ಟು 
ದೇವರಿಗೆ ಅಲಂಕಾರ ಮಾಡಲಾಗುತ್ತದೆ. ನಂತರ ರಥವನ್ನು ದೇವಾಲಯದ ಎದುರಿಗಿರುವ 
ಗುಂಡುತೋಪಿನಲ್ಲಿ ರಥೋತ್ಸವದ ಮೆರವಣಿಗೆಯೊಂದಿಗೆ ಬಿಸಿಲಮ್ಮನ ಜಾತ್ರೆ ಪ್ರಾರಂಭವಾಗುತ್ತದೆ. 


ಹುಲಿವಾಹನ ಉತ್ಸವ: ಇದೇ ಜಾತ್ರೆಯ ಎರಡನೆಯ ಮತ್ತು ಮೂರನೆಯ ದಿನಗಳು 
ಹುಲಿವಾಹನ ಉತ್ತವವಿರುತ್ತದೆ. ಬಿಸಿಲಮ್ಮ ದೇವತೆಯ ಉತ್ಸವಮೂರ್ತಿಯನ್ನು ಹುಲಿವಾಹನ 
ಮೂರ್ತಿಯ ಮೇಲೆ ಹುಣಸನಹಳ್ಳಿ ಗ್ರಾಮದ ಹರಿಜನಕೇರಿಯನ್ನು ಹೊರತುಪಡಿಸಿ ಉಳಿದ 
ಕೇರಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. 


258 


ಕೊಂಡ: ಬಿಸಿಲಮ್ಮ ದೇವಾಲಯದ ಮುಂಭಾಗದಲ್ಲಿ ಸುಮಾರು ನಾಲ್ಕು ಅಡಿ ಆಳ ಹಾಗೂ 
ಅರವತ್ತು ಅಡಿ ಉದ್ದವಾದ ಕೊಂಡವಿದೆ. ಜಾತ್ರೆಯ ನಾಲ್ಕನೆಯ ದಿನ ರಾತ್ರಿ ಎಳವಾರದ 
ಮೆರವಣಿಗೆಯಿರುತ್ತದೆ. ಎಳವಾರ ಎಂದರೆ ಎತ್ತಿನ ಬಂಡಿ(ಎತ್ತಿನ ಗಾಡಿ) ಕಟ್ಟಿಕೊಂಡು ಗ್ರಾಮದ 
ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಕೊಂಡಕ್ಕೆ ಕಟ್ಟಿಗೆಗಳನ್ನು ಸಂಗಹಿಸುವುದಾಗಿದೆ. 
ಹುಣಸನಹಳ್ಳಿಯ ಬಿಸಿಲಮ್ಮನ ಕೊಂಡಕ್ಕೆ ಕಟ್ಟಿಗೆಯನ್ನು ಮೊದಲು ಕೋಡಂಬಳ್ಳಿಯ ಹುಚ್ಚೇಗೌಡರ 
ಮನೆಯಿಂದ ತರುತ್ತಾರೆ. ನಂತರ ಕೊಡಂಬಳ್ಳಿಯ ಗ್ರಾಮಸ್ಥರು ಹಾಗೂ ಹರಕೆ ಮಾಡಿಕೊಂಡಿರುವ 
ಅಕ್ಕಪಕ್ಕದ ಗ್ರಾಮಗಳ ಜನರು ಕೊಂಡಕ್ಕೆ ಕಟ್ಟಿಗೆಗಳನ್ನು ತಂದು ಹಾಕುತ್ತಾರೆ. ಪಾರಂಪರಿಕವಾಗಿ 
ಮುಂದುವರೆದುಕೊಂಡು ಬಂದಿದೆ. ಮರು ದಿನ ಬೆಳಿಗ್ಗೆ ಸುಮಾರು ಆರು ಗಂಟೆಯ ವೇಳೆಗೆ ತಮಟೆ 
ವಾದ್ಯದ ಮೆರವಣಿಗೆಯೊಂದಿಗೆ ಗ್ರಾಮದ ಎಲ್ಲಾ ಕೇರಿಯ ತಂಪಿನ ಆರತಿ ಬರುತ್ತವೆ. ಬಿಸಿಲಮ್ಮ 
ದೇವತೆಯ ಅರ್ಚಕ ಕಳಸ ಹೊತ್ತು ತಂಪಿನ ಆರತಿಯೊಂದಿಗೆ ಕೊಂಡವನ್ನು ಮೂರು ಬಾರಿ ಸುತ್ತಿ, 
ಕೊಂಡವನ್ನು ಹಾಯುತ್ತಾರೆ. 


ರಥೋತ್ತವ: ಜಾತ್ರೆಯ ನಾಲ್ಕನೆಯ ದಿನವಾದ ಸೋಮವಾರ ರಥೋತ್ಸವವಿರುತ್ತದೆ. ಬಿಸಿಲಮ್ಮ 
ದೇವತೆಯ ಉತ್ಸವ ಮೂರ್ತಿಯನ್ನು ರಥದಲ್ಲಿಟ್ಟುಕೊಂಡು ದೇವಾಲಯದ ಎದುರಿರುವ ಗುಂಡು 
ತೋಪಿನ ಸುತ್ತಲೂ ಹರಕೆ ಮಾಡಿಕೊಂಡಿರುವ ಭಕ್ತರು ಹಣಣ್ದ-ಜವನವನ್ನು ರಥದ ಮೇಲೆ ಎಸೆದು 
ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳುವ ಮೂಲಕ ಬಿಸಿಲಮ್ಮ ದೇವತೆಯನ್ನು ಆರಾಧನೆ ಮಾಡುತ್ತಾರೆ. 


ಸಿಡಿ ಉತ್ಸವ: ಬಿಸಿಲಮ್ಮನ ಕೊಂಡದ ನಂತರ ದೇವಾಲಯದ ಕರಗದ ಗುಡಿಯಲ್ಲಿರುವ 
ಸಿಡೀರಣ್ಣನ ಉತ್ಸ್ತವಮೂರ್ತಿಗೆ ಗಣ ಚೊಂಬು ಪೂಜೆಯ ಮಾಡುತ್ತಾರೆ. ಅಂಬಾಡಹಳ್ಳಿಯ 
ಹುಚ್ಚಮ್ಮ ದೇವತೆಯರ ಸಮೇತವಾಗಿ ಬಿಸಿಲಮ್ಮನ ಕರಗದ ಕುಡಿಗೆ ಬಂದು ಸಿಡಿರಣ್ಣನನ್ನು ಗುಂಡು 
ತೋಷಪಿಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿರುವ ಸಿಡಿ ಕಂಬದ ಒಂದು ಕಡೆ ಸಿಡೀರಣ್ಣನನ್ನು 
ಕೂರಿಸಿ ಮತ್ತೊಂದು ಕಡೆ ಬಾಚಹಳ್ಳಿದೊಡ್ಡಿಯ ಜನರು ಕುಳಿತು ಸಿಡಿ ಆಡಿಸುತ್ತಾರೆ. ಹೀಗೆ 
ಸಿಡಿರಣ್ಣನಿಗೆ ಸಿಡಿ ಆಡಿಸಿದ ಮೇಲೆ ಜಾತ್ರೆಗೆ ಬಂದಿರುವ ದೇವರುಗಳ ಪೂಜೆ ಕುಣಿತವು ಸಹ 
ನಡೆಯುತ್ತದೆ. ಈ ಎಲ್ಲಾ ಆಚರಣೆಗಿರುವ ಉಯ್ಯಾಲೆ ಕಂಬಕ್ಕೆ ತೊಟ್ಟಿಲನ್ನು ಕಟ್ಟಿ ಅದರಲ್ಲಿ ಬಿಸಿಲಮ್ಮ 
ದೇವರ ಉತ್ಸವಮೂರ್ತಿಯನ್ನು ಇಟ್ಟು ದೇವಿಯನ್ನು ಉಯ್ಯಾಲೆ ಆಡಿಸುತ್ತಾರೆ. ಜೊತೆಗೆ ಅದೇ ದಿನ 
ರಾತ್ರಿ ಮೂರ್ತಿ ಪಲ್ಲಕ್ಕಿ ಉತ್ಸವ ಸಹ ನಡೆಯುತ್ತದೆ. 

ವಸಂತೋತ್ಸವ: ದೇವಾಲಯದ ಮುಂಭಾಗದಲ್ಲಿರುವ ಕಲ್ಯಾಣಿಯಲ್ಲಿರುವ ವಸಂತೋತ್ಸವ 
ಆಚರಣೆಯಿರುತ್ತದೆ. ಜಾತ್ರೆಯ ಕೊನೆಯ ದಿನವಾದ ಬುಧವಾರ ದೇವರನ್ನು ಕೊಳ್ಳದ ಬಳಿ ತಂದು 
ಬಣ್ಣದ ನೀರಿನಿಂದ ಓಕುಳಿಯನ್ನು ಆಡಿಸುತ್ತಾರೆ. ಹಾಗೂ ಭಕ್ತರೂ ಸಹ ಓಕುಳಿಯನ್ನು ಆಡಿ 
ಸಂಭ್ರಮ ಪಡುತ್ತಾರೆ. 


ನ್‌) 


259 


ಮುತ್ತಿನ ಉಯ್ಯಾಲೆ: ಅದೇ ದಿನ ರಾತ್ರಿ ಉಯ್ಯಾಲೆ ಕಂಬಕ್ಕೆ ತೊಟ್ಟಿಲನ್ನು ಕಟ್ಟಿ ಅದನ್ನು 
ಮುತ್ತಿನಿಂದ ಅಲಂಕರಿಸಿ ದೇವರ ಉತ್ಸವಮೂರ್ತಿಯನ್ನು ತೊಟ್ಟಿಲಿನಲ್ಲಿ ಇಡಲಾಗುತ್ತದೆ. 
ಮಕ್ಕಳಾಗದಿರುವ ಮುತ್ತೈದೆಯರು ದೇವಿಗೆ ಸೋಗಲು ಕಟ್ಟಿ ತೊಟ್ಟಿಲು ತೂಗುತ್ತಾರೆ. ಹೀಗೆ 
ಮಾಡುವುದರಿಂದ ಮಕ್ಕಳ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಮುತ್ತಿನ 
ಉಯ್ಯಾಲೆಯ ಆಚರಣೆ ಮುಗಿದ ಮೇಲೆ ಇತರ ಕಡೆಗಳಿಂದ ತಂದಿರುವ ಎಲ್ಲಾ ದೇವರುಗಳ 
ಉತ್ಸವಮೂರ್ತಿಗಳನ್ನು ಕರಗದ ಗುಡಿಯಲ್ಲಿ ಇಡಲಾಗುತ್ತದೆ. ನಂತರ ತೋಟಿಯಾಗಿರುವವನು 
ಹೆಬ್ಬಾರೆಗಳಿಗೆ ನೈವೇದ್ಯ ಮಾಡಿ, ಪೂಜೆ ನಿಲ್ಲಿಸಿ ಜಾತ್ರೆ ಆರಂಭದಲ್ಲಿ ತಾನು ತೊಟ್ಟಿರುವ 
ಜನಿವಾರವನ್ನು ತೆಗೆಯುತ್ತಾನೆ. ಇದರೊಂದಿಗೆ ಬಿಸಿಲಮ್ಮ ದೇವತೆಯ ಜಾತ್ರೆ ಮುಕ್ತಾಯಗೊಳ್ಳುತ್ತದೆ. 


ಮೈಲನಾಯಕನಹಳ್ಳಿ ಕೊಲ್ಲಾಪುರದಮ್ಮನ ಜಾತ್ರೆ 


ಚನ್ನಪಟ್ಟಣ ತಾಲೂಕಿನ ಐತಿಹಾಸಿಕ ಗ್ರಾಮಗಳಲ್ಲಿ ಮೈಲನಾಯಕನಹಳ್ಳಿ ಕೂಡ ಒಂದಾಗಿದೆ. 
ಕೊಲ್ಲಾಪುರದಮ್ಮ ಈ ಗ್ರಾಮದ ಅಧದೇವತೆಯಾಗಿದ್ದು, ಪ್ರತಿ ಐದು ವರ್ಷಕ್ಕೊಮ್ಮೆ ಜಾತ್ರೆ 
ನಡೆಯುತ್ತದೆ. ಯುಗಾದಿ ಹಬ್ಬ ಮುಗಿದ ಸುಮಾರು ಹದಿನೈದು ದಿನಗಳ ನಂತರ 
ಕೊಲ್ಲಾಪುರದಮ್ಮನ ಜಾತ್ರೆ ಮಾಡಲಾಗುತ್ತದೆ. ಗ್ರಾಮದ ಯಜಮಾನರೆಲ್ಲ ದೇವಾಲಯದ ಬಳಿ ಸಭೆ 
ಸೇರಿ ಕೊಲ್ಲಾಪುರದಮ್ಮ ದೇವತೆಯ ಜಾತ್ರೆ ಮಾಡಲು ನಿರ್ಧರಿಸಿ, ದಿನಾಂಕವನ್ನು ಗೊತ್ತುಪಡಿಸಿ, 
ತೆರಿಗೆಯ ಹಣವನ್ನು ಸಹ ನಿಗದಿಗೊಳಿಸುತ್ತಾರೆ. ನಂತರ ಜಾತ್ರೆ ಸಿದ್ಧತೆಯ ಕಾರ್ಯಚಟುವಟಿಕೆಗಳು 
ಹಾಗೂ ಆಚರಣೆಗಳು ನಡೆಸಲಾಗುತ್ತದೆ.” ಪ್ರಸ್ತುತ ಅಧ್ಯಯನದ ಕ್ಷೇತಕಾರ್ಯ ಸಂದರ್ಭದಲ್ಲಿ 
ಸ್ಥಳಿಯರಿಂದ ಸಂಗಹಿಸಿಕೊಂಡಿರುವ ಈ ಜಾತ್ರೆಯ ಮಾಹಿತಿಯನ್ನು ಕೆಳಗೆ ನೀಡಲಾಗಿದೆ. 


ಸಾರುವುದು: ಜಾತ್ರೆಯ ದಿನಾಂಕವನ್ನು ಗೊತ್ತುಪಡಿಸಿದ ನಂತರ ಅದರ ಕುರಿತು ಗ್ರಾಮದ 
ಜನರಿಗೆ ತಿಳಿಯಲು ತೋಟಿಯಾದವನು ಸಾರುವ ಮೂಲಕ ವಿಷಯ ತಿಳಿಸಬೇಕು. 
ಕೊಲ್ಲಾಪುರದಮ್ಮ ದೇವಿಯ ಪೂಜೆ ಮಾಡಿ ಒಂದು ಹೂ ಮಾಲೆಯನ್ನು ತೋಟಿಯ ಕೊರಳಿಗೆ 
ಹಾಕಿ ಅವನ ಮೇಲೆ ತೀರ್ಥ ಪ್ರೋಕ್ಷಣೆ ಮಾಡಿದ ಅವನು ಇಡೀ ದಿನ ನೇಮದಿಂದ 
ಉಪವಾಸವಿದ್ದು ಸಾರುವ ಪದ್ಧತಿ ರೂಢಿಯಲ್ಲಿದೆ. ತೋಟಿ ಎಂದರೆ ಜಗಳ, ಮನಸ್ಸಿನ ತೊಳಲಾಟ, 
ಜಾಡಮಾಲಿ ಎಂಬ ಅರ್ಥಗಳಿವೆ. ಆದರೆ ಇಲ್ಲಿ ತೋಟಿ ಎಂಬುದನ್ನು ಗ್ರಾಮಾಡಳಿತದ 
ಹುದ್ದೆಯಲ್ಲೊಂದಾಗಿದೆ. ಸಾಮಾನ್ಯವಾಗಿ ಈ ಹುದ್ದೆಯನ್ನು ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಕೆಲವು 
ಭಾಗಗಳಲ್ಲಿ ಆಯಾ ಗ್ರಾಮದ ತಳವರ್ಗದ ಅದರಲ್ಲೂ ಅಸೃಶ್ಯರು ನಿರ್ವಹಿಸಿಕೊಂಡು 
ಬಂದಿರುವುದನ್ನು ಕಾಣಬಹುದು. ಉತ್ತರ ಕರ್ನಾಟಕದಲ್ಲಿ ಕಂಡುಬರುವ ತಳವಾರಿಕೆಯ ಹುದ್ದೆಗೆ 
ರಾಮನಗರ ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿರುವ ತೋಟಿ ಎಂಬ ಗ್ರಾಮಾಡಳಿತ ಹುದ್ದೆ ಹೆಚ್ಚು ಕಡಿಮೆ 
ಸಮವಾಗಿದೆ ಎಂಬುದನ್ನು ಗಮನಿಸಬಹುದು. ಚನ್ನಪಟ್ಟಣ ತಾಲೂಕಿನ ಮೈಲನಾಯಕನಪಹಳ್ಳಿ 


260 


ಗ್ರಾಮದಲ್ಲಿ  ತೋಟಿಯಾಗಿರುವವನು ಹೊಲೆಯ ಸಮುದಾಯಕ್ಕೆ ಸೇರಿದವನಾಗಿದ್ದು, 
ಪಾರಂಪರಿಕವಾಗಿ ಮುಂದುವರೆದುಕೊಂಡು ಬಂದಿರುವುದನ್ನು ಕಾಣಬಹುದು. ತೋಟಿಯ ಕೆಲಸ 
ಆಯಾ ಗಾಮಗಳಲ್ಲಿ ಜಾತ್ರೆ, ಉತ್ಸವ, ಆಚರಣೆ, ಹಬ್ಬಗಳ ದೇವರ ಕಾರ್ಯಗಳು ಹಾಗೂ ಆಡಳಿತ 
ವಿಚಾರಗಳಿಗೆ ಸಂಬಂಧಿಸಿದಂತೆ ಗ್ರಾಮಸ್ಥರಿಗೆ ತಿಳಿಸುವುದಾಗಿದೆ. ಜೊತೆಗೆ ಆಚರಣೆ ಇತ್ಯಾದಿ 
ಚಟುವಟಿಕೆ ಮಾಡಲು ತೆರಿಗೆ ಹಣವನ್ನು ಸಹ ಸಂಗ್ರಹಿಸಿ ಕೊಡುತ್ತಾನೆ. ಹೀಗೆ ಗ್ರಾಮಾಡಳಿತದ 
ಕೆಲವು ಕಾರ್ಯವನ್ನು ತೋಟಿಯಾದವನು ನಿರ್ವಹಿಸುತ್ತಾನೆ. 

ಕೊಂಡ ಹಾಯುವುದು: ಕೊಲ್ಲಾಪುರದಮ್ಲನ ಜಾತೆಯ ಸಂದರ್ಭದಲ್ಲಿಯೇ ಇದೇ 
ಗ್ರಾಮದಲ್ಲಿರುವ ಬಸವೇಶ್ವರ ದೇವರ ಹಾಗೂ ಮಾರಮ್ಮ ದೇವತೆಯ ಕೊಂಡವನ್ನು ಮೊದಲು 
ಆಚರಣೆ ಮಾಡಲಾಗುತ್ತದೆ. ನಂತರ ಕೊಲ್ಲಾಪುರದಮ್ಮನ ಕೊಂಡವಿರುತ್ತದೆ. ಗ್ರಾಮದ ಜನರೆಲ್ಲ ಸೇರಿ 
ಕೊಲ್ಲಾಪುರದಮ್ಮನ ದೇವಾಲಯ ಮುಂಭಾಗದ ಕೊಂಡವನ್ನು ತೆಗೆಯುತ್ತಾರೆ. ಅದೇ ದಿನ ರಾತ್ರಿ 
ಎಳವಾರದ ಆಚರಣೆಯಿರುತ್ತದೆ. ಎಳವಾರ ಎಂದರೆ ಕೊಂಡಕ್ಕೆ ಕಟ್ಟಿಗೆ ಸಂಗಹ ಮಾಡುವ 
ಆಚರಣೆಯಾಗಿದ್ದು, ಎತ್ತಿನ ಬಂಡಿಯಲ್ಲಿ ಎಳವಾರದ ಆರತಿಯೊಂದಿಗೆ ಮೈಲನಾಯಕನಪಹಳ್ಳಿ 
ಗ್ರಾಮದಲ್ಲಿ ಮೆರವಣಿಗೆ ಮಾಡುತ್ತಾರೆ. ಈ ಗ್ರಾಮದವರು ಮಾತ್ರವಲ್ಲದೆ ಹರೂರು, ಮೋಗೆನಹಳ್ಳಿ, 
ದಶಾವರ ಮುಂತಾದ ಗ್ರಾಮಗಳಿಂದ ಸಹ ಕೊಂಡಕ್ಕೆ ತುಂಬುತ್ತಾರೆ. ಬೆಸ್ತ ಸಮುದಾಯದವರು 
ಕಟ್ಟಿಗೆಗಳನ್ನು ಸುಟ್ಟು ಕೊಂಡವನ್ನು ತಯಾರು ಮಾಡುತ್ತಾರೆ. ಮರು ದಿನ ಬೆಳಿಗ್ಗೆ ಕೊಲ್ಲಾಪುರದಮ್ಮ 
ದೇವರು ಪೂಜೆ ಮಾಡುವ ಅರ್ಚಕರು ಕೊಂಡವನ್ನು ಹಾಯುತ್ತಾರೆ. 


ಸಿಡಿ ಆಚರಣೆ: ಕೊಂಡದ ಆಚರಣೆ ಮುಗಿದ ಮೇಲೆ ಸಿಡಿ ಆಚರಣೆಯಿರುತ್ತದೆ. 
ಕೊಲ್ಲಾಪುರದಮ್ಮ ದೇವರ ಉತ್ಸವ ಮೂರ್ತಿಯನ್ನು ಸಿಡಿಯಲ್ಲಿಟ್ಟು ಆಚಿರಿಸುತ್ತಾರೆ. ನಂತರ ಹರಕೆ 
ಮಾಡಿಕೊಂಡಿರುವ ಭಕ್ಷರುಗಳು ಸಿಡಿ ಆಡುತ್ತಾರೆ. ಅದೇ ದಿನ ಸಂಜೆಗೆ ದೇವರ ಮೆರವಣಿಗೆಯಿದ್ದು, 
ಆ ಸಂದರ್ಭದಲ್ಲಿ ನಾಗವಾರದವರು ಪಟ್ಟದ ಕುಣಿತ, ಕೋಲಾಟ ಮುಂತಾದ ಜಾನಪದ ಕಲೆಗಳನ್ನು 
ಪ್ರದರ್ಶನ ಮಾಡುತ್ತಾರೆ. ಹೀಗೆ ಮೆರವಣಿಗೆ ನಡೆಯುತ್ತಿರುವಾಗಲೇ ಮದ್ದು-ಗುಂಡು ಸುಡುವ 
ಆಚರಣೆ ಸಹ ನಡೆಯುತ್ತದೆ. 


ಓಕಳಿ: ಜಾತ್ರೆಯ ಕೊನೆಯ ದಿನವಾದ ಶುಕ್ರವಾರದಂದು ಓಕಳಿ ಆಚರಣೆ ಇರುತ್ತದೆ. ಈ 
ಓಕಳಿಯಲ್ಲಿ ಪ್ರಧಾನವಾಗಿ ಕುಂಬಾರ ಸಮುದಾಯದವರು ಭಾಗವಹಿಸುತ್ತಾರೆ. ದೇವಾಲಯದ 
ಮುಂಭಾಗದಲ್ಲಿ ತಮ್ಮ ಸಮುದಾಯದವರೆಲ್ಲ ಸೇರಿ ಓಕಳಿಯಾಡುತ್ತಾರೆ. ಕೊಲ್ಲಾಪುರದಮ್ಮನ 
ಜಾತ್ರೆಯನ್ನು ಹೊರತುಪಡಿಸಿ ಚನ್ನಪಟ್ಟಣ ತಾಲೂಕಿನ ಬಹುತೇಕ ಜಾತ್ರೆಗಳಲ್ಲಿ ಆಯಾ ಗ್ರಾಮದ 
ಎಲ್ಲಾ ಸಮುದಾಯದವರು ಜಾತ್ರೆಯ ಓಕಳಿಯಲ್ಲಿ ಪಾಲ್ಗೊಳ್ಳಬಹುದು. ಆದರೆ ಕೊಲ್ಲಾಪುರದಮ್ಮನ 


[se] 


ಜಾತ್ರೆಯಲ್ಲಿ ಮಾತ್ರ ಮೊದಲು ಅಲ್ಲಿನ ಕುಂಬಾರ ಸಮುದಾಯವೇ ಪ್ರಾರಂಭಿಸಬೇಕು ಇದು 


261 


ಪರಂಪರಾನುಗತವಾಗಿ ಮುಂದುವರೆದುಕೊಂಡು ಬಂದಿದೆ. ಇದನ್ನು ಗಮನಿಸಿದರೆ ಇಂತಹ ಕೆಲವು 
ಪ್ರಮುಖ ಸಂದರ್ಭಗಳಲ್ಲಿ ಕುಂಬಾರ ಸಮುದಾಯಕ್ಕೆ ಮಹತ್ವ ನೀಡಿರುವುದು ತಿಳಿಯುತ್ತದೆ. 
ಕುಂಬಾರರು ದೇವಾಲಯದ ಅಗತ್ಯತೆಗೆ ಬೇಕಾದ ಮಡಿಕೆ ಕುಡಿಕೆಗಳನ್ನು ಯಾವುದೇ 
ಪ್ರತಿಫಲಾಪೇಕ್ಷೆಯಿಲ್ಲದೆ ಮಾಡಿಕೊಡುತ್ತಿದ್ದರಿಂದ ಇಂತಹ ಅವಕಾಶ ಪಡೆದುಕೊಂಡಿದ್ದರು ಎನಿಸುತ್ತದೆ. 
ಓಕಳಿ ಆಚರಣೆಯ ನಂತರದ ದಿನವಾದ ಶನಿವಾರ ಕೊಲ್ಲಾಪುರದಮ್ಮನ ಒಕ್ಕಲಿನವರು ಪಾನಕ 
ಮಾಡುತ್ತಾರೆ. ಜಾತ್ರೆಯ ಕೊನೆಯ ದಿನ ಗ್ರಾಮದವರೆಲ್ಲ "ಮಡೆ' ಮಾಡಿ ದೇವಿಗೆ ತಂಪು 


ಮಾಡುತ್ತಾರೆ. ಇದರೊಂದಿಗೆ ಈ ಜಾತ್ರೆ ಮುಕ್ತಾಯಗೊಳ್ಳುತ್ತದೆ. 
ಮಳೂರಿನ ಗದ್ದೆ ಚೆಲ್ಲಮ್ಮನ ಜಾತ್ರೆ 


ಮಳೂರಿನಲ್ಲಿ ಗದ್ದೆ ಚೆಲ್ಲಮ್ಮ ಕರಗದ ಚೆಲ್ಲಮ್ಮ ರಂಗದ ಚೆಲ್ಲಮ್ಮ ಬಿದಿರ ಚೆಲ್ಲಮ್ಮ ತಿಪ್ಪೆ 
ಚೆಲ್ಲಮ್ಮ ದೇವತೆಗಳಿವೆ. ಅವುಗಳಲ್ಲಿ ಗದ್ದೆ ಚೆಲ್ಲಮ್ಮ ಪ್ರಧಾನ ದೇವತೆಯಾಗಿದೆ. ಈ ದೇವತೆಗೆ ಮೂರು 
ವರ್ಷಕ್ಕೊಮ್ಮೆ ಜಾತ್ರೆ ಮಾಡಲಾಗುತ್ತದೆ. "ಮಕ್ಕೆ' ಮಳೆಯ ಸಂದರ್ಭದಲ್ಲಿ ಅಂದರೆ ಆಗಸ್ಟ್‌ 
ತಿಂಗಳಿನಲ್ಲಿ ಹದಿನೈದು ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತದೆ." ಇಲ್ಲಿನ ಗೌಡರು (ಒಕ್ಕಲಿಗ) 
ಹಾಗೂ ಹೊಲೆಯ ಸಮುದಾಯದವರು ಇದರಲ್ಲಿ ಪ್ರಮುಖ ಪಾತ್ರವಹಿಸುತ್ತಾರೆ. ಗ್ರಾಮದ 
ಮುಖಂಡರೆಲ್ಲ ಒಂದು ಕಡೆ ಸಭೆ ಸೇರಿ ಚೆಲ್ಲಮ್ಮ ದೇವರ ಜಾತ್ರೆಯ ದಿನಾಂಕವನ್ನು 
ನಿಗದಿಪಡಿಸುತ್ತಾರೆ. ನಂತರ ಹಲವು ಸಿದ್ದತೆಗಳೂಂದಿಗೆ ಜರಗುತ್ತದೆ. 


ಪಾಳ್ಯದ ಸೇವೆ: ಜಾತ್ರೆಯನ್ನು ನಿರ್ಧರಿಸಿದ ಮೇಲೆ ಮೊದಲನೆಯ ಶನಿವಾರ ಸಂಜೆ 
ಅಪ್ರಮೇಯಸ್ವಾಮಿ ದೇವಾಲಯದ ಬಳಿ ದಾಸಪ್ಪನನ್ನು ಕರೆಸಿ ಮಣೇವು ಸೇವೆಯನ್ನು 
ಮಾಡಲಾಗುತ್ತದೆ. ಶನಿವಾರದಿಂದ ಮಂಗಳವಾರದವರೆಗೆ ಗ್ರಾಮದ ಉಳಿದ ದೇವರುಗಳಿಗೆ ವಿಶೇಷ 
ಪೂಜೆಗಳು ನಡೆಯುತ್ತವೆ. 


ಸಾರುವುದು: ಜಾತ್ರೆಯ ದಿನ ಕಟ್ಟಲೆಗಳನ್ನು ಗ್ರಾಮದ ಜನರಿಗೆ ತಿಳಿಸುವುದು, ಸಾರುವುದು 
ಅಥವಾ ಕೂಗಿ ಹೇಳುವುದಾಗಿದೆ. ಮಳೂರಿನ ಸಾರುವ ಪದ್ದತಿಯು ಬಹಳ ವಿಶೇಷವಾಗಿದೆ. 
ಕಾಲೋನಿಯಲ್ಲಿ ಕಾಳಪ್ರ ದೇವರ ಅರ್ಚಕ ಮಂಗಳವಾರ ಉಪವಾಸವಿದ್ದು, ರಾತ್ರಿ ಸಮಯದಲ್ಲಿ 
ಮಡದಿಯಿಂದ ನಿರ್ವಾಣನಾಗಿ ಜಾಗಟೆ ಬಾರಿಸುತ್ತಾ “ಹರಳು ಹಟ್ಟಬಾರದು, ಹುರುಳಿ ಕಾಳು 
ಉರಿಯಬಾರದು ಕೆಟ್ಟವರೆಲ್ಲ ಊರ ಆಚೆಯಿರಿ, ಒಳ್ಳೆಯವರೆಲ್ಲ ಊರಿನೊಳಗಿರಿ, ಎಂದು ಗ್ರಾಮದ 
ಕೇರಿಗಳಲ್ಲಿ ಸಾರುತ್ತಾನೆ. ಹೀಗೆ ಸಾರುವ ಸಮಯದಲ್ಲಿ ಯಾರೂ ನೋಡಬಾರದು. ಒಂದು ವೇಳೆಯ 
ಯಾರಾದರೂ ನೋಡಿದವರಿಗೆ ಅಪಾಯ ತಪ್ಪಿದ್ದಲ್ಲ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಈ 
ದಿನದಂದು ನಂತರದ ಭಾನುವಾರದವರೆಗೆ ಎಲ್ಲರೂ ಮಡಿವಂತಿಕೆಯಿಂದಿರಬೇಕು. 


262 


ದೊಂದಿ ಹಚ್ಚುವ ಆಚರಣೆ: ಈ ಗ್ರಾಮದ ಹೊಲೆಯ ಸಮುದಾಯದವರಿಂದ ದೊಂದಿ 
ಹಚ್ಚುವ ಆಚರಣೆ ನಡೆಯುತ್ತದೆ. ಒಂದು ಕಟ್ಟಿಗೆಗೆ ಬಟ್ಟೆಯ ಸುತ್ತಿ ಅದರ ಮೇಲೆ ಎಣ್ಣೆ ಸುರಿದು 
ಹಚ್ಚುವ ಪಂಜಿಗೆ ದೊಂದಿ ಎನ್ನುತ್ತಾರೆ. ಇದು ಚನ್ನಪಟ್ಟಣ ತಾಲೂಕಿನ ವಿಶೇಷ ಆಚರಣೆಗಳಲ್ಲಿ 
ಒಂದಾಗಿದೆ. ಮಳೂರು ಗ್ರಾಮದಲ್ಲಿ ಅದರಲ್ಲೂ ದಲಿತ ಸಮುದಾಯದವರಲ್ಲಿ ಮಾತ್ರ ನಡೆಯುತ್ತದೆ. 
ಗದ್ದೆಚೆಲ್ಲಮುನ ಜಾತ್ರೆಯ ಎಂಟು ಅಥವಾ ಒಂಭತ್ತನೆಯ ದಿನ ಇದೇ ಗ್ರಾಮದ ತಿಪ್ರೆ ಚೆಲ್ಲವ 
ಹೊಲೆಯ ಸಮುದಾಯದವರು ಒಂದು ಮೇಕೆಯನ್ನು ಮುಂದೆ ಬಿಟ್ಟು ಅದರ ಬಾಲಕ್ಕೆ 
ದೊಂದಿಯಿಂದ ಬೆಂಕಿ ಹಚ್ಚಿಕೊಂಡು ಗ್ರಾಮದ ಪ್ರಮುಖ ಕೇರಿಗಳಲ್ಲಿ ಹೋಗುತ್ತಾರೆ. ಇದನ್ನು ಬೇರೆ 
ಯಾರು ನೋಡುವಂತಿಲ್ಲ. ಹೀಗೆ ಬೆಸ್ತ ಸಮುದಾಯದವರು ಮಡಿಕೆಯಲ್ಲಿ ಅನ್ನ ಬೇಯಿಸಿ ತಮ್ಮ 
ಮನೆಯ ಹೊರಗಿಟ್ಟಿರುತ್ತಾರೆ. ದೊಂದಿ ಆಚರಣೆ ಮಾಡುತ್ತಾ ಬಂದವರು ಅದನ್ನು ತೆಗೆದುಕೊಂಡು 
ಗಾಮದ ಹೊರಗೆ ಬಂದು ಮೇಕೆಯನ್ನು ಬಲಿಕೊಟ್ಟು ಅದರ ರಕ್ಷವನ್ನು ತಾವು ತಂದಿರುವ ಅನ್ನದಲ್ಲಿ 
ಮಿಶ್ರಣ ಮಾಡಿ ಆಕಾಶದ ಕಡೆ ಎಸೆಯುತ್ತಾರೆ. ಪ್ರಾಯಶಃ ಹೀಗೆ ಮಾಡುವುದು ತಾವು 
ಕಲ್ರಿಸಿಕೊಂಡಿರುವ ದುಷ್ಟ ಶಕ್ತಿಗಳಿಗೆ ಸಂತೃಪ್ತಿ ಮಾಡಲು ಎನಿಸುತ್ತದೆ. ಬಲಿಕೊಟ್ಟು ಮೇಕೆಯ 
ಚರ್ಮದಿಂದ ಹೆಬ್ಬಾರೆ (ಒಂದು ರೀತಿಯ) ವಾದ್ಯವನ್ನು ತಯಾರು ಮಾಡುತ್ತಾರೆ. 

ಹಗಲುಗೋಲು: ಹೆಬ್ಬಾರೆಗಳನ್ನು ಬಡಿದುಕೊಂಡು ಮೆರವಣಿಗೆ ಮಾಡುತ್ತಾ ಅವುಗಳಿಗೆ 
ಧೂಪ ಹಾಕಿ ಪೂಜೆ ಮಾಡುವುದನ್ನು ಹಗಲುಗೋಲು ಇಡಲು ದಲಿತ ಸಮುದಾಯದ 
ದೇವಾಲಯಗಳಲ್ಲಿ ಪ್ರತ್ಯೇಕವಾದ ಕೊಠಡಿಗಳಿರುತ್ತವೆ. 


ಕರಗ ತರುವುದು: ಹೆಬ್ಬಾರೆಗಳಿಗೆ ಪೂಜೆ ಸಲ್ಲಿಸುವ ವೇಳೆಗಾಗಲೇ ಕರಗಕ್ಕೆ ಅಲಂಕಾರ 
ಮಾಡಿಕೊಂಡಿರುತ್ತಾರೆ. ಇಲ್ಲಿ ಕರಗ ಎಂದರೆ ಧರ್ಮರಾಯ ದೇವರಿಗೆ ಮಾಡುವಂತ ಕರಗವಲ್ಲ. 
ಬದಲಾಗಿ ಒಂದು ಮಡಿಕೆಯ ಹೂ, ಹೊಂಬಾಳೆಯಿಟ್ಟು, ಅಲಂಕರಿಸುತ್ತಾರೆ. ಕರಗವನ್ನು ಮೆರವಣಿಗೆ 
ಸಮೇತ “ಹುಲಿಮನೆ” ದೇವಾಲಯದ ಬಳಿ ತರುತ್ತಾರೆ. ಅಲ್ಲಿ ಹುಲಿಮನೆ ದೇವರ ಪೂಜಾರಿಯಿಂದ 
ಹುಲಿವೇಷದೊಂದಿಗೆ ಗ್ರಾಮದ ಹೊರಗಿರುವ "ತಾಳೆಮಳೆ' ಕಟ್ಟೆಯಲ್ಲಿ ಕರಗಕ್ಕೆ ಗಂಗೆ ಪೂಜೆ 
ಮಾಡಲಾಗುತ್ತದೆ. 


ಬಂಡಿ ಸಿಡಿ: ಕರಗದಮ್ಮ ಹುಲಿಯಮ್ಮ ಹಾಗೂ ಸಿಡಿಯಮನಿಗೆ ಪೂಜೆ ಮಾಡಿ 
ರಥೋತ್ಸವವೊಂದರಲ್ಲಿ ಅಡಿಕೆ ಮರದ ಸಿಡಿ ಕಂಬವನ್ನು ನಿಲ್ಲಿಸುತ್ತಾರೆ. ಇದನ್ನು ಈ ಗ್ರಾಮದಲ್ಲಿ 
ಬಂಡಿಸಿಡಿ ಎಂದು ಕರೆಯುತ್ತಾರೆ. ಸಿಡಿಯಮ್ಮ ದೇವರನ್ನು ಅದರಲ್ಲಿಟ್ಟು ಸಿಡಿಯನ್ನು 
ಆಡಿಸಲಾಗುವುದು. ಇದು ಮೆರವಣಿಗೆ ಮೂಲಕ ಬಂದು ಹುಲಿದೇವರ ಮತ್ತು ಕರಗದಮ್ಮನ 
ದೇವಾಲಯಗಳ ಬಳಿ ಬಂದಾಗ ಅವು ತಮ್ಮ ತಮ್ಮ ಸ್ಥಾನಕ್ಕೆ ತಲಪುತ್ತವೆ. ನಂತರ ಜಾತ್ರೆಗೆ ಸೇರಿರುವ 
ಭಕ್ತರಿಗೆ ಸಿಡಿ ಆಡಲು ಅವಕಾಶವಿರುತ್ತದೆ. 


263 


ಬೀರೇಶ್ವರ ದೇವರ ಕುಣಿತ: ಜಾತ್ರೆಯ ಕೊನೆಯ ದಿನದಲ್ಲಿ ಬೀರೇಶ್ಲರ ದೇವರ 
ಕುಣಿತವಿರುತ್ತದೆ. ಬೀರೇಶ್ವರ ಉತ್ಸವಮೂರ್ತಿಯನ್ನು ಹೊತ್ತು ಪೂಜೆ ಕುಣಿತದವರು ಗಾಮದಲ್ಲಿ 
ಕುಣಿಯುತ್ತಾ ಮೆರವಣಿಗೆ ಮಾಡುತ್ತಾರೆ. ಮೆರವಣಿಗೆ ಅಂದು ಇಡೀ ರಾತ್ರಿ ನಡೆಯುತ್ತದೆ. 
ಇದರೊಂದಿಗೆ ಮಳೂರು ಗದ್ದೆಚೆಲ್ಲಮ್ಮ ಜಾತ್ರೆ ಮುಕ್ತಾಯಗೊಳ್ಳುತ್ತದೆ. 


ಕೆಂಗಲ್‌ ಪರಿಶೆ 


ಜಾತ್ರೆಗಳಲ್ಲಿ "ಜನಗಳ ಜಾತ್ರೆ' ಮತ್ತು ದನಗಳ(ಜಾನುವಾರು) ಜಾತ್ರೆ ಎಂಬ ಎರಡು ಬಗೆಗಳಿವೆ. 
ಈ ಎರಡು ಬಗೆಯ ಜಾತ್ರೆಗಳು ದೇವರ ಹೆಸರಿನಲ್ಲಿ ಒಂದು ಗೊತ್ತಾದ ಸ್ಥಳಗಳಲ್ಲಿ ನಡೆಯುತ್ತವೆ. 
ಜನಗಳ ಜಾತ್ರೆಯಲ್ಲಿ ರಥ, ಉತ್ಸವ ಮೊದಲಾದ ಆಚರಣೆಗಳು ನಡೆದರೆ, ದನಗಳ ಜಾತ್ರೆಯಲ್ಲಿ 
ಅಂತಹ ಉತ್ತವಗಳಿರುವುದಿಲ್ಲ. ಬದಲಾಗಿ ರಾಸುಗಳ ವ್ಯಾಪಾರ ವಹಿವಾಟು ಮುಖ್ಯವಾಗಿರುತ್ತದೆ. 
ಇದಕ್ಕಾಗಿ ಜನರು ತಮ್ಮ ರಾಸುಗಳನ್ನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸೇರಿಸುವುದರಿಂದ ಇದನ್ನು 
"ಪರಿಶೆ' ಕಟ್ಟುವುದು ಎಂದು ಕರೆಯುತ್ತಾರೆ. ಈ ಬಗೆಯ ಪರಿಶೆ ಚನ್ನಪಟ್ಟಣ ತಾಲೂಕಿನಲ್ಲಿ ಕೆಂಗಲ್‌ 
ಗ್ರಾಮದಲ್ಲಿ ಜರುಗುತ್ತದೆ. ಚನ್ನಪಟ್ಟಣ ತಾಲೂಕು ಬೆಂಗಳೂರು ಮತ್ತು ಮೈಸೂರು ನಗರಗಳಿಗೆ 
ಹತ್ತಿರದಲ್ಲಿದ್ದರೂ ಕೃಷಿ ಮತ್ತು ಪಶುಪಾಲನೆ ಪ್ರಧಾನವಾಗಿ ಕಂಡುಬರುತ್ತದೆ. ಬೇಸಾಯ ಮಾಡಲು 
ದಷ್ಟಪುಷ್ಟವಾದ ಎತ್ತು ಮತ್ತು ಹಸುಗಳ ಅವಶ್ಯಕತೆಯಿದೆ. ಜನರು ತಮಗೆ ಬೇಕಾದ 
ಜಾನುವಾರುಗಳನ್ನು ಈ ಪರಿಶೆಯಲ್ಲಿ ಕೊಂಡುಕೊಳ್ಳುತ್ತಾರೆ. ರಾಮನಗರ ಜಿಲ್ಲೆಯಲ್ಲಿ ನಡೆಯುವ 
ಪರಿಶೆಗಳಲ್ಲೇ ಇದು ದೊಡ್ಡದಾಗಿದೆ. ಹೀಗಾಗಿ ರಾಮನಗರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಂದ 
ಬಂದಿರುವ ಜಾನುವಾರುಗಳನ್ನು ಮಾರುವ ಮತ್ತು ಕೊಳ್ಳುವ ವಹಿವಾಟು ಇಲ್ಲಿ ನಡೆಯುತ್ತದೆ. 
ಜಾನುವಾರುಗಳು ಮತ್ತು ಅವುಗಳ ಪಾಲಕರು ಸೇರುವುದರಿಂದ, ಆ ಪ್ರದೇಶದಲ್ಲಿ ನೀರು, ಮೂಲ 
ಸೌಕರ್ಯಗಳ ಅಗತೃತೆಯಿರಬೇಕು. ಇಂತಹ ಅನುಕೂಲಗಳು ಕೆಂಗಲ್‌ ಆಂಜನೇಯನ 
ದೇವಾಲಯದ ಬಳಿಯಿದ್ದು, ಚನ್ನಪಟ್ಟಣ ಹಾಗೂ ಬೇರೆ ಬೇರೆ ಪ್ರದೇಶಗಳ ರೈತರು ಮತ್ತು 
ಜಾನುವಾರುಗಳು ಸೇರಿ ಈ ಪರಿಶೆ ನಡೆಯುವುದು ಕಂಡುಬರುತ್ತದೆ. 


ಜಾನುವಾರುಗಳನ್ನು ವಿವಿಧ ಲಕ್ಷಣಗಳಿಂದ ಗುರುತಿಸಿಕೊಳ್ಳಲಾಗಿದೆ. ಹಸು ಮತ್ತು ಎತ್ತಿನ 
ಬೆನ್ನಿನ ಮೇಲೆ ಗೋಮ ಎಂದರೆ ಸುಳಿಯಿದ್ದರೆ ಉತ್ತಮವಾದುದ ಮತ್ತು ಏಳಿಗೆಯಾಗುವುದಿಲ್ಲ. 
ಅದರಲ್ಲೂ "ಪಾತಾಳ ಸುಳಿ' ಇದ್ದರೆ ಅಂತಹ ಜಾನುವಾರನ್ನು ಯಾವುದೇ ಕಾರಣಕ್ಕೂ 
ಕೊಂಡುಕೊಳ್ಳುವುದಿಲ್ಲ. ಎತ್ತಿನ ತುಟಿ ಕಪ್ಪಾಗಿದ್ದು, ತೇಗುವಂತಿದ್ದರೆ, ಕೋಡುಗಳು ಒಂದಕ್ಕೊಂದು 
ಸೇರಿದ್ದರೆ ಅವಲಕ್ಷಣವಾಗಿರುತ್ತದೆ. ಹೋರಿಗೆ ಎಡ ಭಾಗದಲ್ಲಿ ಸುಳಿ ಇದ್ದು, ಕಿವಿ ನೇರವಾಗಿರಬೇಕು 
ಎಂಬ ಕೆಲವು ಲಕ್ಷಣಗಳನ್ನು ಈ ತಾಲೂಕಿನ ಜನರು ಗುರುತಿಸಿಕೊಂಡಿರುವುದನ್ನು ಕಾಣಬಹುದು. 
ಅವುಗಳು ಎಲ್ಲರಿಗೂ ತಿಳಿದಿರುವುದಿಲ್ಲ. ಹಿರಿಯ ರೈತರಿಗೆ ಮತ್ತು ವ್ಯಾಪಾರಿಗಳಿಗೆ ಮಾತ್ರ ಇದು 


264 


ಗೊತ್ತಿರುತ್ತವೆ. ಸಾಮಾನ್ಯವಾಗಿ ಆ ಲಕ್ಷಣಗಳ ಆಧಾರದ ಮೇಲೆ ಅವುಗಳ ಬೆಲೆ ನಿರ್ಧಾರವಾಗುತ್ತದೆ. 
ಆದ್ದರಿಂದ ಕೆಲವರು ತಮ್ಮ ಗ್ರಾಮದ ಹಿರಿಯರನ್ನು ಕರೆದುಕೊಂಡು ಹೋಗಿ ಜಾನುವಾರುಗಳನ್ನು 
ಕೊಳ್ಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆಯ ಪ್ರಭಾವದಿಂದ ಪಶುಪಾಲನೆ ಕಡಿಮೆಯಾಗುತ್ತಿದೆ. 
ಅದರೊಂದಿಗೆ ನಮ್ಮ ಪೂರ್ವಿಕರು ಜಾನುವಾರುಗಳಲ್ಲಿ ಗುರುತಿಸಿಕೊಂಡಿದ್ದ ಲಕ್ಷಣಗಳು ಸಹ 
ಮರೆತು ಹೋಗುತ್ತಿವೆ. 


ಸ್ರ ಹಬ್ಬ; ಗಳು 


ಭಾರತದಲ್ಲಿ ಪ್ರತಿಯೊಂದು ಧರ್ಮದ ಕೆಲವು ಸಂಪ್ರದಾಯಗಳ ಆಚರಣೆಯನ್ನು ಹಬ್ಬ ಎಂದು 
ಕರೆಯಲಾಗುತ್ತದೆ. ಧರ್ಮದ ಹೊದಿಕೆಯನ್ನು ಹೊತ್ತ ಹಬ್ಬಗಳು ಸಂಭ್ರಮ, ಸಡಗರ, ಉತ್ಪಾಹ- 
ಉಲ್ಲಾಸ, ಭಕ್ತಿ-ಗೌರವವನ್ನು ಪ್ರದರ್ಶಿಸುತ್ತದೆ. ಆಯಾ ಪ್ರದೇಶದ ನಂಬಿಕೆ ಮತ್ತು ಸಂಪ್ರದಾಯಗಳಿಗೆ 
ಅನುಗುಣವಾಗಿ ಹಬ್ಬಗಳು ನಡೆಯುತ್ತವೆ.”*" ಗಾಮದೇವತೆಯ ಹಬ್ಬದಿಂದ ಮೊದಲುಗೊಂಡು 
ನಾಡಹಬ್ದ್ಬದವರೆಗೂಅದರ ಮಜಲುಗಳನ್ನು ಗುರುತಿಸಬಹುದು. ಆದರೆ ಕಾಲಕ್ಕನುಗುಣವಾಗಿ 
ಹಬ್ಬಗಳಲ್ಲಿ ಕೆಲವೊಂದು ಬದಲಾವಣೆಗಳು ಸಹ ಆಗಬಹುದು. ಮುಖ್ಯವಾಗಿ ಧಾರ್ಮಿಕ 
ಹಿನ್ನೆಲೆಯನ್ನು ಹೊಂದಿರುವ ಹಬ್ಬಗಳು ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವವನ್ನು 
ಪಡೆದುಕೊಂಡಿವೆ. ಇದರಿಂದ ಹಬ್ಬಗಳು ಜನಸಾಮಾನ್ಯರಲ್ಲಿ ಧಾರ್ಮಿಕವಾಗಿ ಮಾತ್ರವಲ್ಲದೆ 


ಸಾಂಸ್ಕೃತಿಕವಾಗಿ ಸಹ ಪ್ರಭಾವ ಬೀರಿವೆ. 
೨) ತ) 


ಹಬ್ಬವೆಂದರೆ, ಅದೊಂದು ಪರ್ವಕಾಲ ಜನಪದರ ಬದುಕಿನ ಏಕತಾನತೆಯನ್ನು 
ಹೋಗಲಾಡಿಸಿಕೊಳ್ಳಲು ಹಬ್ಬ ಮತ್ತು ಜಾತ್ರೆಗಳು ಪ್ರಮುಖ ಪಾತ್ರವಹಿಸುತ್ತವೆ.” ತಮ್ಮ 
ಕುಟುಂಬದವರು, ನೆಂಟರು, ನೆರೆಹೊರೆಯರು ಒಟ್ಟಿಗೆ ಸೇರಿ ಸಂತೋಷ ಸಂಭ್ರಮದಿಂದ ಕಾಲ 
ಕಳೆಯಲು ಹಬ್ಬ ಹರಿದಿನಗಳು ಸಹಾಯಕವಾಗಿವೆ. ಹೀಗಾಗಿ ಹಬ್ಬ ಎಂಬುದು ಜನಜೀವನದಲ್ಲಿ 
ಒಂದು ರೀತಿಯ ಕಾಲಬದ್ದ ಉತ್ಸಾಹದ ಸಂಕೇತವಾಗಿದೆ. ನಮ್ಮ ಪೂರ್ವಿಕರು ನಮಗೆ ಬದುಕನ್ನು 
ಹಸನುಗೊಳಿಸಿಕೊಳ್ಳುವ ಮಾಧ್ಯಮವಾಗಿ ಹಲವು ಹಬ್ಬಗಳನ್ನು 


್ಸಿ ಸಂಪ್ರದಾಯ ಬದ್ಧವಾಗಿ 
ಯೋಜಿಸಿಕೊಟಿದ್ದಾರೆ. 
ಊ೪ 


ಹಬ್ಬಗಳು ದೈವ ಕೇಂದ್ರಿತವಾಗಿದ್ದು, ಸಾಮಾನ್ಯವಾಗಿ ಜನಪದರ ನಂಬಿಕೆ ಮತ್ತು 
ಸಂಪ್ರದಾಯಗಳ ಆಧಾರದ ಮೇಲೆ ನಡೆಯುತ್ತ ಬಂದಿರುವುದನ್ನು ಕಾಣಬಹುದು. ಹೀಗಾಗಿ 
ಹಬ್ಬಗಳು ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸಮಾಜ ಸಂಬಂಧಗಳನ್ನು 
ಪೋಷಿಸಲು ಒಂದು ಬಗೆಯ ವೇದಿಕೆ ಎಂದರೆ ತಪ್ಪಾಗಲಾರದು. ವಿಧಿಪೂರ್ವಕ ಸಾಮೂಹಿಕವಾಗಿ 
ಆಚರಿಸುವ ಹಬ್ಬದ ದಿನಗಳಲ್ಲಿ ವಿಶೇಷ ತಿಂಡಿ ತಿನಿಸುಗಳು, ಪಾನೀಯಗಳು, ಆಹಾರಗಳನ್ನು 
ಕುಟುಂಬದವರು ಹಾಗೂ ಸಂಬಂಧಿಕರು ಒಟ್ಟಾಗಿ ಸೇವಿಸುವುದು ಜನರಿಗೆ ಸಂತಸವನ್ನು ಹೆಚ್ಚಿಸುತ್ತದೆ. 


265 


ಇದರಿಂದಾಗಿ ದೇವತೆಗಳಿಗೆ ಮತ್ತು ಪೂರ್ವಿಕರಿಗೆ ಪೂಜೆ ಪುನಸ್ಕಾರಗಳನ್ನು ತಮ್ಮ ತಮ್ಮ ಮನೆಯಲ್ಲಿ 
ಸಲ್ಲಿಸುವುದು ಹಬ್ಬದ ಪ್ರಮುಖ ಲಕ್ಷಣವಾಗಿದೆ. 

ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಹಬ್ಬಗಳಲ್ಲಿ ಸಾಕಷ್ಟು ವೈಶಿಷ್ಟ್ಯಗಳಿವೆ. ಅವೆಲ್ಲವೂ 
ಶ್ರದ್ದೆಯಿಂದ ನಡೆಸುವ ದೇವರ ಆರಾಧನೆಗಳೇ ಆಗಿವೆ. ಹಬ್ಬಗಳು ಧಾರ್ಮಿಕ ದೃಷ್ಟಿಯಿಂದ 
ನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಪೂಜೆ, ಪ್ರಾರ್ಥನೆ, ದಯ, ದಾನ, ಕರುಣೆ, 


ಬ 


ಭ 
ಹೆ 
ಅನುಕಂಪದಿಂದ ಜನಸಾಮಾನ್ಯರು ನಡೆದುಕೊಳ್ಳುತ್ತಾರೆ. ಹಬ್ಬದ ದಿನದಂದು ದಿನಪೂರ್ತಿ ಧಾರ್ಮಿಕ 
ವಾತಾವರಣ ಸೃಷ್ಟಿಗೊಳ್ಳುತ್ತದೆ. ಜನರಲ್ಲಿ ಉತ್ಸಾಹ, ಸಡಗರ, ಆನಂದವನ್ನು ಚಿಗುರಿಸುತ್ತವೆ. ಉತ್ಸವ, 
ಮೆರವಣಿಗೆ, ಸಂಗೀತ, ನೃತ್ಯ, ನಾಟಕ, ಮೊದಲಾದ ಕಲಾ ಪ್ರತಿಭೆಯ ಅಭಿವ್ಯಕ್ತಿಗೆ ಅವಕಾಶ 
ಮಾಡಿಕೊಡುತ್ತವೆ. ನಿತ್ಯವೂ ದುಡಿಯುವ ಶ್ರಮಿಕ ಜನರ ಮನಸಿಗೆ ಮುದ ನೀಡುವ ಅತ್ಯಂತ 


ಸ್ಸ 
ಚಿ 


ಅಪೂರ್ವ ಅವಕಾಶ ಹಬ್ಬಗಳಿಂದ ಆರಂಭವಾಗುತ್ತದೆ. ಹೊಸ ವಿಧಿ ನಿಷೇಧಗಳ ಉಪಾಸನ 
ವಿಧಾನಗಳನ್ನು ಸೇರಿಸಿಕೊಂಡು, ಸಂಕೀರ್ಣ ವಾಡಿಕೆಗಳಿಂದ ನಿಸರ್ಗವನ್ನು ನಿಯಂತ್ರಿಸುವ ಮತ್ತು 
ದೇವರನ್ನು ಒಲಿಸಿಕೊಳ್ಳುವ ಸತತ ಪ್ರಯತ್ನದ ಫಲವಾಗಿ ಹುಟ್ಟಿಕೊಂಡ ಹಬ್ಬಗಳು ಜನರ ಜೀವನದ 
ಮೇಲೆ ವಿಶೇಷ ಪ್ರಭಾವ ಬೀರಿವೆ. ಇದರಿಂದಾಗಿ ಹಬ್ಬಗಳು ಹಲವು ಸಂಪ್ರದಾಯಗಳ 
ಮುಂದುವರಿದ ಭಾಗವಾಗಿವೆ. ಹೀಗಾಗಿ ಹಬ್ಬ ಮತ್ತು ಜಾತ್ರೆಗಳು ಸಾಮಾಜಿಕ, ಧಾರ್ಮಿಕ, ಆರ್ಥಿಕ 
ಹಾಗೂ ಸಾಂಸ್ಕೃಶಿಕ ಹಿನ್ನೆಲೆಯಿಂದ ನಡೆಯುತ್ತವೆ. 


pe) 
ಸಂಕ್ರಾಂತಿ ಹಬ್ಬ 


ಸಂಕ್ರಾಂತಿ ಹಬ್ಬ ನಮ್ಮೆಲ್ಲರಿಗೂ ಸಂಭ್ರಮ, ಸಡಗರದ ದಿನವಾಗಿದೆ. ಸಂಕ್ರಾಂತಿ ಎಂಬುದು 
ಸೂರ್ಯನ ಚಲನೆಗೆ ಸಂಬಂಧಪಟ್ಟಿದ್ದಾಗಿದೆ. ಪ್ರಕೃತಿಯ ಸಮಸ್ತ ಜೀವರಾಶಿಗೂ ಸೂರ್ಯನ ಅಗ್ಯತೆ 
ಇರುವುದರಿಂದ ಮಾನವ ಸೂರ್ಯನ ಆರಾಧನೆಗೆ ಆದ್ಯತೆ ನೀಡತೊಡಗಿದ. ಆ ನಂತರದಲ್ಲಿ ಅದಕ್ಕೆ 
ಧಾರ್ಮಿಕ ವಿಧಿ, ವೈದಿಕ ಕಟ್ಟುಪಾಡುಗಳು ಸೇರಿಕೊಂಡವೆ ಎನಿಸುತ್ತದೆ. ಸೂರ್ಯ ತನ್ನ ಪಥದಲ್ಲಿ 
ಮಕರ ವೃತ್ತದಿಂದ ಕರ್ಕಾಟಕವೃತ್ತದ ಕಡೆಗೆ; ಒಂದು ರಾಶಿಯಿಂದ ಇನ್ನೊಂದು ರಾಶಿಯ ಕಡೆ 
ಚಲಿಸುವುದಕ್ಕೆ “ಸಂಕ್ರಾಂತಿ” ಎನ್ನುವರು.” ಇದಕ್ಕೆ "ಮಕರ ಸಂಕ್ರಾಂತಿ” ಅಥವಾ "ಉತ್ತರಾಯಣ 
ಪುಣ್ಯಕಾಲ” ಎಂದು ಹೆಸರಿದೆ. ಭಾರತೀಯರಲ್ಲಿ ಇದು ಪವಿತ್ರ ಸಂದರ್ಭ ಎಂಬ ಭಾವನೆಯಿದ್ದು, 
ಹಬ್ಬವಾಗಿ ಮಾಡಿಕೊಂಡಿದ್ದಾರೆ. ಸಂಕ್ರಾಂತಿ ಹಬ್ಬ ಹಳ್ಳಿಗರಿಗೆ ಪ್ರಿಯವಾದುದರಿಂದ ಪ್ರಾಚೀನ 
ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗಿದೆ. 


ಇದು ಸುಗ್ಗಿಕಾಲದ ಮೊದಲ ಹಬ್ಬವಾಗಿದೆ. ಆದ್ದರಿಂದ ಇದನ್ನು ಸುಗ್ಗಿಹಬ್ಬ ಎಂತಲೂ 
ಕರೆಯುತ್ತಾರೆ. ರೈತರು ತಮ್ಮ ಹೊಲ, ಮನೆಗಳಲ್ಲಿ ಇಡೀ ವರ್ಷ ದುಡಿದು ಬೆಳೆದ ಫಸಲನ್ನು ಒಕ್ಕಣೆ 
ಮಾಡಿ ಕಣಜದಲ್ಲಿ ತುಂಬುವ ಸಮಯವಾಗಿದೆ. ಆ ವೇಳೆಗೆ ಜಮೀನಿನ ಕೆಲಸಗಳು ಮುಗಿದಿರುತ್ತವೆ. 


266 


ಬಿತ್ತನೆ ಮಾಡುವುಕ್ಕೂ ಮೊದಲು ಜಮೀನಿನ ಉಳುಮೆ ಮಾಡುವುದರೊಂದಿಗೆ ಪ್ರಾರಂಭವಾಗಿ 
ಬೆಳೆಯ ಫಸಲನ್ನು ಮನೆಗೆ ತರುವವರೆಗೂ ಜಾನುವಾರುಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. 
ತಾನು ಬೆಳೆದ ಫಸಲು ಮನೆ ಸೇರಿದಾಗ ರೈತನ ಮುಖದಲ್ಲಿ ತೃಪ್ತಿ ಕಳಮೂಡುತ್ತದೆ. ಹೀಗೆ ತನಗೆ 
ಸಹಕಾರಿಯಾದ ಜಾನುವಾರುಗಳಿಗಾಗಿ ಈ ಹಬ್ಬವನ್ನು ಮಾಡಲಾಗುತ್ತದೆ. ಕೃಷಿ ಪ್ರಧಾನವಾಗಿರುವ 
ಚನ್ನಪಟ್ಟಣ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ದನ, ಕುರಿಗಳಿಗಾಗಿ 
ಆಚರಿಸಲಾಗುತ್ತದೆ. ಇದರ ಆಚರಣೆ ವಿವರ ಮುಂದಿನಂತಿದೆ. 


ಕಟ್ಟಗಾವಲು: ಹಬ್ಬದ ಹಿಂದಿನ ದಿನ ಆಯಾ ಗ್ರಾಮಗಳಲ್ಲಿ ಜನರು ತಮ್ಮ ಮನೆಗಳಲ್ಲಿ 
ಸೂರುಗಳಿಗೆ ಮಾವಿನಸೊಪ್ಪು, ಬೇವಿಸೊಪ್ಪು, ಅಂಕೆಸೊಪ್ಪು, ಉತ್ತರಾಣಿ ಕಡ್ಡಿಯನ್ನು ಸೂರುಗಳಿಗೆ 
ಮತ್ತು ಹುಲ್ಲಿನ ಮೆದೆಗಳಿಗೆ ಸಿಕ್ಕಿರುತ್ತಾರೆ. ಜೊತೆಗೆ ದನಗಳನ್ನು ಕಟ್ಟುವ ಕಂಬ ಮೊದಲಾದ 
ಪಶುಪಾಲನ ಸಂಬಂಧಿತ ವಸ್ತುಗಳಿಗೆ ಕೆಮ್ಮಣ್ಣು ಮತ್ತು ಸುಣ್ಣವನ್ನು ಹಚ್ಚುತ್ತಾರೆ. ಇದನ್ನು ಕಟ್ಟಿಗಾವಲು 
ಎನ್ನುವರು. ದುಷ್ಟಶಕ್ತಿಯನ್ನು ನಿವಾರಿಸಲು ಈ ಕಟ್ಟಗಾವಲನ್ನು ಹಾಕುತ್ತಾರೆ. ತಮ್ಮ ದನ ಕರುಗಳ 
ಮೈಯನ್ನು ತೊಳೆದು ಅವುಗಳಿಗೆ ಅಲಂಕಾರ ಮಾಡಲಾಗುವುದು. ಹಸುಗಳ ಕೊಂಬಿಗೆ ಬಣ್ಣ ಹಚ್ಚಿ 
ನವಿಲುಗರಿ ಹಾಗೂ ಬಲೂನುಗಳನ್ನು ಕಟ್ಟಿದರೆ ಕೊರಳಿಗೆ ವಿವಿಧ ಬಗೆಯ ಹಾರಗಳನ್ನು ಹಾಕಿ 


ಸುಂದರವಾಗಿ ಅಲಂಕರಿಸುತ್ತಾರೆ. 


ಕಿಚ್ಚಾಯಿಸುವುದು: ಸಂಕ್ರಾಂತಿ ಅಥವಾ ಯುಗಾದಿ ಹಬ್ಬದ ದಿನದಂದು ರಾಸುಗಳ 
ಯೋಗಕ್ಷೇಮಕ್ಕಾಗಿ ಆಚರಿಸುವ ಆಚರಣೆಯ ಕಿಚ್ಚಾಯಿಸುವುದು.5 ಹಬ್ಬದ ದಿನ ಸಂಜೆ ನಡೆಯುವ 
ಈ ಆಚರಣೆ ಎಷ್ಟು ಮನಮೋಹಕವೋ ಅಷ್ಟೇ ಅರ್ಥಪೂರ್ಣವಾಗಿದೆ. ಸಂಜೆ ಗ್ರಾಮದ ಎಲ್ಲಾ 
ಹಸುಗಳು ಸಂಕ್ರಾಂತಿ ಹಬ್ಬ ಮಾಡಲೆಂದೆ ಗ್ರಾಮದ ಹೊರಭಾಗದಲ್ಲಿ ನಿರ್ಮಿಸಿರುವ ಸಂಕ್ರಾಂತಿ 
ಗುಡಿಯ ಬಳಿ ಕರೆತರಲಾಗುತ್ತದೆ. ಸಂಕ್ರಾಂತಿ ಗುಡಿಯಲ್ಲಿ ತಯಾರಿಸಿದ ಅನ್ನ ಮತ್ತು ನೀರಿನ 
ರಾಸುಗಳ ಮೇಲೆ ಎರಚುತ್ತಾ “ಪೊಂಗ್ಲೋ ಪೋಂಗ್ಲೊ, ಹಿಂಬೆಡ್ಡೊ ಹಿಂಡ್ಲೋ” ಎಂದು ಕೂಗುತ್ತಾ 
ಇಬ್ಬರು ಈ ರಾಸುಗಳನ್ನು ಮೂರು ಸುತ್ತು ಸುತ್ತಿಸಿ ಇದಾದ ನಂತರ ಕಿಚ್ಚಾಯಿಸಲು ಸಿದ್ದಪಡಿಸಿರುವ 
ಉರಿಯುವ ಬೆಂಕಿ ಮೇಲೆ ರಾಸುಗಳನ್ನು ಹಾರಿಸಲಾಗುತ್ತದೆ. ರಾಸುಗಳ ದೃಷ್ಟಿ ನಿವಾರಣೆಯಾಗಲಿ 
ಹಾಗೂ ಅವುಗಳ ಮೈಮೇಲಿನ ರೋಗ, ಕೀಟಗಳು ನಾಶವಾಗಲಿ ಎಂಬುದು ಕಿಚ್ಚಾಯಿಸುವುದರ 
ಉದ್ದೇಶವಾಗಿದೆ. ಹೀಗೆ ಕಿಚ್ಚು ಹಾರಿ ಬಂದ ರಾಸುಗಳಿಗೆ ಮನೆಯ ಹೆಣ್ಣು ಮಕ್ಕಳಿಂದ ಆರತಿ ಮಾಡಿ 
ಕೊಟ್ಟಿಗೆಯಲ್ಲಿ ಕಟ್ಟುತ್ತಾರೆ. 


ಶಿವರಾತ್ರಿ ಹಬ್ಬ 


ಶಿವರಾತ್ರಿಯು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದನ್ನು ಪ್ರತಿವರ್ಷ ಫೆಬವರಿ 
ಇಲ್ಲವೇ ಮಾರ್ಚ್‌ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ. ಮಾಘ ಬಹುಳ ೧೪ನೆಯ ತಿಥಿಯೇ 


267 


ಮಹಾಶಿವರಾತ್ರಿಯ ದಿನವಾಗಿದೆ.” ಅಂದು ಶಿವನಿಗೆ ವಿಶೇಷ ಭಕ್ತಿ ಸಲ್ಲಿಸುವ ಪರಿಪಾಟವಿದ್ದು, ಆ 
ದಿನವನ್ನು ಶಿವರಾತ್ರಿ ಹಬ್ಬ ಎಂಬುದಾಗಿ ಆಚರಿಸಲಾಗುವುದು. ಶೈವ ಸಂಪ್ರದಾಯದವರು ಈ ಹಬ್ಬಕ್ಕೆ 
ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಶಿವರಾತ್ರಿ ದಿನದಂದು ಜನರು ಉಪವಾಸವಿದ್ದು, ಶಿವನ್ನು 
ನೆನೆಯುತ್ತಾ ರಾತ್ರಿ ಪೂರ್ತಿ ಜಾಗರಣೆ ಮಾಡುವ ರೀತಿ ಅನನ್ಯವಾದುದಾಗಿದೆ. ಶಿವನ 
ಆರಾಧನೆಯೊಂದಿಗೆ ನಡೆಯುವ ಅಭಿಷೇಕ, ಅರ್ಚನೆ, ಉಪವಾಸ, ಜಾಗರಣೆಯಂತ ಆಚರಣೆಗಳು 
ವಶೇಷ ರೀತಿಯಲ್ಲಿ ನಡೆಯುತ್ತವೆ. ಇವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ 
ಸಹಾಯಕವಾಗಿವೆ. ಇದು ಸಾರ್ವತಿಕ ಹಬ್ಬವಾಗಿರುವುದರಿಂದ ನಮ್ಮ ದೇಶದ ಎಲ್ಲಾ ಕಡೆಗಳಲ್ಲೂ 
ಆಚರಿಸುವುದು ಸಾಮಾನ್ಯವಾಗಿದೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಚೀನ ಕಾಲದಿಂದಲೂ ಶಿವರಾತ್ರಿ 
ಹಬ್ಬವನ್ನು ಆಚರಿಸಿಕೊಂಡು ಬರಲಾಗಿದೆ. ಇಲ್ಲಿನ ಯಲಿಯೂರು ಗ್ರಾಮದ ಕ್ರಿಶ. ೧೨೮೮ರ ಶಾಸನ 
ಹೊಯ್ದಳ ದೊರೆ ಮೂರನೆಯ ನರಸಿಂಹನ ಆಳಿಕೆ ಕಾಲದಲ್ಲಿ "ಪಲವೂರ ಚಂಚಮಗೌಡ' 
ಎಂಬುವನು ಅಮ್ಮಲಳ್ಳಿ ಎಂಬ ಪ್ರದೇಶದಲ್ಲಿ ದಂಡಿನೊಂದಿಗಿದ್ದಾಗ ಚೌಡನಾಥ ದೇವರ 
ಅಮೃತಪಡಿಗಾಗಿ ಬಾಣರತ್ತನಹಳ್ಳಿಯ ಕೆಲವು ತೆರಿಗೆಗಳನ್ನು ಶಿವರಾತ್ರಿಯ ದಿನದಂದು 
ಸರ್ವಮಾನ್ಯವಾಗಿ ನೀಡಿದ ವಿವರ ದಾಖಲಾಗಿದೆ. ಈ ಶಾಸನದಿಂದ ಹೊಯ್ದಳ ಮತ್ತು ಅದಕ್ಕೂ 
ಪೂರ್ವದಿಂದಲೂ ಚನ್ನಪಟ್ಟಣ ತಾಲೂಕಿನಲ್ಲಿ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತಿತ್ತು ಎಂದು 


ತಿಳಿದುಬರುತ್ತದೆ. 


ದಕ್ಷಿಣಂ ಕರ್ನಾಟಕದಲ್ಲಿ ಮಹದೇಶ್ವರನ ಪರಂಪರೆಯವರು ಹೆಚ್ಚಾಗಿ ಕಂಡುಬರುತ್ತಾರೆ. 
ಹೀಗಾಗಿ ಚೆನ್ನಪಟ್ಟಣ ತಾಲೂಕಿನಲ್ಲಿ ಮಹದೇಶ್ವರನಿಗೆ ಹರಕೆ ಹೊತ್ತು, ಮಹದೇಶ್ವರನ ಬೆಟ್ಟಕ್ಕೆ 
ಪಾದಯಾತ್ರೆ ಮಾಡುವ ಸಂಪ್ರದಾಯವಿದೆ. ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಸಾವಿರಾರು 
ಸಂಖ್ಯೆಯಲ್ಲಿ ಇಲ್ಲಿನ ಜನರು ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡುವುದು ಬಹಳ 


ವಿಶೇಷವಾಗಿದೆ. 
ಯುಗಾದಿ ಹಬ್ಬ 


ಹಿಂದೂಗಳ ಸರ್ವಶ್ರೇಷ್ಠ ಹಬ್ಬ, ವಸಂತ ಯತುವಿನ ಆಗಮನ ಶುದ್ದ ಪಾಡ್ಯಮಿಯಂದು ಈ 
ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದಿಂದಲೇ ಹಿಂದೂಗಳಿಗೆ ನವ ವರ್ಷಾರಂಭವಾಗುತ್ತದೆ. 
ಆದುದರಿಂದ ಈ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ. ಅಂದು ಬೆಳಿಗ್ಗೆ 
ಎದ್ದು ಮಹಿಳೆಯರು ಮನೆಮಠಗಳನ್ನು ಶುಚಿಗೊಳಿಸಿ ಮನೆಯ ಮುಂದೆ ರಂಗೋಲಿ ಹಾಕಿ, 
ರಂಗೋಲಿಯನ್ನು ವಿವಿಧ ಬಣ್ಣಗಳಿಂದ ಚಿತ್ರಿಸಿ ಮನೆಗೆ ತಳಿರು ತೋರಣಗಳಿಂದ ಶೃಂಗರಿಸುತ್ತಾರೆ. 
ಮನೆಯ ಬಾಗಿಲಿಗೆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಸಿಕ್ಕಿಸುತ್ತಾರೆ. ಈ ಹಬ್ಬದಲ್ಲಿ 
ಕುಟುಂಬದ ಎಲ್ಲಾ ಸದಸ್ಯರು ಬೇವು-ಬೆಲ್ಲ ತಿನ್ನುವುದು ರೂಢಿಗತವಾಗಿ ಬೆಳದುಕೊಂಡು ಬಂದಿದೆ. 


268 


ಇದು ಬಾಳಿನ ಸಿಹಿ ಕಹಿಗಳನ್ನು ಸಮಾನವಾಗಿ ಸ್ನೀಕರಿಸಬೇಕೆಂಬುದನ್ನು ಸಾಂಕೇತಿಕವಾಗಿ ತಿಳಿಸುತ್ತದೆ. 
ಜನಪದರು ಆಚರಿಸುವ ಬಹಳಷ್ಟು ಹಬ್ಬಗಳು ವ್ಯವಸಾಯ ಸಂಬಂಧಿ ಎನ್ನಬಹುದು. ಇಲ್ಲಿನ ಜನರಿಗೆ 
ಯುಗಾದಿ ಹಬ್ಬವೇ ಹೊಸ ವರ್ಷವಾಗಿದ್ದು, ತಮ್ಮ ಕುಟುಂಬಗಳಲ್ಲಿನ ನಂಬಿಕೆ, ಆಚರಣೆಗಳು 
ಅಂದಿನಿಂದ ಪ್ರಾರಂಭಗೊಳ್ಳುತ್ತವೆ. ಇದು ಸಾರ್ವತಿಕ ಹಬ್ಬವಾದರೂ ಪ್ರಾದೇಶಿಕವಾಗಿ 
ಭಿನ್ನತೆಯಿರುವುದನ್ನು ಕಾಣಬಹುದು. ಕನಕಪುರ ತಾಲೂಕಿನಲ್ಲಿ ಈ ಹಬ್ಬದ ದಿನದಂದು ತಮ್ಮ 
ಪೂರ್ವಿಕರ ಸಮಾಧಿ ಬಳಿ ಹೊಸಬಟ್ಟೆ ಮತ್ತು ಆಹಾರವನ್ನು ಎಡೆಯಾಗಿಟ್ಟು ಪೂಜಿಸುವುದು 
ರೂಢಿಯಲ್ಲಿದ್ದರೆ. ಚನ್ನಪಟ್ಟಣದಲ್ಲಿ ಇದನ್ನು ಪಿತೃಪಕ್ಷದಲ್ಲಿ ಮಾಡುವುದು ಕಂಡುಬರುತ್ತದೆ. 


ಹೊನ್ನೇರು: ಹೊನ್ನೇರು ವರ್ಷದ ಮೊದಲ ಉಳುಮೆಗೆ ಕಟ್ಟುವ ಏರು. ಯುಗಾದಿಯ ದಿನ 
ಅಥವಾ ಅದರ ಮಾರನೆಯ ದಿನ ಮುಂಗಾರು ಮಳೆ ಬಿದ್ದಾಗ ಕಟ್ಟುವ ಏರು. ಗ್ರಾಮಗಳಲ್ಲಿ 
ಹೊನ್ನಾರು ಅಥವಾ ಹೊನ್ನೇರು ಎಂದು ಕರೆಯುವ ಇದು ಕೃಷಿ ವಿಷಯದ ಮೊದಲ ಆಚರಣೆ 
ಎನ್ನಬಹುದು. ಹೊನ್ನೇರು ಎಂದರೆ ಹೊನ್ನಿನ ಏರು, ಅರ್ಥಾತ್‌ ಬಂಗಾರದ ನೇಗಿಲು ಮೊದಲ 
ಮಳೆ ಬಿದ್ದ ಹೊತ್ತಲ್ಲಿ ರೈತರಿಗೆ ಭೂಮಿಯನ್ನು ಉಳುಮೆ ಮಾಡುವ ಸಂಭ್ರಮ ಭೂಮಿಯನ್ನು 
ಉಳುಮೆ ಮಾಡುವ ಮುನ್ನ ಭೂಮಿತಾಯಿಯನ್ನು ಪ್ರಾರ್ಥಿಸಿ ನೇಗಿಲು, ನೊಗ ಹಾಗೂ 
ಜೋಡೆತ್ತುಗಳಿಗೆ ಅರಷಿನ, ಕುಂಕುಮದ ಬಟ್ಟಿಟ್ಟು ಅರಿಷಿನ ಕುಂಕುಮ ಲೇಪಿಸಿದ ನೂಲನ್ನು ಕಟ್ಟಿ 
ಅಕ್ಷತೆ ಇಟ್ಟು ಹೂವಿನ ಎಳೆಯನ್ನು ಸುತ್ತಿ ಪೂಜೆ ಸಲ್ಲಿಸುವ ಆಚರಣೆ ಎಲ್ಲೆಡೆಯಲ್ಲಿ ಕಾಣಬಹುದು. 
ದೀಪಾವಳಿ ಹಬ್ಬ 


ದೀಪಾವಳಿಯು ಕಾರ್ತಿಕ ಮಾಸದಲ್ಲಿ ಬರುವ ಹಬ್ಬವಾಗಿದೆ. ಇದನ್ನು ಬೆಳಕಿನ ಹಬ್ಬವೆಂದು 
ಕರೆಯುತ್ತಾರೆ. ಈ ಹಬ್ಬವು ಸಾಮಾನ್ಯವಾಗಿ ಮೂರು ದಿನಗಳ ಕಾಲ ನಡೆಯುತ್ತದೆ. ಹಬ್ಬ ಒಂದು 
ವಾರ ಅಂತಾನೆ ಪಂಜು ಮಾಡಿಟ್ಟುಕೊಂಡಿರುತ್ತಾರೆ. ನರಕ ಚತುರ್ದಶಿಯಂದು ಮೊದಲನೆ ಪಂಜು 
ಹಚ್ಚುತ್ತಾರೆ. ಶ್ರೀ ಕೃಷ್ಣನು ನರಕಾಸುರ ರಾಕ್ಷಸನನ್ನು ಕೊಂದ ದಿನ, ಎರಡನೆಯ ದಿನ ಸಕಲ 
ಶ್ರೇಯಸ್ಸಿಗೆ ಮುಖ್ಯ ಕಾರಣಳಾಗಿರುವ ಸೌಭಾಗ್ಯವನ್ನು ಪಡೆಯುವ  ಲಕ್ಷಿಪೂಜೆಯನ್ನು 
ಮಾಡುವುದುಂಟು. ಅಂದು ಎರಡನೆ ಪಂಜನ್ನು ಹಚ್ಚುತ್ತಾರೆ ಮೂರನೆಯ ದಿನ 
ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ನೆನಪಿಗಾಗಿ ಬಲಿಪಾಡ್ಯಮಿಯನ್ನು ಆಚರಿಸುತ್ತಾರೆ. ಅಂದು 
ಊರಿನ ಪ್ರತಿಯೊಬ್ಬರು ಪ್ರಿಸರ್ಧಿಗಳಂತೆ ಪಟಾಕಿಗಳನ್ನು ತಂದು ಪಟಾಕಿಯ ಸದ್ದು ದೀಪದ 
ಬೆಳಕಿನಿಂದ ಊರಿನ ಬೀದಿಗಳ ವಿಜೃಂಭಣೆಯಿಂದ ಮಿನುಗುವಂತೆ ಮಾಡುತ್ತಾರೆ. ಪಟಾಕಿಯನ್ನು 
ಹೆಣ್ಣುಮಕ್ಕಳು, ಗಂಡುಮಕ್ಕಳು, ಚಿಕ್ಕವರು, ದೊಡ್ಡವರು ಎಲ್ಲರೂ ಸೇರಿ ಸಡಗರದಿಂದ ಪಟಾಕಿಗಳನ್ನು 
ಹೊಡೆಯುತ್ತಾರೆ. ಆದ್ದರಿಂದಲೇ ಇದನ್ನು ಬೆಳಕಿನ ಹಬ್ಬವೆಂದು ಕರೆಯುತ್ತಾರೆ. 


ಷಷಿ ಹಬ 
© ಬ 


269 


ಚನ್ನಪಟ್ಟಣ ತಾಲೂಕಿನಾದ್ಯಂತ ಸಾಮಾನ್ಯವಾಗಿ ಡಿಸೆಂಬರ್‌ ತಿಂಗಳಿನಲ್ಲಿ ಷಷ್ಠಿ ಹಬ್ಬವನ್ನು 
ಆಚರಿಸುತ್ತಾರೆ. ಹಬ್ಬದ ದಿನದಂದು ಬೆಳಿಗ್ಗೆಯಿಂದ ಹೆಂಗಸರು ಮನೆಯನ್ನು ಶುಚಿಗೊಳಿಸಿ 
ಸ್ನಾನಮಾಡಿ ಮುಡಿಯುಟ್ಟು ಉಪವಾಸವಿದ್ದು, ಹುತ್ತಕ್ಕೆ ತಣಿ ಎರೆಯಲು ಹೋಗುತ್ತಾರೆ. ಸ್ನಾನದ 
ನಂತರ ಪೂಜೆಯ ಸಾಮಗಿಗಳನ್ನೆಲ್ಲ ಸಿದ್ದಪಡಿಸಿಕೊಳ್ಳುತ್ತಾರೆ. ಜೊತೆಗೆ ಹಾಲು, ತುಪ್ತ ಬೆಣ್ಣೆ 
ತೆಗೆದುಕೊಂಡು ಹೋಗುತ್ತಾರೆ. ಹುತ್ತಕ್ಕೆ ಮೊದಲು ನೀರು ಹಾಕಿ ಅರಿಶಿಣ-ಕುಂಕುಮ ಹಚ್ಚಿ ಹೂವು 
ಹಾಕಿ ಪೂಜೆ ಮಾಡಿ ಹುತ್ತದ ಬಾಯಿಯೊಳಗೆ ಹಾಲು, ತುಪ್ಪ, ಬೆಣ್ಣೆ, ಬಾಳೆಹಣ್ಬು ಹಾಕುತ್ತಾರೆ. ಹೀಗೆ 
ಮಾಡುವುದರಿಂದ ಸರ್ಪಗಳು ನಮಗೆ ಯಾವುದೇ ರೀತಿಯ ತೊಂದರೆ ಮಾಡುವುದಿಲ್ಲವೆಂಬ 


ನಂಬಿಕೆಯಿಂದ ಇದರ ಆಚೆರಣೆಯನ್ನು ಮಾಡುತ್ತಾರೆ. 
ಕಾಮನ ಹಬ 
ಬ 


ಭಾರತೀಯರ ಪ್ರಮುಖ ಹಬ್ಬಗಳಲ್ಲಿ ಕಾಮನ ಹಬ್ಬವೂ ಒಂದಾಗಿದೆ. ವಸಂತ ಮಾಸದಲ್ಲಿ 
ಬರುವ ಈ ಹಬ್ಬವನ್ನು ಹೋಳಿ ಹಬ್ಬ ಎಂಬ ಮತ್ತೊಂದು ಹೆಸರಿನಿಂದಲೂ ಕರೆಯುತ್ತಾರೆ. ಹೋಳಿ 
ಹಬ್ಬಕ್ಕೆ ಸಂಬಂಧಿಸಿದಂತೆ ವಿವರಗಳು ಹಲವು ಪುರಾಣಗಳು, ಕಥೆಗಳಿಂದ ತಿಳಿದುಬರುತ್ತವೆ. “ಭೋಗ 
ಸಮಾಧಿಯಲ್ಲಿದ್ದ ಶಿವನನ್ನು ಕಾಮನು ಎಚ್ಚರಿಸಿದ ಕಾರಣ ಅವನನ್ನು ಪರಮೇಶ್ವರ ತನ್ನ 
ಮೂರನೆಯ ಕಣ್ಣಿನಿಂದ ಸುಟ್ಟುಹಾಕುತ್ತಾನೆ. ಕಾಮನ ಹೆಂಡತಿ ಪರಮೇಶ್ವರನಲ್ಲಿ ಪತಿ ಭಿಕ್ಷೆ ಬೇಡಲು 
ಮನ್ಮಥನು ರಥಿಯೊಡನೆ ಮಾತ್ರ ಸಶರೀರಿಯಾಗಿರುವಂತೆ ಅನುಗ್ರಹಿಸಿದನು. ಲೋಕದ ಹಿತಕ್ಕಾಗಿ 
ಕಾಮನು ಹುತಾತ್ಮನಾದ್ದರಿಂದ, ಅವನಿಗೆ ಸ್ತೀ ಪುರುಷರ ಹೃದಯದಲ್ಲಿ ಸ್ಥಾನ ಲಭಿಸಿತು. ಕಾಮನು 
ದಹನವಾದುದು ಫಾಲ್ಲುಣ ಶುದ್ಧ ಹುಣ್ಣಿಮೆಯ ದಿನದಂದು.” ಹೀಗಾಗಿ ಆ ದಿನವನ್ನು ಕಾಮನ 
ಹುಣ್ಣಿಮೆ ಎಂದು ಕರೆಯುತ್ತಾರೆ. ಪುರಾಣದ ಪ್ರಕಾರ “ಹಿರಣ್ಯಕಶಪುವಿನ ತಂಗಿಯಾದ ಹೋಲಿಕಾ 
ತನ್ನ ಅಣ್ಣನ ಮಾತಿನಂತೆ ಪ್ರಹ್ಲಾದನನ್ನು ಸುಟ್ಟು ಹಾಕಲು ಮಡಿಲಿನಲ್ಲಿ ಹಾಕಿಕೊಂಡಾಗ ತಾನೆ ಸುಟ್ಟು 
ಹೋದಳು.” ಈ ಕಥೆಯ ಹಿನ್ನೆಲೆಯಿಂದ ಹೋಳಿ ಹಬ್ಬ ಆಚರಣೆಯಲ್ಲಿದೆ. 


ಈ ಹಬ್ಬವನ್ನು ಕೂಡ್ಲೂರಿನಲ್ಲಿ ತುಂಬಾ ವಿಶೇಷವಾಗಿ ಹೋಳಿ ಹಬ್ಬ ಆಚರಿಸುವುದನ್ನು 
ಕಾಣಬಹುದು. ಒಂದು ಪೊರಕೆಯನ್ನು ಕಾಮನೆಂದು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ರಂಧದಲ್ಲಿ 
ನೆಡುತ್ತಾರೆ. ಕೆಂದಾಳೆ ಮರದಿಂದ ಮಾಡಿದ ಗಿಳಿಯ ಮೇಲೆ ಕುಳಿತ ಸವಾರ೯ಗಸುಂದರ ಕಾಮನ 
ಗೊಂಬೆಯನ್ನು ಗ್ರಾಮದ ಮಧ್ಯದಲ್ಲಿ ಚಪ್ಪರ ಹಾಕಿ ಅದರೊಳಗೆ ಇಡುತ್ತಾರೆ. “ಕೂಡ್ಲೂರಿನ 
ಕಾಮನಿಗೂ ಕಾನಕಾನಹಳ್ಳಿ ರಥಿಗೂ ಚೆಂದ” ಎಂಬ ಸುಪ್ರಸಿದ್ದ ಹೇಳಿಕೆಯಿದೆ. ಪ್ರತಿದಿನ ಬೇರೆ ಬೇರೆ 
ವೇಷ ಹಾಕಿದ ಈ ಗ್ರಾಮದ ಕೆಲವರು ಗೊಂಬೆಯನ್ನು ಹೊತ್ತುಕೊಂಡು ಮೆರವಣಿಗೆಯೊಂದಿಗೆ 
ಹಾಡುಗಳನ್ನು ಹಾಡುತ್ತ ದವಸ, ಧಾನ್ಯ, ಹಣವನ್ನು ಸಂಗ್ರಹ ಮಾಡುತ್ತಾರೆ. ಹೀಗೆ ಹಾಡುತ್ತಿದ್ದ 
ಒಂದು ಮೋಜಿನ ಪದವೆಂದರೆ 


270 


“ಮನೆಯ ಮೇಲೆ ಮನೆಯ ಕಟ್ಟ 
ಮುನಿಯನೆಂಕ್ತಿ ಕಾವಲಿಟ್ಟಿ 

ಸಂಪಂಗಯ್ಯ ಅವಳ ಹಾಟು ಕುಡಿದಾನು 
ಅವಳ ಅಶ್ಲೀಲವಾದ..... ತರದಾನೋ” 


ತಮಾಷೆಯ ಹಾಡುಗಳನ್ನು ಹಾಡುತ್ತಿದ್ದರಂತೆ. ಕಾಮನ ಹುಣ್ಣಿಮೆಯ ದಿನದ ರಾತ್ರಿ ಒಂದು 
ಗೊಂಬೆಯನ್ನು ಚಟ್ಟದ ಮೇಲೆ ಮಲಗಿಸಿ, ಕಾಮಣ್ಣ ಎಂಬ ಭಾವನೆಯಿಂದ ಹೊತ್ತುಕೊಂಡು 
ಗಾಮದ ಕೇರಿಗಳಲ್ಲಿ ಶವದ ಮೆರವಣಿಗೆ ಮಾಡಿ ಮರುದಿನ ಬೆಳಿಗ್ಗೆ ಅದನ್ನು ಸುಡುತ್ತಾರೆ. ಹೀಗೆ 
ಸುಟ್ಟ ಆ ಕಾಮನ (ಗೊಂಬೆಯ) ಬೂದಿಯನ್ನು ಗ್ರಾಮದವರೆಲ್ಲ ತೆಗೆದುಕೊಂಡು ಹೋಗಿ "ಅಡ್ಲೆ' 
ಬೀಜದ ಗಿಡಕ್ಕೆ ಹಾಕುತ್ತಾರೆ. ಈ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿಯೂ ಕಾಮನ ದಹನದ 
ಆಚರಣೆ ನಡೆಯುತ್ತದೆ. ಹೀಗೆ ಕಾಮನನ್ನು ಸುಟ್ಟ ನಂತರ ಓಕುಳಿ ಹಚ್ಚುವ ಆಟವಾಡುತ್ತಾರೆ. 
ಕೂಡ್ಲೂರನಲ್ಲಿ ಓಕುಳಿ ಆಟ ವಿಶೇಷವಾಗಿದೆ. ಅಗಸ ಸಮುದಾಯದ ವ್ಯಕ್ತಿಗೆ ರಥಿಯ ವೇಷದಲ್ಲಿ 
ಮುಂಡೆ ಮುಸುಗು ಹಾಕಿ ಗ್ರಾಮದಲ್ಲಿ ಮೆರವಣಿಗೆ ಮಾಡಿ 


“ಗಂಡ ಸತ್ತ ಮೂರೆ ದಿನಕೆ 
ಮುಂಡೆ ಆದೆ ರಥಿಯೆ ನೀನು” 


ಎಂದು ಸಾವಿನ ಸಂದರ್ಭದ ಎಲ್ಲಾ ಆಚರಣೆಗಳನ್ನು ಮಾಡುತ್ತಾರೆ. ಹೀಗೆ ಮಾಡದಿದ್ದರೆ 
ಪುರುಷರಿಗೆ ಶ್ರೇಯಸಿಲ್ಲ ಎಂಬ ನಂಬಿಕೆಯಿದೆ. ಕಾಮನ ಆಚರಣೆಯೊಂದಿಗೆ ಈ ತಾಲೂಕಿನ 
ಸಾಂಸ್ಕೃತಿಕ ಅಂಶಗಳು ಗಮನಕ್ಕೆ ಬರುತ್ತವೆ. 
ಎಲ್ಲಮ್ಮನ ಹಬ್ಬ 

ನೀಲಕಂಠನಹಳ್ಳಿಯಲ್ಲಿ ಐದರಿಂದ ಆರು ವರ್ಷಗಳಿಗೊಮ್ಮೆ ಎಲ್ಲಮ್ಮನ ಹಬ್ಬ ಆಗುತ್ತದೆ. 
ಇದನ್ನು ಆಚರಿಸುವವರು ತಿಗಳ ಹೊಲೆಯರು. ಇವರು ಮೂಲತಃ ತಮಿಳುನಾಡಿನ ಕಂಚಿಯವರು 
ಎನ್ನುತ್ತಾರೆ. ಅಲ್ಲಿಂದ ಒಂದು ಗುಂಪು ಕರ್ನಾಟಕದ ಕಡೆ ವಲಸೆ ಬಂದಾಗ ಇವರೂ ಆ 
ಗುಂಪಿನಲ್ಲಿದ್ದರು. ತಿಗಳ ಸಮುದಾಯದ ಕೆಲವರಿಗೆ ತಮಿಳುನಾಡಿನಲ್ಲಿ ಈಗಲೂ 
ಸಂಬಂಧಿಕರಿರುವುದನ್ನು ಕಾಣಬಹುದು. ಕಂಚಿಯಿಂದ ಬರುವಾಗ ಮೂರು ದೇವರುಗಳನ್ನು 
ಪ್ರತ್ಯೇಕವಾಗಿ ಪೂಜಿಸುವ ಮೂರು ಪಂಗಡಗಳು ಬಂದವು. ಎಲ್ಲಮ್ಮ ವಿಷ್ಣು ಗುರುಮೂರ್ತಿ 
ಎಂಬವುಗಳಾಗಿವೆ. ಆದರೆ ಕಾಲಾಂತರದಲ್ಲಿ ಎಲ್ಲಮ್ಮ-ಗುರುಮೂರ್ತಿ ಎರಡೂ ದೇವತೆಗಳನ್ನು 
ಒಂದೇ ದೇವಾಲಯದಲ್ಲಿ ಪ್ರತಿಸ್ಥಿಪಿಸಿಕೊಂಡು ಆರಾಧಿಸುತ್ತಾ ಬರಲಾಗಿದೆ. ಈ ದೇವತೆಯ 
ಒಕ್ಕಲಿನವರು ನೀಲಕಂಠನಹಳ್ಳಿ, ಲಾಳಘಟ್ಟ, ಚನ್ನಪಟ್ಟಣ ಹಾಗೂ ಕನಕಪುರ ತಾಲೂಕಿನ 


271 


ಕುರುಪೇಟೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ. ಎಲ್ಲಮ್ಮ ದೇವರಿಗೆ ಹೆಂಗಸರು, ಗುರುಮೂರ್ತಿಗೆ 
ಗಂಡಸರು ಪೂಜಾರಿಯಾಗಿರಬೇಕು. 


ಭಂಡಾರ ಕಟ್ಟಿಸುವುದು: ಒಂದು ಸೇರು ಕುಂಕುಮ ತಂದು ಅದಕ್ಕೆ ಹೂಜೆ ಮಾಡುತ್ತಾರೆ. 
ಪೂಜೆ ಮಾಡುವವನು ಉಪ್ಪಾರಶೆಟ್ಟಿ. ಈತ ಶಿವಕಂಚಿಯಲ್ಲಿ ಈ ದೇವರ ಪೂಜಾರಿಯಾಗಿದ್ದವರ 
ವಂಶದವನು. ಚನ್ನಪಟ್ಟಣದ ಮಂಗಳವಾರಪೇಟೆ ಮತ್ತು ಮೋಚಿಗೌಡನ ದೊಡ್ಡಿಯಲ್ಲಿದ್ದಾರೆ. 
ಕುಂಕುಮವನ್ನು ಹನ್ನೆರಡು ಪಟ್ಟಣಕಟ್ಟಿ ಎಲ್ಲಮ್ಮ ಗುರುಮೂರ್ತಿಯ ದೇವಸ್ಥಾನಗಳು ಎಲ್ಲೆಲ್ಲಿ 
ಇವೆಯೋ, ಅಲ್ಲಿಗೆಲ್ಲ ಒಂದೊಂದು ಪೊಟ್ಟಣವನ್ನು ಕೊಡುತ್ತಾರೆ. ಇವರು ಕಳುಹಿಸುವ ಪ್ರದೇಶಗಳು 
ಚನ್ನಪಟ್ಟಣ ತಾಲೂಕಿನ ಕಾಲಿಕ, ವಾಲೆತೋಪು, ಮಂಗಳವಾರಪೇಟೆ, ಕನಕಪುರ ತಾಲೂಕಿನ 
ಕುರುಪೇಟೆ, ಮರಳವಾಡಿ ಹೀಗೆ ತಿಗಳ ಸಮುದಾಯದವರ ಕಡೆಗೆ ಭಂಡಾರ ಕಟ್ಟಿದ ಒಂದು ವಾರಕ್ಕೆ 
ದೇವರನ್ನು ಹೊಳೆಗೆ ಎತ್ತುವುದು ನಿರ್ಧಾರವಾಗುತ್ತದೆ. ಯುಗಾದಿ ಹಬ್ಬ ಮುಗಿದ ಒಂದನೆಯ 
ಸೋಮವಾರ ಈ ಹಬ್ಬ ನಡೆಯುತ್ತದೆ. 


ಹೊಳೆಗೆ ಹೋಗುವುದು: ಭಂಡಾರ ಕಟ್ಟಿ ಒಂದು ವಾರ ಆದ ಮೇಲೆ ಸೋಮವಾರ ಪೂಜಾರಿ 
ದೇವರನ್ನು ಹೊತ್ತುಕೊಂಡು ಹೊಳೆಗೆ ಹೋಗುತ್ತಾನೆ. ಅಲ್ಲಿ ಬ್ರಾಹ್ಹಣ ಪೂಜಾರಿಯನ್ನು ಕರೆಸಿ 
ಹೋಮ ಮಾಡಿಸುತ್ತಾರೆ. ಆತ ಮಾವು, ಬೇವು. ಹಲಸು, ಅರಳಿ ಕಡ್ಡಿಯನ್ನು ಗರಿಕೆ, ದರ್ಭೆಹುಲ್ಲು 
ಇವನ್ನು ಸುಟ್ಟು ಬೂದಿಮಾಡಿ, ಆ ಬೂದಿಗೆ ಹರಳೆಣ್ಣೆ ಹಾಕಿ ತೇದು ದೇವರು ಮತ್ತು ಭಕ್ತಾದಿಗಳಿಗೆ 
ತಿಲಕ ಇಡುತ್ತಾನೆ. ಪೂಜಾರಿ ಕುರಿಯ ಕರುಳನ್ನು ಬಗೆದು ಅದರಿಂದ ದೇವರ ಮುಂದೆ ಏಳು 
ಸುತ್ತಿನ ಕರುಳಿನ ಕೋಟೆಯನ್ನು ಕಟ್ಟುತ್ತಾನೆ. ಒಂದೊಂದು ಸುತ್ತಿಗೂ ಒಂದೊಂದು ಕಡೆ ಬಾಗಿಲು 
ಇರುತ್ತದೆ. ಇದಾದ ನಂತರ ಬ್ರಾಹ್ಮಣ ಪೂಜಾರಿಯು ಅಪ್ಪಣೆ ಕೊಟ್ಟ ತಕ್ಷಣ ದೇವರನ್ನು 
ಮೆರೆಸಿಕೊಂಡು ದೇವಸ್ಥಾನಕ್ಕೆ ವಾಪಸ್ಸು ಬರುತ್ತಾರೆ. 


ಪಟ್ಟ ಬರೆಯುವುದು: ಮಂಗಳವಾರ ಬೆಳಿಗ್ಗೆ ಪಟ್ಟ ಬರೆಯುತ್ತಾರೆ. ದೇವಾಲಯದ ಮುಂದೆ 
ಸಗಣಿಯಿಂದ ನೆಲವನ್ನು ಸಾರಿಸಿ ರಂಗೋಲಿ ಬಿಡುತ್ತಾರೆ. ಅದರ ಮೇಲೆ ಐದು ಬಾಳೆ ಎಲೆ 
ಹಾಸುತ್ತಾರೆ. ಎಲ್ಲಮ್ಮ ಗುರುಮೂರ್ತಿ ಒಕ್ಕಲಿನ ಐದರಿಂದ ಏಳು ವರ್ಷದ ಐದು ಜನ ಒಕ್ಕಲಿಗ 
ಮಕ್ಕಳಿಗೆ ಸ್ನಾನ ಮಾಡಿಸಿ ಹಸಿಮೈನಲ್ಲಿಯೇ ಒಬ್ಬೊಬ್ಬರನ್ನು ಒಂದೊಂದು ಬಾಳೆ-ಎಲೆಯ ಮೇಲೆ 
ಕೂರಿಸುತ್ತಾರೆ. ಪ್ರತಿಯೊಬ್ಬರ ಕೊರಳಿಗೂ ಒಂದು ಎಳೆ ಹೂವಿನ ಹಾರ ಹಾಕಿ ತಲೆಯ ಮೇಲೆ 
ಕೊಂಚ ಹೂ ಹಾಕುತ್ತಾರೆ. ಭಂಡಾರ ಕಟ್ಟುವಾಗ ಉಳಿದಿದ್ದ ಒಂದು ಪೊಟ್ಟಣ ಕುಂಕುಮವನ್ನು 
ಕಲಸಿ ಕುಂಕುಮದ ನೀರನ್ನು ಉಪ್ಪಾರಶೆಟ್ಟಿ ಜಾತಿಯ ಪೂಜಾರಿ ಮಕ್ಕಳ ತಲೆಯ ಮೇಲೆ 
ಚಿಮುಕಿಸುತ್ತಾರೆ. 


272 


ಆ ಹುಡುಗರಲ್ಲಿ ಯಾರಿಗಾದರೂ ಒಬ್ಬರ ಮೈಮೇಲೆ ದೇವರು ಬರುತ್ತದೆ. ದೇವರು ಬಂದ 
ಹುಡುಗ, ಒಂದು ಹೆಂಗಸು ಒಂದು ಗಂಡಸನ್ನು ನಿಲ್ಲಿಸುತ್ತಾನೆ. ಅವರನ್ನು ರಭಸದಿಂದ ಮುಂದಕ್ಕೆ 
ತಳ್ಳುತ್ತಾನೆ. ಇಲ್ಲಿಗೆ ಹುಡುಗನ ಕೆಲಸ ಮುಗಿಯಿತು. 


ಹೀಗೆ ಆಯ್ಕೆಯಾದ ಉಪ್ಪಾರ ಶೆಟ್ಟಿ ಪೂಜಾರಿಯು ಎಲ್ಲಮ್ಮ ಗುರುಮೂರ್ತಿಯ ಪೂಜಾರಿ- 
ಪೂಜಾರಿಣಿಗೆ ಉಪದೇಶ ಮಾಡುತ್ತಾನೆ. ಆತ ಮಾಡುವ ಉಪದೇಶದ ಕೆಲವು ವಾಕ್ಯಗಳು ಹೀಗಿವೆ. 
“ಸೋಮವಾರ, ಮಂಗಳವಾರ ತಪ್ಪದೆ ಪೂಜೆ ಮಾಡುವಂಥದ್ದು, ಬೇರೆ ಜಾತಿ, ಒಕ್ಕಲಿನವರ 
ಮನೆಯಲ್ಲಿ ಉಣ್ಣಬಾರದು. ಕೆಟ್ಟ ಮಾತು ಕಿವಿಗೆ ಬಿದ್ದರೆ, ಅನ್ನದಲ್ಲಿ ಕೂದಲು ಸಿಕ್ಕಿದರೆ ಊಟ 
ಮಾಡಬಾರದು, ಉಂಡ ತಟ್ಟಿ ಎರಚಬಾರದು. ಒಂದು ಹಸು ಬೇರೆಯವರ ಹೊಲದಲ್ಲಿ 
ಮೇಯುತ್ತಿದ್ದರೆ ಅದನ್ನು ಹೊಲದ ಯಜಮಾನನಿಗೆ ಹೇಳಬಾರದು. 


ಬಲಿ ಎರಚುವುದ್ದು, ಸ್ಮಶಾನದಲ್ಲಿ ಊಟ: ಬುಧವಾರ ಎಲ್ಲಮ್ಮ ಗುರುಮೂರ್ತಿಯನ್ನು 
ಹೊತ್ತುಕೊಂಡು ಮಡಿವಾಳನ ನಡೆಮುಡಿಯಲ್ಲಿ ಸ್ಮಶಾನಕ್ಕೆ ಬರುತ್ತಾರೆ. ಭಕ್ತಾದಿಗಳು ಅವರನ್ನು 
ಹಿಂಬಾಲಿಸುತ್ತಾರೆ. ಸ್ಮಶಾನದಲ್ಲಿ ಆಲದ ಮರದ ಕೆಳಗೆ ದೇವರನ್ನು ಇರಿಸುತ್ತಾರೆ. ದೇವರ ಮುಂದೆ ೪ 
ಅಚ್ಚು ಬೆಲ್ಲವನ್ನು ಚೌಕಾಕಾರವಾಗಿ ದೂರ ದೂರ ಇಟ್ಟು ಅವುಗಳ ಮೇಲೆ ನಾಲ್ಕು ಕುಡಿಕೆ ಇಟ್ಟು 
ಕುಡಿಕೆಗಳ ಒಳಗೆ ಕುಂಕುಮ, ಒಂದು ನಿಂಬೆಹಣ್ಣು ಒಂದು ವಿಭೂತಿ ಗಟ್ಟಿಯನ್ನು ಇಡುತ್ತಾರೆ. 
ನಾಲ್ಕಕ್ಕೂ ಮೂರು ಸುತ್ತು ದಾರವನ್ನು ಸುತ್ತುತ್ತಾರೆ. ಚೌಕಾಕಾರ ನಡುವಣ ಪ್ರದೇಶದಲ್ಲಿ ಒಂದು ಒಲೆ 
ಇಟ್ಟು ಅದರ ಮೇಲೆ ದೊಡ್ಡದಾದ ಹರಬಿಯನ್ನು ಮಡಗುತ್ತಾರೆ. ಅದರ ಒಳಗೆ ಒಂದು ಸೇರು 
ಹಾಲು ಹಾಕಿ ಒಲೆ ಹೊತ್ತಿಸುತ್ತಾರೆ. ನಾಲ್ಕು ಅಚ್ಚುಗಳಿಗೆ ಮೂರು ಸಾರಿ ಸುತ್ತಿರುವ ದಾರವನ್ನು 
ದೇವರ ಒಕ್ಕಲಿನವನು ದಾಟಿಬಂದು ಇದನ್ನು ಮಾಡಬೇಕು. 

ಇನ್ನೊಂದು ಪಕ್ಕದಲ್ಲಿ ಹೊಸ ಮಡಿಕೆಯಲ್ಲಿ ನೆಲ್ಲಕ್ಕಿ ಅನ್ನವನ್ನು ಮಾಡುತ್ತಾರೆ. ದೇವರಿಗೆ 
ಒಂದು ಕೋಳಿ, ಹಂದಿ, ಮೇಕೆಯನ್ನು ಬಲಿ ಕೊಡುತ್ತಾರೆ. ಎಲ್ಲಮ್ಮನ ಕಥೆಯಲ್ಲಿ ಬರುವಂತೆ 
ಮೊದಲು ಮನುಷ್ಯ, ಆನೆ, ಒಂಟೆಯನ್ನು ಬಲಿ ಕೊಡುತ್ತಿದ್ದರು. ಬಲಿ ಕೊಡುವ ಮೂರು ಪ್ರಾಣಿಗಳು 
ಅಚ್ಚ ಕಪ್ಪಾಗಿರಬೇಕು. ನೆಲ್ಲಕ್ಕಿ ಅನ್ನವನ್ನು ಒಂದು ಹೊಸ ಮರಕ್ಕೆ ಸುರಿದುಕೊಂಡು ದೊಡ್ಡ 
ಹರಬಿಯಿಂದ ಹಾಲುಕ್ಕಿಸಿ ಅದನ್ನು ಅನ್ನದ ಜೊತೆ ಬೆರೆಸುತ್ತಾರೆ. ಮೂರು ಪ್ರಾಣಿಗಳ ರಕ್ಷವನ್ನು 
ಒಂದು ಬಟ್ಟಲಲ್ಲಿ ತಂದು ಹಾಲು ಅನ್ನದೊಡನೆ ಕಲೆಸುತ್ತಾರೆ. ಇದನ್ನು ಬೆಲ್ಲದಚ್ಚಿನ ಸೂತ್ರದೊಳಗೆ 
ಇಟ್ಟು ಆ ಅನ್ನದ ಮೇಲೆ ಬಲಿಯಾದ ಪ್ರಾಣಿಗಳ ೩ ತಲೆಗಳನ್ನು ಇಡುತ್ತಾರೆ. ಅವು ಅನ್ನದ ೩ 
ತುತ್ತನ್ನು ತಿನ್ನುತ್ತೇವೆ. ಇವೆಲ್ಲ ಆಗುವವರೆಗೆ ಊರಿನಲ್ಲಿ ಯಾರೂ ಒಲೆ ಹಚ್ಚದೆ ಉಪವಾಸ 
ಇರಬೇಕು. ಈಗ ರಕ್ತಾನ್ನವನ್ನು ಸ್ಮಶಾನದ ಸುತ್ತ ಎರಚುತ್ತಾರೆ. ಇದು ಬಲಿ ಎರಚುವುದು. ಬಲಿ 
ಎರಚುವವರಿಗೆ ಮೈಮೇಲೆ ಪ್ರಜ್ಞೆ ಇರುವುದಿಲ್ಲ. ಈ ಸಮಯದಲ್ಲಿ ಎಲ್ಲ ಭಕ್ತರೂ ಸ್ಮಶಾನದ ಒಳಗೆ 


273 


ಬಂದು ಬಿಡಬೇಕು. ಅದರ ಹೊರ ಪ್ರದೇಶದಲ್ಲಿ ಯಾರಾದರೂ ಇದ್ದರೆ ಅವರು 
ಬಲಿಯಾಗುತ್ತಾರೆಂಬ ನಂಬಿಕೆಯಿದೆ. ಹೀಗೆ ಎಲ್ಲಮನಿಗೆ ಬಲಿ ನೀಡಿದ ಪ್ರಾಣಿಗಳ ಮಾಂಸದಿಂದ 
ಅಲ್ಲೇ ಅಡಿಗೆ ಮಾಡುತ್ತಾರೆ. ಎಲ್ಲರೂ ಸ್ಮಶಾನದಲ್ಲೇ ಊಟ ಮಾಡುತ್ತಾರೆ. ಕೂರುವ ಮೊದಲು 
ಹಂದಿ ಮೇಕೆ ತಿನ್ನುವವರು ಬೇರೆ ಬೇರೆ ಕೂರುವಂತೆ ಸಾರಲಾಗುತ್ತದೆ. ಊಟ ಆದ ಮೇಲೆ ರಾತಿಗೆ 
ದೇವರನ್ನು ಹೊತ್ತುಕೊಂಡು ಊರಿಗೆ ಬರುತ್ತಾರೆ. 


ಗುರುವಾರ ಧಾರೆ ಮುಹೂರ್ತ: ಗುರುವಾರದ ದಿನ ಭಕ್ತರು ಹೊಸ ಮರಿಗಳನ್ನು 
ದೇವಾಲಯದ ಮುಂದೆ ತಂದು ನಿಲ್ಲಿಸುತ್ತಾರೆ. ಪೂಜಾರಿ ಅವುಗಳ ಮೇಲೆ ತೀರ್ಥ 
ಚುಮುಕಿಸುತ್ತಾನೆ. ಮರಿಗಳು ತಲೆ ಒದರಿದ ಮೇಲೆ ಅವುಗಳನ್ನು ಕತ್ತರಿಸಲಾಗುತ್ತದೆ. ಅಂದು 
ಹೊಸಮಡಿಕೆಗಳಲ್ಲಿ ಅಡಿಗೆ ಮಾಡಿ ಹಿರಿಯರಿಗೆ ಎಡೆ ಮಾಡಲಾಗುತ್ತದೆ. ಇದರೊಂದಿಗೆ ಈ ಹಬ್ಬ 
ಮುಗಿಯುತ್ತದೆ. 


ಮುಸ್ಲಿಮರ ಹಬ್ಬಗಳು 


ಚನ್ನಪಟ್ಟಣ ತಾಲೂಕಿನ ಹಲವು ಕಡೆಗಳಲ್ಲಿ ಮುಸಲ್ಮಾನರು ನೆಲೆಸಿದ್ದಾರೆ. ಇವರು ಹಬ್ಬಗಳು 
ರಂಜಾನ್‌, ಬಕ್ರಿದ್‌, ಈದ್‌ ಮಿಲಾದ್‌ ಮುಂತಾದ ಹಬ್ಬಗಳನ್ನು ಆಚರಿಸುತ್ತಾರೆ. 


ರಂಜಾನ್‌: ಭಾರತ ಸರ್ವಧರ್ಮಗಳ ಬೀಡು. ಇಲ್ಲಿ ಜಗತ್ತಿನ ಪ್ರಮುಖ ಧರ್ಮಗಳ 
ಬಾಂಧವರು ಸಾಮರಸ್ಯದಿಂದ ಬದುಕುತ್ತಿದ್ದಾರೆ. ಮಹಮದಿಯರು ಮಹಮದ್‌ ಪೈಗಂಬರ 
ಅನುಯಾಯಿಗಳು. ಇವರು ಇಸ್ತಾಂ ಧರ್ಮವನ್ನು ಸ್ಥಾಪಿಸಿದ್ದಾರೆ. ಇವರು ಸಹ ಹಿಂದೂ, ಕ್ರಿಶ್ಚಿಯನ್‌ 
ಹಬ್ಬಗಳಂತೆ ಸಡಗರ ಸಂಭ್ರಮದಿಂದ ಹಾಗೂ ಭಯ ಭಕ್ತಿಯಿಂದ ಆಚರಿಸುತ್ತಾರೆ. ಎಷ್ಟೋ 
ಹಿಂದೂಗಳ ಹಬ್ಬಗಳಲ್ಲಿ ಮಹಮದಿಯರು ಪಾಲ್ಗೊಳ್ಳುವಂತೆ ಮಹಮದಿಯರ ಹಬ್ಬಗಳಲ್ಲಿ 
ಹಿಂದೂಗಳು ಸಹ ಪಾಲ್ಗೊಳ್ಳುತ್ತಾರೆ. ಇದು ಹಿಂದೂ ಮುಸ್ಲಿಂ ಭಾವೈಕತೆಯನ್ನು ತೋರಿಸುತ್ತದೆ. 
ಮುಸ್ಲಿಂ ಬಹುದೊಡ್ಡ, ಶ್ರೇಷ್ಠವಾದ ಪವಿತ್ರ ಹಬ್ಬವೆಂದರೆ ರಂಜಾನ್‌ ಈ ಹಬ್ಬದ ಪ್ರಮುಖ 
ಅಂಶವೆಂದರೆ ಉಪವಾಸ, ನಮಾಜ್‌ ಮುಖ್ಯವಾಗಿರುತ್ತದೆ. ರಂಜಾನ್‌ ತಿಂಗಳಿನಲ್ಲಿ ಹಗಲಿನಲ್ಲಿ 
ಆಹಾರ ಪಾನೀಯಗಳನ್ನು ಸೇವಿಸುವುದಿಲ್ಲ.  ಸೂರ್ಯೋದಯದಿಂದಿಡಿದು ಸೂರ್ಯಾಸ್ತ 
ಆಗುವವರೆಗೂ ಹಗಲಿನ ಉಪವಾಸದೊಂದಿಗೆ ರಾತ್ರಿಯ ನಮಾಜ್‌, ದೇವರ ಸ್ಮರಣೆ, ಆರಾಧನೆ 
ಪಾಪಕರ್ಮಗಳ ವಿಮೋಚನೆಗಾಗಿ ಅಲ್ಲಿನ ಸಾನಿಧ್ಯದಲ್ಲಿ ಕ್ಷಮಾಯಾಚನೆ ಮಾಡುವುದು ಎಂದು 
ಹೇಳುತ್ತಾರೆ. ಉಪವಾಸದ ಶ್ರೇಷ್ಠತೆ ದೃಢವಾದ ವಿಶ್ಞಾಸದಿಂದಲೂ ಅಲ್ಲಾಹನ ಸಂಪ್ರೀತಿಯ 
ಆಕಾಂಕ್ಷೆಯಿಂದಲೂ ಒಬ್ಬನು ರಂಜಾನ್ನಲ್ಲಿ ವ್ರತ ಅನುಸರಿಸಿದರೆ ಅವನ ಗತಕಾಲದ ಪಾಪವನ್ನು 


ವಿ 
ಕ್ಷಮಿಸುತ್ತಾನೆ ಎಂಬ ನಂಬಿಕೆಯಿದೆ. 


274 


ಬಕ್ರಿದ್‌: ಕುರುಬಾನಿ(ಬಲಿ) ಬಕ್ತ ಎಂದರೆ ಅರಬ್ಬ ಭಾಷೆಯಲ್ಲಿ ಕುರಿ. ಈದ್‌ ಎಂದರೆ ಹಬ್ಬ. 
ಈಲ್ಲಾಜ್‌ ಹತ್ತನೆಯ ದಿನದಲ್ಲಿ ಈ ಹಬ್ಬ ಆಚರಿಸುತ್ತಾರೆ. ಅಲ್ಲಾನ ಹೆಸರಿನಲ್ಲಿ ಪ್ರಾಣಿ ಬಲಿಕೊಡುವ 
ದಿವಸದ ಆಚರಣೆ. ಸಾಮಾನ್ಯವಾಗಿ ಬಕ್ರಿದ್‌ ಹಬ್ಬದ ಸಮಯಕ್ಕೆ ಮುಸ್ಲಿಮರು ಹಜ್ಯಾತ್ರೆಗೆ 
ಹೋಗುತ್ತಾರೆ. ಮೆಕ್ಕಾದ ಕಾಬಾವನ್ನು ನೋಡಲು ಹೋಗುತ್ತಾರೆ. 


ಬಕ್ತಿದ್‌ ಹಬ್ಬಕ್ಕೆ ಯಾಕೆ ಕುರಿನ ಬಲಿಕೊಡುತ್ತಾರೆಂದರೆ ಇಬ್ರಾಹಿಂ ಖಲೀಲುಲ್ಲಾ 
ಎಂಬುವವರಿಗೆ ಇಸ್ಲಾಯಿಲ್‌ ಎಂಬ ಮಗನಿದ್ದನು. ಅಲ್ಲಾ ಕಲೀಲುಲ್ಲಾರನ್ನು ಪರೀಕ್ಷಿಸಲು ಅವರ 
ಹನ್ನೆರಡು ವರ್ಷದ ಮಗನನ್ನು ಬಲಿ ಕೇಳಿದರು. ಖಲೀಲಉಲ್ಲಾ ಇಲ್ಲ ಎನ್ನಲಿಲ್ಲ ಕತ್ತಿ ಬೀಸಿದಾಗ ಅಲ್ಲಿ 
ಅಲ್ಲಾ ಒಂದು ಟಗರು(ಬಕ್ರ) ಬರುವಂತೆ ಮಾಡಿದರಂತೆ ಅದಕ್ಕೆ ಬಲಿದಾನದ ನಿಷ್ಠೆಗಾಗಿ ಈ 
ದಿನವನ್ನು ಬಕ್ರಿದ್‌ ಎಂದು ಕರೆಯುತ್ತಾರೆ. ಕುರಿ ಬಲಿಕೊಟ್ಟು ಧರ್ಮ ಸುಲಿದು ಮೂರು ಭಾಗ 
ಮಾಡಿ ಒಂದು ಭಾಗ ಬಡವರಿಗೆ, ಇನ್ನೊಂದು ಸಂಬಂಧಿಕರಿಗೆ ಮತ್ತೊಂದು ಭಾಗ ತಮಗೆ 
ಮಾಡಿಕೊಳ್ಳುತ್ತಾರೆ. ಇವರ ವಿಶೇಷತೆ ಏನೆಂದರೆ ಕುರಿ ಕುಯ್ಯಬೇಕಾದರೆ "ಬಿಸ್ಮಿಲ್ಲಾ' ಮಾಡಿಸಿ 
ಕುಯ್ಯಬೇಕು. ಮೊದಲು ಚೂರಿಗೆ ಪ್ರಾರ್ಥನೆ ಸಲಿಸಿ ಮಂತ್ರ ಹೇಳಿ ಕುರಿ-ಕೋಳಿಗಳನ್ನು 
ಕುಯ್ಯುತ್ತಾರೆ. ಬಿಸ್ಮಿಲ್ಲಾ ಮಾಡಿಲ್ಲ ಅಂದ್ರೆ ಏನಾದರೂ ತೊಂದರೆಯಾಗುತ್ತದೆ ಎಂಬ ನಂಬಿಕೆಯಿದೆ. 


ಈದ್‌ಮಿಲಾದ್‌: ಪೈಗಂಬರ್‌ ಹುಟ್ಟಿದ ದಿನವನ್ನು ಈದ್‌ಮಿಲಾದ್‌ ಎಂದು ಕರೆಯುತ್ತಾರೆ. 
ಕ್ರಿಶ. ೫೭೧ರ ಏಪ್ರಿಲ್‌ ೨೨ರಂದು ಜನಿಸಿದರು. ಸಣ್ಣವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನು 
ಕಳೆದುಕೊಂಡು ಸಮಾಜ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಇವರು ಇಸ್ಲಾಂ 
ಧರ್ಮವನ್ನು ಸ್ಥಾಪಿಸಿದರು. ಧರ್ಮದ ಬಗ್ಗೆ ಮಹಮದೀಯರು ಪ್ರಚಾರ ಮಾಡುತ್ತಿದ್ದರು. ಇವರಿಗೆ 
ಬಲಿದಾನ, ಮೂಢನಂಬಿಕೆ, ಆಚರಣೆಗಳು ಅವರ ಬುದ್ಧಿ ವಿಚಾರ ಪ್ರೇರಕಗಳಾಗಿದ್ದವು. ಪೈಗಂಬರರು 
ಇಂಥ ವಿಷಯಗಳನ್ನು ಕುರಿತು ವಿವೇಚನೆ ಮಾಡಿದರು. ಭಗವಂತ ಅಲ್ಲಾನ ಸ್ವರೂಪವನ್ನು ತಿಳಿಸಲು 
ಆಶಿಸಿದರು. ಪ್ರವಾದಿ ಮಹಮ್ಮದರ ಹುಟ್ಟು ಹಬ್ದ್ಗವನ್ನು ಇಸ್ಲಾಮ್‌ ಧರ್ಮೀಯರು ಸಡಗರ, 
ಸಂಭ್ರಮಗಳಿಂದ ಆಚರಿಸುತ್ತಾರೆ. ಮಸೀದಿಗೆ ಹೋಗಿ ಅಲ್ಲಾನಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈದ್‌ 
ಎಂದರೆ ಹಬ್ಬ. ಮಿಲಾದ್‌ ಎಂದರೆ ಹುಟ್ಟು ಎಂದು ಹೀಗೆ ಈದ್‌ಮಿಲಾದ್‌ ಹಬ್ಬವನ್ನು 


ಆಚರಿಸುತ್ತಾರೆ. 


ಕೈಸ್ತರ ಹಬ್ಬಗಳು: ಕಿಶ್ಚಿಯನ್‌ ಧರ್ಮೀಯರು ಸಹ ಈ ತಾಲೂಕಿನಲ್ಲಿ ನೆಲೆಸಿದ್ದು 
ಕಂಡುಬರುತ್ತದೆ. ಪ್ರತಿವರ್ಷ ಡಿಸೆಂಬರ್‌ ೨೫ರಂದು ಏಸುಕ್ರಿಸ್ತನ ಜನ್ಮದಿನವೆಂದು ಕ್ರಿಸ್‌ಮಸ್‌ 
ಆಚರಿಸುತ್ತಾರೆ. ಅಂದು ಆರಂಭವಾಗುವ ಈ ಸಡಗರದ ಹಬ್ಬ ಹೊಸವರ್ಷ ಆರಂಭದ ದಿನ 
ಜನವರಿ ಒಂದರವರೆಗೂ ಮುಂದುವರೆಯುತ್ತದೆ. ಈ ಧರ್ಮದಲ್ಲಿ ಕ್ಯಾಥೋಲಿಕ್‌ ಮತ್ತು 


ಪೊಟೆಸ್ಟೆಂಟ್‌ ಎಂಬ ಎರಡು ಪಂಗಡಗಳಿದ್ದು, ಈ ಎರಡು ಪಂಗಡಗಳು ಒಟ್ಟಾಗಿ ಹಬ್ಬವನ್ನು 


275 


ಆಚರಿಸುತ್ತಾರೆ. ಕ್ರಿಸ್‌ಮಸ್‌ ಆಚರಣೆ ವಿವಿಧ ರೀತಿಯಲ್ಲಿ ಇದ್ದರೂ ಹಲವಾರು ಆಚರಣೆಗಳು 
ವಿಧಿವಿಧಾನಗಳು ಒಂದೇ ಪ್ರಕಾರದ್ದಾಗಿವೆ. ಏಸು ಜನಿಸಿದ ಕೊಟ್ಟಿಗೆಯ ಪ್ರತಿಕೃತಿ. ಕ್ರಿಸ್‌ಮಸ್‌ ವೃಕ್ಷ, 
ಕ್ರಿಸ್‌ಮಸ್‌ ನಕ್ಷತ್ರ, ಕೇಕ್‌, ಸಾಂತಾಕ್ಲಾಸ್‌ ಅಜ್ಜ, ರುಚಿಕರವಾದ ತಿಂಡಿ-ತಿನಿಸುಗಳು ಈ ಹಬ್ಬಕ್ಕೆ ಹೆಚ್ಚಿನ 
ಮೆರುಗು ನೀಡುತ್ತವೆ. ೨೪ರ ರಾತ್ರಿ ಚರ್ಜ್‌ಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ಏಸು ರಾತ್ರಿ ೧೨ 
ಗಂಟೆಗೆ ಹುಟ್ಟಿದ್ದು, ಆದ್ದರಿಂದ ೧೨ ಗಂಟೆಗೆ ಸರಿಯಾಗಿ ಫಾದರ್‌ ಚರ್ಚಿನಲ್ಲಿ ಪ್ರಾರ್ಥನೆ ಮುಗಿಸಿ 
ಎಲ್ಲರಿಗೂ ಆಶೀರ್ವಾದ ಮಾಡುತ್ತಾರೆ. ನಂತರ ಬೈಬಲ್‌ ವಾಚನ ಮಾಡುತ್ತಾರೆ. ಆಮೇಲೆ ಪರಮ 
ಪ್ರಸಾದವಾದ ಗೋಧಿರೊಟ್ಟಿ ಕೊಡುತ್ತಾರೆ. ಮುಕ್ತಾಯದ ಪೂಜೆ ಮುಗಿಸಿ ವೈನ್‌ ಮತ್ತು ಕೇಕ್‌ 
ತೆಗೆದುಕೊಂಡು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ. ಮತ್ತೆ ೨೫ನೇ ತಾರೀಖು ಚರ್ಚಿನಲ್ಲಿ 
ಬೆಳಿಗ್ಗೆಯಿಂದಲೇ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸಾಮಾನ್ಯವಾಗಿ ಕ್ರಿಸ್‌ಮಸ್‌ ಹಬ್ಬದಲ್ಲಿ ಕ್ರಿಶ್ಚಿಯನ್ನರು 
ಮನೆಯ ಮುಂದೆ ಸ್ಟಾರ್‌ ಅನ್ನುನೇತು ಹಾಕುತ್ತಾರೆ. ಕಾರಣ ಎಲ್ಲರ ಮನೆಮನೆಗಳಲ್ಲಿ ಏಸು ಹುಟ್ಟದ 
ಎಂಬ ನಂಬಿಕೆ, ಕತ್ತಲೆಯನ್ನು ತೊಳೆದು ಬೆಳಕನ್ನು ಚೆಲ್ಲುವ ಏಸುಕ್ರಿಸ್ತ ಹುಟ್ಟಿದ್ದ ಎಂಬ 


ನಂಬಿಕೆಯಿಂದ ಸ್ಪಾರ್‌ ಅನ್ನು ಹಾಕಿಕೊಳ್ಳುತ್ತಾರೆ. 


ಪವಿತ್ರ ಶುಕ್ರವಾರ (ಗುಡ್‌ ಫ್ರೈಡೇ): ದಿನ ಏಸು ಶಿಲುಬೆಗೇರಿದ ದಿನ. ಆದ್ದರಿಂದ 
ಕಿಶ್ಚಿಯನ್ನರೆಲ್ಲರೂ ಬೆಳಿಗ್ಗೆಯಿಂದಲೇ ಉಪವಾಸ ಇರುತ್ತಾರೆ. ನಂತರ ಚರ್ಚಿಗೆ ಹೋಗಿ ಏಸುಕ್ರಿಸನ 
ನೆನಪಿಗಾಗಿ ಗಂಟೆಗಟ್ಟಲೆ ಮಂಡಿಯೂರಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅಂದು ಚರ್ಚ್‌ನಲ್ಲಿ ಗಂಟೆ 
ಹೊಡೆಯುವುದಿಲ್ಲ. ಇದನ್ನು ಶಿಲುಬೆ ಆದಿ ಎಂತಲೂ ಕರೆಯುತ್ತಾರೆ. ಶುಕವಾರ ಮಧ್ಯಾಹ್ನ ಒಂದು 
ಗಂಟೆಗೆ ಏಸು ಪ್ರಾಣಬಿಡುತ್ತಾರೆ. ಅಲ್ಲಿ ಏಸುವನ್ನು ಪೆಟ್ಟಿಗೆಗೆ ಹಾಕಿ ದೊಡ್ಡ ದೊಡ್ಡ ಕಲ್ಲುಗಳಿಂದ 
ಮುಚ್ಚಿಟ್ಟು ಯಮಧೂತರು ಕಾದು ಕುಳಿತಿರುತ್ತಾರೆ. ಆದರೆ ಏಸು ಮಧ್ಯರಾತ್ರಿ ಕಾಣಿಸಿಕೊಳ್ಳುತ್ತಾರೆ. 
ಅದಕ್ಕೆ ಈ ಹಬ್ಬಕ್ಕೆ ಏಸುವಿನ ಪುನರುತ್ಥಾನದ ಹಬ್ಬವೆಂತಲೂ ಕರೆಯುತ್ತಾರೆ. ಶನಿವಾರ ರಾತ್ರಿ 
ಹನ್ನೊಂದು ಗಂಟೆಗೆ ಪೂಜೆ ಶುರುವಾದರೆ ಸುಮಾರು ಒಂದು ಗಂಟೆಯತನಕ ನಡೆಯುತ್ತವೆ. ಪೂಜೆ 
ಮೇಲೆ ಎಲ್ಲರಿಗೂ ತೀರ್ಥವನ್ನು ಮಂತ್ರಿಸಿ ಕೊಡುತ್ತಾರೆ. ಅದನ್ನು ಭಕ್ತರು ತಮ್ಮ ಮನೆಗಳಿಗೆ 
ತೆಗೆದುಕೊಂಡು ಹೋಗುವ ಸಂಪ್ರದಾಯವಿದೆ. ಹೀಗೆ ಮಂತ್ರಿಸಿ ತೀರ್ಥವನ್ನು ಮನೆಯಲ್ಲಿ 
ತಂದಿಡುವುದರಿಂದ ದುಷ್ನಶಕ್ತಿಗಳು ನಾಶವಾಗುತ್ತವೆ ಎಂಬ ನಂಬಿಕೆಯಾಗಿದೆ. ಇವುಗಳಲ್ಲದೇ ಈಸರ್‌, 
ಪವಿತ್ರ ಗುರುವಾರ, ಮರಿಯ ಜಯಂತಿ, ಗೊಂದಲಿ ಹಬ್ಬ ಇನ್ನೂ ಮುಂತಾದ ಹಬ್ಬಗಳನ್ನು ಇಲ್ಲಿ 
ಆಚರಿಸುತ್ತಾರೆ. 

ಹೀಗೆ ನಂಬಿಕೆ ಸಂಪ್ರಾಯಗಳ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡು ರೂಢಿಯಲ್ಲಿರುವ ಇಲ್ಲಿನ 
ಆಚರಣೆಗಳಾದ ಗ್ರಾಮದೇವತೆಗಳ ಜಾತ್ರೆ ಹಬ್ಬ, ಹರಿದಿನಗಳನ್ನು ಜಾನಪದ ನೆಲೆಯಲ್ಲಿ 
ಚರ್ಚಿಸಲಾಗಿದೆ. ನೀಲಕಂಠನಹಳ್ಳಿಯ ಎಲ್ಲಮ್ಮ ದೇವತೆಯ ಹಬ್ಬದಲ್ಲಿ ಬಲಿ ಆಚರಣೆ ಹಾಗೂ 


276 


ಕೂಡ್ಲೂರಿನ ಶೂಲದ ಹಬ್ಬದಂತ ವಿಶೇಷವಾದ ಹಲವಾರು ಆಚರಣೆಗಳ ಮೂಲಕ ಇಲ್ಲಿನ 
ಸಂಸ್ಕೃತಿಯನ್ನು ಅಧ್ಯಯನ ಮಾಡಲಾಗಿದೆ. 


ಕೊನೆ ಟಿಪ್ಪಣಿಗಳು 
ಸಿದಲಿಂಗಯ್ದ ಜನಸಂಸ್ಥತಿ, ಪುಟ-೧೫ 
ಥಿ p) ಶಲ 
ಲಿಂಗಯ್ಯ ಡಿ, ಕರ್ನಾಟಕದ ಗ್ರಾಮ ದೇವತೆಗಳು, ಪುಟ-೫೭ 
ಸಿದ್ದಲಿಂಗಯ್ಯ, ಪೂರ್ವೋಕ್ತ ಪುಟ-೧೫೬ 


ಪರಮಶಿವಯ್ಯ ಜಿ.ಶ೦, ಕನ್ನಡ ವಿಶ್ವಕೋಶ, ಸಂ-೧, ಪುಟ-೭೦೩ 


WD 


ರೇಖಾ ಕೆ.ಜಿ, "ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಚರಣೆ : ಸಾಂಸ್ಕೃತಿಕ ಸ್ಥಿತ್ಯಂತರಗಳು" 
ಹು-೬೬ 

೬. ನಾಗರಾಜಯ್ಯ, "ಕರ್ನಾಟಕದ ಜಾತ್ರೆಗಳು, ಪು.೧೫ 

೭. ಅದೇ, ಪು.೧೧ 


ಈ ರಂಗಸ್ವಾಮಿ ಕೆ.ಸಿ, ಚನ್ನಪಟ್ಟಣ ತಾಲೂಕಿನ ಗ್ರಾಮದೇವತೆಗಳ ಸಮಾಜೋ-ಸಾಂಸ್ಕೃತಿಕ 
ಅಧ್ಯಯನ, ಅಪ್ರಕಟಿತ ಪಿಹೆಚ್‌.ಡಿ ಮಹಾಪ್ರಬಂಧ, ಪು-೧೪೫ 


€. ವಕ್ಷ್ಯ ಕಾಡಮ್ಮ ಅವರಿಂದ ಪಡೆದ ಮಾಹಿತಿ 


೧೦. ಬಾಯಿಬೀಗ ಎಂದರೆ ಅಕ್ಕಸಾಲಿಗನಿಂದ ಮಾಡಿಸಿದ ಬೆಳ್ಳಿಯ ಸಣ್ಣ ತಂತಿಯಾಗಿದ್ದು, ಅದನ್ನು 
ಹರಕೆ ಹೊತ್ತ ಭಕ್ತರು ತಮ್ಮ ಎರಡು ಕೆನ್ನೆಗಳಿಗೆ ಚುಚ್ಚಿಸಿಕೊಳ್ಳುವುದಾಗಿದೆ. 


೧೧. ವ ಣ್ಲೇಗೌಡ ಅವರಿಂದ ಪಡೆದ ಮಾಹಿತಿ 


ಕ್ಯ ಸಣ್ಣ 
೧೨. ಸಿದ್ದಲಿಂಗಯ್ಯ ಗ್ರಾಮದೇವತೆಗಳು, ಪು-೩ 


೧೩. 


3 


Ia) 
ಕ್ಯ ಸಿದ್ದಯ್ಯ ಅವರಿಂದ ಪಡೆದ ಮಾಹಿತಿ 
೧೪. ಸಿದ್ದಲಿಂಗಯ್ಯ, ಪೂವೋಕ್ತ ಪು-ಲ೮೪ 


೧೫. ವಕ್ಷ್ಯ ದೇವೀರಮ್ಮ ಅವರಿಂದ ಪಡೆದ ಮಾಹಿತಿ 


೧೬. ವಕ್ತ್ಯ ಕಾಳಮ್ಮ ಮತ್ತು ಹೊನ್ನಮ್ಮ ಅವರಿಂದ ಪಡೆದ ಮಾಹಿತಿ 


ಓ 


೧೭. ಅರವಿಂದ ಮಾಲಗತ್ತಿ (ಪ್ರ.ಸಂ), ಕನ್ನಡ ವಿಷಯ ವಿಶ್ವಕೋಶ, ಜಾನಪದ, ಪು-೧೨೧೬ 
೧೮. ಎಚ್ಚೆಸ್ಕೆ ಅವಲೋಕನ(ಕರ್ನಾಟಕ ಪರಂಪರೆ ಸಮೀಕ್ಷೆ), ಪು-೩೪೩ 

೧೯. ವೆಂಕಟರಾಮಯ್ಯ ಟಿ.ವಿ, ಸಂಕ್ರಾತಿ, (ಕೃತಿ) ಪು-೭ 

೨೦. ನಾಗೇಗೌಡ ಎಚ್‌.ಎಲ್‌. ಕನ್ನಡ ಜಾನಪದ ಕೋಶ, ಪುಟ-೨೦೩ 


೬9 ಭೈರಪ್ಪ ಕೆ, ಹರ್ಷತರುವ ಹಬ್ಬಗಳು, ಪು-೧೫ 


277 


ಲ, ರೈಸ್‌ ಬಿ.ಎಲ್‌, ಎ.ಕ್ವ್‌,ಶಾ.ಸಂ-೬೬, (ಚ), ಯಲಿಯೂರು, ಪು-೩೨೧ 
೨೩. ರಮೇಶ್‌ ಬೆ.ಗೋ, ಭಾರತೀಯ ಹಬ್ಬಗಳು, ಪು-೭೫-೭೬ 


೨೪. ಸಿದ್ದಲಿಂಗಯ್ಯ, ಗ್ರಾಮದೇವತೆಗಳು, ಪು.೨೦೪ 


278 


ಅಧ್ಯಾಯ : ಏಳು 
ಸಮಾರೋಪ 


ಚನ್ನಪಟ್ಟಣ ತಾಲೂಕು ಐತಿಹಾಸಿಕವಾಗಿ ಬಹಳಷ್ಟು ಪ್ರಾಚೀನತೆಯನ್ನು ಹೊಂದಿರುವ 
ಪ್ರದೇಶವಾಗಿದೆ. "ಬೊಂಬೆಗಳ ನಾಡು' ಎಂದು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ 
ಈ ತಾಲೂಕು ನಮ್ಮ ನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದೆ. 
ಹೀಗೆ ಚಾರಿತ್ರಿಕವಾಗಿ ಮಹತ್ವ ಪಡೆದುಕೊಂಡಿರುವ ಚನ್ನಪಟ್ಟಣ ತಾಲೂಕಿನ ಕುರಿತು ಈವರೆಗೂ 
ಬೆರಳೆಣಿಕೆಯಷ್ಟು ಅಧ್ಯಯನಗಳು ನಡೆದಿವೆ ಹಾಗೂ ಕೆಲವು ಬಿಡಿ-ಬಿಡಿ ಲೇಖನಗಳು ಮಾತ್ರ 
ಪ್ರಕಟಗೊಂಡಿವೆ. ಅವುಗಳು ಸಂಕ್ಷಿಪ್ತವಾಗಿ ನಡೆದಿರುವ ಅಧ್ಯಯನಗಳಾಗಿವೆ. ಹೀಗಾಗಿ ಇಲ್ಲಿನ ಸಮಗ್ರ 
ಚರಿತ್ರೆಯನ್ನು ಕಟ್ಟಿಕೊಡುವ ಉದ್ದೇಶದಿಂದ “ಚನ್ನಪಟ್ಟಣ ತಾಲೂಕು : ಇತಿಹಾಸ ಮತ್ತು ಪುರಾತತ್ವ” 
ಎಂಬ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನವನ್ನು ಮಾಡಲಾಗಿದೆ. ಪ್ರಸ್ತುತ ಅಧ್ಯಯನಕ್ಕೆ 
ಸಂಬಂಧಿಸಿದಂತೆ ಈ ತಾಲೂಕಿನಲ್ಲಿ ಗಾಮವಾರು ಕ್ಷೇತಕಾರ್ಯ ಕೈಗೊಳ್ಳುವ ಮೂಲಕ ಇಲ್ಲಿನ 
ಪ್ರಾಗಿತಿಹಾಸ ಕಾಲದ ನೆಲೆಗಳು, ಇತಿಹಾಸ ಕಾಲಘಟ್ಟದ ದೇವಾಲಯಗಳು, ಶಾಸನಗಳು, ವೀರಗಲ್ಲು, 
ಮಾಸಿಗಲ್ಲು, ಮೂರ್ತಿಶಿಲಗಳು, ಸ್ಥಳನಾಮ, ಸ್ಥಳಪುರಾಣ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ 
ಹಾಗೂ ಶೈಕ್ಷಣಿಕ ಸ್ಥಿತಿಗತಿ, ಐತಿಹ್ಯ ಮತ್ತು ಆಚರಣೆಗಳ ಕುರಿತು ಮಾಹಿತಿಯನ್ನು 
ಸಂಗಹಿಸಿಕೊಳ್ಳಲಾಯಿತು. ಹೀಗೆ ಸಂಗಹಿಸಿದ ಮಾಹಿತಿಯನ್ನು ಪರಾಮರ್ಶಿಸಿ ವಿವರಣಾತ್ಮಕವಾಗಿ 
ವಿಶ್ಲೇಷಣೆಗೊಳಪಡಿಸಿ ಇಲ್ಲಿನ ಸ್ಥಳೀಯ ಚರಿತ್ರೆಯನ್ನು ಸಮಗ್ರವಾಗಿ ಕಟ್ಟಿಕೊಡುವ ಪ್ರಾಮಾಣಿಕ 

ಗವನ್ನು ಪ್ರಸ್ತುತ ಅಧ್ಯಯನದಲ್ಲಿ ಮಾಡಲಾಗಿದೆ. 

ಭೌಗೋಳಿಕವಾಗಿ ರಾಮನಗರ ಜಿಲ್ಲಾ ವ್ಯಾಪ್ತಿಗೆ ಒಳಪಟ್ಟಿರುವ ಚನ್ನಪಟ್ಟಣ ತಾಲೂಕು 
ಬಯಲು ಪ್ರದೇಶ ಮತ್ತು ಬೆಟ್ಟಗುಡ್ಡಗಳಿಂದ ಸುತ್ತುವರಿದಿರುವ ಪ್ರದೇಶವಾಗಿದೆ. ಹೀಗಾಗಿ ಮಾನವ 
ನೆಲೆಸಲು ಆರೋಗ್ಯಕರ ವಾತಾವರಣವನ್ನು ಹೊಂದಿರುವ ಇಲ್ಲಿನ ಪರಿಸರದಲ್ಲಿ ಪ್ರಾಗಿತಿಹಾಸ 
ಕಾಲದಿಂದಲೂ ಮಾನವ ನೆಲೆಗೊಂಡು ಬಂದಿರುವುದನ್ನು ಕಾಣಬಹುದು. ಸಿದ್ದಾಪುರ, ಮಾಕುಂದ, 
ಇಗ್ಗಲೂರು. ದಶವಾರ, ವಿಠಲೇನಹಳ್ಳಿ, ಭೂಹಳ್ಳಿ, ಸಿಂಗರಾಜಪುರ, ಮಾಕಳಿ, ಬಾಣಗಳ್ಳಿ 
ಜಗದಾಪುರ ಮುಂತಾದ ಕಡೆಗಳಲ್ಲಿ ಶಿಲಾಯುಗದ ಪ್ರಾಚ್ಯಾವಶೇಷ ಹಾಗೂ ಶಿಲಾಸಮಾಧಿಗಳನ್ನು 
ಸಂಶೋಧಕರು ಪತ್ತೆಹಚ್ಚಿದ್ದಾರೆ. ಅವುಗಳ ಹಿನ್ನೆಲೆಯಲ್ಲಿ ಕ್ಷೇತಕಾರ್ಯ ಕೈಗೊಂಡು ಕೂಡ್ತೂರು 
ಗ್ರಾಮದಲ್ಲಿ ನವಶಿಲಾಯುಗಕ್ಕೆ ಸೇರಿರಬಹುದಾದ ಬೂದಿದಿಬ್ಬದ ಅವಶೇಷವನ್ನು ಹಾಗೂ 
ಮೆಣಸಿಗನಹಳ್ಳಿ ಬಳಿ ಬೃಹತ್‌ ಶಿಲಾಯುಗದ ಶಿಲಾಸಮಾಧಿ ನೆಲೆಯೊಂದನ್ನು ಹೊಸದಾಗಿ ಬೆಳಕಿಗೆ 
ತಂದು ಅದರ ವಿವರಗಳನ್ನು ಪ್ರಸ್ತುತ ಅಧ್ಯಯನದಲ್ಲಿ ದಾಖಲಿಸಲಾಗಿದೆ. ಹೀಗೆ ಬೆಳಕಿಗೆ ಬಂದಿರುವ 


ಪ್ರಾಚ್ಯಾವಶೇಷಗಳ ಆಧಾರದಿಂದ ಈ ತಾಲೂಕು ಪರಿಸರದಲ್ಲಿ ಪ್ರಾಗಿತಿಹಾಸ ಕಾಲದ ಮಾನವ 


279 


ನೆಲೆಸಿದ್ದ ಎಂದು ತಿಳಿದುಬರುತ್ತದೆ. ಇವೆಲ್ಲಾ ಕುರುಹುಗಳ ಹಿನ್ನೆಲೆಯಿಂದ ಚನ್ನಪಟ್ಟಣ ತಾಲೂಕಿನ 
ಪ್ರಾಗಾತಿಹಾಸ ಕಾಲವು ಸೂಕ್ಕ ಶಿಲಾಯುಗದಿಂದ ಪ್ರಾರಂಭಗೊಂಡು ಬೃಹತ್‌ ಶಿಲಾಯುಗ 


ನತ 


2 


೦ಸ್ಕೃಶಿಯ ಕಾಲಘಟ್ಟದವರೆಗೂ ವಿಸ್ತರಿಸಿತ್ತು ಎಂದು ಗುರುತಿಸಬಹುದಾಗಿದೆ. 


ಚಾರಿತಿಕ ಕಾಲಘಟ್ಟಕ್ಕೆ ಸಂಬಂಧಿಸಿದಂತೆ ಗಂಗರು ಚೋಳರು, ಹೊಯ್ದಳರು ವಿಜಯನಗರದ 
ಅರಸರು, ಚನ್ನಪಟ್ಟಣದ ಪಾಳಯಗಾರರು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್‌, ಮೈಸೂರು 
ಒಡೆಯರು, ಮರಾಠರು ಈ ತಾಲೂಕು ಪ್ರದೇಶವನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡು ಲಳ್ಳಿಕೆ 
ನಡೆಸಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಆಯಾ ರಾಜಮನೆತನಗಳ ಅಧಿಕಾರವಧಿಯಲ್ಲಿ 
ನಿರ್ಮಾಣಗೊಂಡಿರುವ ದೇವಾಲಯಗಳು ಕೋಟೆ ಕೊತ್ತಲಗಳು, ಶಾಸನಗಳು, ಮೂರ್ತಿಶಿಲ್ಲಗಳು, 
ವೀರಗಲ್ಲುಗಳು, ಮಾಸಿಗಲ್ಲುಗಳು ಮೊದಲಾದ ಚಾರಿತ್ರಿಕ ಕುರುಹುಗಳು ಇಲ್ಲಿ ಕಂಡುಬರುತ್ತವೆ. 
ಇವುಗಳು ಚೆನ್ನಪಟ್ಟಣ ತಾಲೂಕಿನ ಇತಿಹಾಸದ ಚಿತ್ರಣಗಳನ್ನು ತಿಳಿಯಲು ಮೂಲ ಆಕರಗಳಾಗಿವೆ. 
ಈ ಆಕರಗಳನ್ನು ಪರಿಶೀಲಿಸಿ ಅಧ್ಯಯನ ಮಾಡುವ ಮೂಲಕ ಪ್ರಾಚೀನ ಚನ್ನಪಟ್ಟಣ ಪ್ರದೇಶದ 


ರಾಜಕೀಯ ಚರಿತ್ರೆಯನ್ನು ಕಟ್ಟಿಕೊಡಲಾಗಿದೆ. 


ಚನ್ನಪಟ್ಟಣ ತಾಲೂಕು ಸಂಸ್ಕೃತಿಯ ಅಧ್ಯಯನಕ್ಕೆ ಇಲ್ಲಿನ ಸ್ಥಳನಾಮ, ಸ್ಥಳಪುರಾಣ ಮತ್ತು 
ಆಕರಗಳಾಗಿ ಪರಿಗಣಿಸಲ್ಪಡುತ್ತವೆ. ಇವುಗಳು ಈ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಗಳು, 
ಇತಿಹಾಸ, ಧರ್ಮ, ಸಂಸ್ಕೃತಿ, ಆಚಾರ-ವಿಚಾರ ನಂಬಿಕೆ, ಸಂಪ್ರದಾಯ, ಭಾಷೆಯ ಪಭಾವ, 
ಮೊದಲಾದವುಗಳೊಂದಿಗೆ ಬೆಸೆದುಕೊಂಡು ಹಲವಾರು ವಿಚಾರಗಳನ್ನು ತಿಳಿಸುತ್ತವೆ. ಇಲ್ಲಿನ 
ಪರಿಸರದಲ್ಲಿ ಸಾಂಸ್ಕೃಶೀಕರಣಗೊಂಡ ಹಾಗೂ ಸಂಕೀರ್ಣ ರೂಪದ ಸ್ಥಳನಾಮಗಳನ್ನು 
ಗಮನಿಸಬಹುದು. ವ್ಯಕ್ತಿವಾಚಕ, ಜಾತಿವಾಚಕ, ಜಲವಾಚಕ, ಸಸ್ಯವಾಚಕ, ಪ್ರಾಣಿವಾಚಕ, 
ನಿಸರ್ಗವಾಚಕ, ಸ್ಥಳನಾಮಗಳು ಹೆಚ್ಚಾಗಿವೆ. ಮಳೂರು, ಹೊಂಗನೂರು, ಹೊನ್ನಾಯಕಹಳ್ಳಿ, 
ಮೈಲನಾಯಕನಹಳ್ಳಿ, ಚನ್ನಪಟ್ಟಣ, ಮೊದಲಾದ ಹೆಸರುಗಳಿಂದ ಕರೆಯಲ್ಲಡುವ ಇಲ್ಲಿನ ಎಲ್ಲಾ 
ಸ್ಥಳನಾಮಗಳು ಚಾರಿತ್ರಿಕ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಕುರುಹುಗಳಾಗಿವೆ. ಸ್ಥಳಪುರಾಣ ಮತ್ತು 
ಐತಿಹ್ಯಗಳು ಪ್ರಚಲಿತದಲ್ಲಿದ್ದು, ಮೌಖಿಕ ಚರಿತ್ರೆ ಅಧ್ಯಯನಕ್ಕೆ ಪೂರಕವಾದ ಆಕರಗಳಾಗಿವೆ. 


ಚನ್ನಪಟ್ಟಣ ತಾಲೂಕು ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಸಾಕಷ್ಟು 
ಪ್ರಾಚೀನತೆ ಹೊಂದಿರುವುದು. ಪಾರಂಪರಿಕವಾಗಿ ಇಲ್ಲಿ ನೆಲೆಸಿರುವ ವಿವಿಧ ಸಮುದಾಯಗಳ ಜನರ 
ಬದುಕಿನ ಶ್ರೇಣೀಕೃತ ಜಾತಿ ವ್ಯವಸ್ಥೆ, ಧಾರ್ಮಿಕ ಸ್ಥಿತಿಗತಿಯನ್ನು ತಳಸ್ಪರ್ಶಿಯವಾಗಿ ಅಧ್ಯಯನ 
ಮಾಡಲಾಗಿದೆ. ಅಗ್ರಹಾರ, ದೇವಾಲಯ ಮತ್ತು ಮಠಮಾನ್ಯಗಳು ಅಂದಿನ ಶಿಕ್ಷಣದ 
ಕೇಂದಗಳಾಗಿದ್ದವು. ಮಳೂರು, ಕೂಡ್ಲೂರು, ಮುಳೂರುಪಟ್ಟಣ, ಹೊಂಗನೂರು ಇನ್ನೂ ಕೆಲವು 
ಕಡೆಗಳಲ್ಲಿ ರಾಜರಾಜಚೋಳ ಚತುರ್ವೇದಿಮಂಗಲ, ತೈಲೋಕ್ಯ್ಕ ಚತುರ್ಮೇದಿಮಂಗಲ, ರಾಜೇಂದ್ರ 


ಚೋಳ ಚತುರ್ವೇದಿಮಂಗಲ ಎಂಬುದಾಗಿ ತಮ್ಮ ಹೆಸರಿನಲ್ಲಿ ಅಗ್ರಹಾರಗಳನ್ನು ನಿರ್ಮಿಸಿದ್ದರು. 


280 


ಅವುಗಳಿಗೆ ಸಂಬಂಧಿಸಿದಂತೆ ವಿವರಗಳು ಶಾಸನ ಉಲ್ಲೇಖಗಳಿಂದ ತಿಳಿದುಬರುತ್ತವೆ. 
ಚತುರ್ಮೇದಿಮಂಗಲ ಎಂಬ ಹೆಸರುಗಳಿಂದಲೇ ಈ ಅಗ್ರಹಾರಗಳು ಶೈಕ್ಷಣಿಕ ಕೇಂದಗಳಾಗಿದ್ದವು 
ಎಂಬ ಅಂಶಗಳು ಗಮನಕ್ಕೆ ಬರುತ್ತವೆ. ಆದರೆ ಯಾವ ರೀತಿಯ ಶಿಕ್ಷಣವನ್ನು ಬೋಧಿಸುತ್ತಿದ್ದರು 
ಹಾಗೂ ಬ್ರಾಹ್ಮಣರನ್ನು ಹೊರತುಪಡಿಸಿ ಇತರೆ ಯಾರಿಗೆ ಕಲಿಯುವ ಅವಕಾಶವಿತ್ತು ಎಂಬುದರ 
ಕುರಿತು ಮಾಹಿತಿ ಯಾವುದೇ ಶಾಸನಗಳಲ್ಲಿ ಉಲ್ಲೇಖವಾಗಿಲ್ಲ. ಚತುರ್ಮೇದಮಂಗಲ ಎನ್ನುವ 
ಹೆಸರಿನ ಹಿನ್ನಲೆಯಿಂದ ಯಗ್ಗೇದ, ಯಜುರ್ಮೇದ, ಸಾಮವೇದ, ಅಥವರ್ಣ ತಿಳಿದ ಪಂಡಿತರು ಈ 
ಅಗಹಾರಗಳಲ್ಲಿ ನೆಲೆಸಿ, ವೇದ, ಉಪನಿಷತ್ತುಗಳನ್ನು ಬೋಧನೆ ಮಾಡುತಿದ್ದರು ಎನಿಸುತ್ತದೆ. 
ಇವುಗಳಲ್ಲದೇ ವಿಜಯನಗರ ಅರಸರ ಕಾಲದಲ್ಲಿ ಬ್ರಹ್ಮಣಿಪುರ, ಕೃಷ್ಣಪುರ, ಮಾರ್ಚನಹಳ್ಳಿ, 
ಅಬ್ಲೂರು, ವಿರುಪಾಕ್ಷಿಪುರ, ಇನ್ನೂ ಹಲವು ಕಡೆಗಳಲ್ಲಿ ಅಗ್ರಹಾರಗಳು ನಿರ್ಮಾಣಗೊಂಡವು. 
ಪ್ರಾಯಶಃ ಚತುರ್ಮೇದಿಮಂಗಲ ಅಗ್ರಹಾರಗಳ ಹಿನ್ನೆಲೆಯಿಂದಲೇ ಚನ್ನಪಟ್ಟಣಕ್ಕೆ ಜ್ಞಾನಮಂಟಪ 
ಕ್ಷೇತ್ರ ಎಂಬ ಹೆಸರು ಬಂದಿದೆ ಎನಿಸುತ್ತದೆ. ಈ ಅಗ್ರಹಾರಗಳಿಗೆ ಸಂಬಂಧಿಸಿದ ಶಾಸನಗಳಲ್ಲಿ 
ಮಹಾಜನರ ಉಲ್ಲೇಖ ಮಾತ್ರ ಕಂಡುಬರುತ್ತದೆ. ಇದರಿಂದ ಬ್ರಾಹ್ಮಣರು ಮತ್ತು ಮೇಲ್ಪರ್ಗದ 
ಜನರಿಗೆ ಮಾತ್ರ ಇಲ್ಲಿನ ಅಗಹಾರಗಳಲ್ಲಿ ಶಿಕ್ಷಣ ಕಲಿಯಲು ಅವಕಾಶವಿತ್ತು ಎನ್ನಬಹುದು. 
ಮಹಿಳೆಯರು, ಜನಸಾಮಾನ್ಯರು ಸಾಮಾಜಿಕ ಮತ್ತು ವರ್ಣವ್ಯವಸ್ಥೆಯ ಹಿನ್ನೆಲೆಯಿಂದ ಹೇಗೆ 
ಶಿಕ್ಷಣದಿಂದ ವಂಚಿತರಾಗಿದ್ದರು, ಮೈಸೂರು ಒಡೆಯರ ಕಾಲದಿಂದೀಚೆಗೆ ವರ್ಗದವರಿಗೂ ಶಿಕ್ಷಣ 
ಕಲಿಯಲು ಹೆಚ್ಚಿನ ಅವಕಾಶಗಳು ಹೇಗೆ ತೆರೆದುಕೊಂಡವು ಎಂಬುದನ್ನು ತಿಳಿಸಲಾಗಿದೆ. 


ಈ ಪ್ರದೇಶದ ಅಭಿವೃದ್ಧಿಗೆ ಆರ್ಥಿಕತೆ ಪ್ರಧಾನ ಪಾತ್ರ ವಹಿಸಿದೆ. ಕೃಷಿ, ವ್ಯಾಪಾರ ವ್ಯವಹಾರ 
ಚಟುವಟಿಕೆಗಳು, ತೆರಿಗೆ ಪದ್ಧತಿ, ಕರಕುಶಲ ಕೈಗಾರಿಕೆ ಆದಾಯದ ಮೂಲಗಳು ಪ್ರಾಚೀನ 
ಕಾಲದಿಂದಲೂ ಇಲ್ಲಿನ ಆರ್ಥಿಕತೆಯ ಬೆನ್ನೆಲುಬಾಗಿ ಉಳಿದುಕೊಂಡು ಬಂದಿವೆ. ತೆರಿಗೆಯು 
ಆದಾಯದ ಪ್ರಮುಖ ಮೂಲವಾಗಿತ್ತು ಕೃಷಿ ಮತ್ತು ಬೆಳೆಗಳ ಮೇಲಿನ ತೆರಿಗೆ, ಸಂತೆ ತೆರಿಗೆ, 
ಕುಲಕಸುಬು ತೆರಿಗೆ, ರಸ್ತೆ ಸುಂಕ ಹೀಗೆ ಹಲವಾರು ತೆರಿಗೆಗಳನ್ನು ವಿಧಿಸಿ ಆದಾಯವನ್ನು 
ಸಂಗ್ರಹಿಸಲಾಗುತ್ತಿತ್ತು. ಪಶುಗಳು ಈ ಪ್ರದೇಶದ ಸಂಪತ್ತಿನ ಒಂದು ಭಾಗವಾಗಿರುವುದರಿಂದ, 
ಅವುಗಳಿಗಾಗಿ ಪ್ರಾಚೀನ ಕಾಲದಲ್ಲಿ ಹೋರಾಟಗಳು ನಡೆದಿವೆ. ಇಲ್ಲಿ ದೊರೆತಿರುವ ತುರುಗೋಳ್‌ 
ವೀರಗಲ್ಲುಗಳು ಅದಕ್ಕೆ ಸಾಕ್ಷಿಯಾಗಿವೆ. ದ್ಯಾವಪಟ್ಟಣ, ಮಂಗಾಪಟ್ಟಣ, ಮಳೂರುಪಟ್ಟಣ, 
ಬಲ್ಲಾಪಟ್ಟಣ ಮುಂತಾದ ಪಟ್ಟಣಗಳನ್ನು ನಿರ್ಮಿಸಿಕೊಂಡು ಅವುಗಳಲ್ಲಿ ಎಲ್ಲಾ ರೀತಿಯ ವ್ಯಾಪಾರ 
ಚಟುವಟಿಕೆಗಳನ್ನು ಮಾಡುತ್ತಿದ್ದರು. ಆ ಪಟ್ಟಣಗಳು ಹೆಚ್ಚು ಆದಾಯ ಸಂಗಹ ಕೇಂದಗಳಾಗಿದ್ದವು. 
ವಿವಿಧ ಬಗೆಯ ತೆರಿಗೆಗಳನ್ನು ವಧಿಸಿ ಅಧಿಕಾರಿಗಳ ಮೂಲಕ ಆದಾಯವನ್ನು ಸಂಗಹಿಸಿಕೊಂಡು 
ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಿಕೊಂಡಿದ್ದರು. ವ್ಯಾಪಾರ ವ್ಯವಹಾರ, ತೂಕ ಮತ್ತು ಅಳತೆ 


ಮಾಪನ ಆಧಾರದ ಮೇಲೆ ತೆರಿಗೆ ವಿಧಿಸಿ ಸಂಗಹಿಸಲಾಗುತ್ತಿತ್ತು ಈ ರೀತಿಯಾದ ಆರ್ಥಿಕಾಂಶಗಳು 


Ki) 


281 


ಅಂದಿನ ಆದಾಯದ ಮೂಲಗಳಾಗಿದ್ದವು. ಆ ಮೂಲಕ ಆರ್ಥಿಕ ಸ್ಥಿತಿಗತಿಯನ್ನು ಅಧ್ಯಯನ 
ಮಾಡಲಾಗಿದೆ. 


ಈ ತಾಲೂಕು ಧಾರ್ಮಿಕವಾಗಿ ಕೂಡ ತನ್ನದೇ ಆದ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಗಂಗರ 
ಅಧಿಕಾರಾವಧಿಯಲ್ಲಿ ಜೈನ ಮತ್ತು ಶೈವ ಪಂಥದ ಪ್ರಭಾವವೆ ಹೆಚ್ಚಾಗಿತ್ತು ಆದರೆ ಗಂಗರ ನಂತರ 
ಈ ಪ್ರದೇಶವನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡು ಆಳ್ಗಿಕೆ ಮಾಡಿದ ಚೋಳರ ಆಡಳಿತ 
ಅವಧಿಯಲ್ಲಿ ವೈಷ್ಣವ ದೇವಾಲಯಗಳ ನಿರ್ಮಾಣ ಮತ್ತು ಅವುಗಳಿಗೆ ದಾನದತ್ತಿಗಳನ್ನು ನೀಡಿ 
ಪೋಷಿಸುವ ಸಂಪ್ರದಾಯ ಬೆಳವಣಿಗೆ ಆಯಿತು. ಜೊತೆಗೆ ಆಳ್ದಾರರು ಬಂದು ಇಲ್ಲಿ ನೆಲೆಸಿ ವೈಷ್ಣವ 
ಪಂಥದ ಸಿದ್ದಾಂತಗಳು ಪ್ರಚಾರಗೊಂಡವು. ನಂತರ ಹೊಯ್ದಳರ ಕಾಲದಲ್ಲಿ ಕರ್ನಾಟಕಕ್ಕೆ ಬಂದು 
ಮೇಲುಕೋಟೆಯಲ್ಲಿ ಕೆಲಕಾಲ ನೆಲೆಸಿದ್ದ ರಾಮಾನುಜಾಚಾರ್ಯರ ಪ್ರಭಾವದಿಂದ ಕೂಡ ಈ 
ಪ್ರದೇಶದಲ್ಲಿ ವೈಷ್ಣವ ಪಂಥ ಮತ್ತಷ್ಟು ಪ್ರಾಬಲ್ಕತೆ ಪಡೆದುಕೊಂಡು ಹೆಚ್ಚು ಮುನ್ನೆಲೆಗೆ ಬರಲು 
ಕಾರಣವಾಯಿತು. ಮುಳೂರು, ಹೊಂಗನೂರು, ಮುಳೂರುಪಟ್ಟಣ, ಕೊರಣಗೆರೆ, ಅಬ್ದೂರ, 
ದೇವರಹೊಸಹಳ್ಳಿ, ಮುಂತಾದ ಕೆಲವು ಗ್ರಾಮಗಳು ವೈಷ್ಣವ ಕೇಂದಗಳಾಗಿ ಮಹತ್ವ 
ಪಡೆದುಕೊಂಡವು. ಹೀಗೆ ಚೋಳರ ಕಾಲದಿಂದೀಚೆಗೆ ಈ ಪ್ರದೇಶದಲ್ಲಿ ವೈಷ್ಣವ ಪಂಥಕ್ಕೆ ದೊರೆತಷ್ಟು 
ಹೋಷಣೆ ಶೈವ ಪಂಥಕ್ಕೆ ಸಿಗಲಿಲ್ಲ. ಆದರೆ ಆ ವೇಳೆಗಾಗಲೇ ಶೈವ ಪಂಥ ಜನಸಾಮಾನ್ಯರ ಮೇಲೆ 
ಸಾಕಷ್ಟು ಪ್ರಭಾವ ಬೀರಿದ್ದರಿಂದ, ವೈಷ್ಣವ ಪಂಥದ ಜೊತೆಗೆ ಅಸ್ತಿತ್ವ ಉಳಿಸಿಕೊಳ್ಳುತ್ತಾ ಹೇಗೆ ತನ್ನ 
ಇರುವಿಕೆಯನ್ನು ಸ್ಥಿರವಾಗಿ ಉಳಿಸಿಕೊಂಡು ಬಂದಿದೆ ಎಂಬುದನ್ನು ತಾತ್ವಿಕವಾಗಿ ಚರ್ಚಿಸಲಾಗಿದೆ. 
ಅಲ್ಲದೇ ಕ್ರಿಶ ೧೭-೧೮ನೆ ಶತಮಾನದಲ್ಲಿ ಈ ತಾಲೂಕನ್ನು ಪ್ರವೇಶಿಸಿರುವ ಇಸ್ಲಾಂ ಧರ್ಮದ 
ಚಾರಿತ್ರಿಕ ಅಂಶಗಳನ್ನು ಪ್ರಸ್ತುತ ಅಧ್ಯಯನದಲ್ಲಿ ದಾಖಲಿಸಲಾಗಿದೆ. 


ಖು 


ಮುಖ್ಯವಾಗಿ ಪ್ರಭಾವ ಬೀರಿರುವುದನ್ನು ಕಾಣಬಹುದು. ಕೂಡ್ಲೂರು, ಹೊಂಗನೂರು, ಕೊಂಡಾಪುರ, 
ಮತ್ತಿಕೆರೆ, ಬೇವೂರು ಮೊದಲಾದ ಗ್ರಾಮಗಳು ಗಂಗರ ಕಾಲದಲ್ಲಿ ಇಲ್ಲಿನ ಜೈನ ನೆಲೆಗಳಾಗಿದ್ದವು, 
ಇಲ್ಲಿ ಕಂಡುಬಂದಿರುವ ಜೈನ ಧರ್ಮಕ್ಕೆ ಸೇರಿದ ಮೂರ್ತಿಶಿಲ್ಲಗಳು ಇದಕ್ಕೆ ಸಾಕ್ಷಿಯಾಗಿವೆ. 


ಇಲ್ಲಿ ಜೈನ, ಶೈವ, ವೈಷ್ಣವ, ಇಸ್ಲಾಂ ಕೈಸ್ತ ಮೊದಲಾದ ಮತಪಂಥಗಳು ಬಹಳ 


ಚನ್ನಪಟ್ಟಣ ತಾಲೂಕಿನ ಗಡಿಗೆ ಹೊಂದಿಕೊಂಡಿರುವ ಮದ್ದೂರು ತಾಲೂಕಿನ ಅರೆತಿಪ್ಲೂರು ಗ್ರಾಮ 
ಗಂಗರ ಕಾಲದಲ್ಲಿ ನಮ್ಮ ನಾಡಿನ ಪ್ರಸಿದ್ದ ಜೈನ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿ ಪ್ರಾಮುಖ್ಯತೆ 
ಪಡೆದುಕೊಂಡಿತ್ತು ಅವುಗಳ ಹಿನ್ನೆಲೆಯಿಂದ ಈ ತಾಲೂಕಿನಲ್ಲಿ ಕ್ಷೇತಕಾರ್ಯ ಕೈಗೊಂಡು 
ವಾಡೆಮಲ್ಲೇಶ್ವರನ ಬೆಟ್ಟದಲ್ಲಿರುವ ಪ್ರಸ್ತುತ ವಾಡೆಮಲ್ಲೇಶ್ವರ ಎಂಬ ಹೆಸರಿನಿಂದ ಕರೆಯುವ ಶೈವ 
ದೇವಾಲಯ ಮೂಲತಃ ಜೈನ ನೆಲೆಯಾಗಿತ್ತು ಎಂಬುದನ್ನು ಹೊಸದಾಗಿ ಬೆಳಕಿಗೆ ತರಲಾಗಿದೆ. 
ಗುಹಾಲಯ ಮಾದರಿಯಲ್ಲಿರುವ ಈ ದೇವಾಲಯ ಮೂಲತಃ ಜಿನಾಲಯವಾಗಿತ್ತು ಎಂಬುದು 
ಇದರ ದ್ಹಾರಬಾಗಿಲಿನ ಲಲಾಟದಲ್ಲಿರುವ ಜಿನಬಿಂಬದ ಉಬ್ಬುಕೆತ್ತನೆಯಿಂದ ಸ್ಪಷ್ಟವಾಗುತ್ತದೆ. 


w 


282 


ಗುಹಾಲಯವಾಗಿರುವ ಈ ದೇವಾಲಯವನ್ನು ಇತ್ತೀಚೆಗಷ್ಟೆ ಜೀರ್ಣೋದ್ದಾರ ಮಾಡಲಾಗಿದೆ. 
ಕಾಲಾಂತರದಲ್ಲಿ ಶೈವ ಪಂಥಧ ಪ್ರಭಾವ ಹೆಚ್ಚಾಗಿ ಜೈನ ಧರ್ಮ ತನ್ನ ಅಸಿತ್ವವನ್ನು ಕಳೆದುಕೊಂಡಿತು 
ಎಂಬುದರ ಕುರಿತು ಚರ್ಚಿಸಲಾಗಿದೆ. 


ಚನ್ನಪಟ್ಟಣ ತಾಲೂಕಿನ ವಾಸ್ತುಶಿಲ್ಲದ ಹಿನ್ನೆಲೆಯು ಮುಖ್ಯವಾಗಿ ದೇವಾಲಯಗಳಿಂದ ತಿಳಿದು 
ಬರುತ್ತದೆ. ದೇವಾಲಯವನ್ನು ಹೊರತುಪಡಿಸಿ ಕೋಟೆ-ಕೊತ್ತಲಿನಂತ ರಕ್ಷಣಾ ವಾಸ್ತುಶಿಲ್ಲ ಅರಮನೆ 
ಮತ್ತು ಪ್ರಾಚೀನ ಕಟ್ಟಡಗಳಂತ ವಾಸ್ತುಶಿಲ್ಲಗಳಾಗಲಿ ಕಂಡುಬರುವುದಿಲ್ಲ. ಹೀಗಾಗಿ ಇಲ್ಲಿನ ವಾಸ್ತುಶಿಲ್ಲ 
ಹಿನ್ನೆಲೆಯನ್ನು ತಿಳಿಯುವಲ್ಲಿ ದೇವಾಲಯಗಳು ಪ್ರಧಾನ ಪಾತ್ರವಹಿಸುತ್ತವೆ. ವಿವಿಧ ರಾಜ 
ಮನೆತನಗಳ ಅಧಿಕಾರದ ಅವಧಿಯಲ್ಲಿ ನಿರ್ಮಾಣಗೊಂಡಿರುವ ದೇವಾಲಯಗಳು ಈ ತಾಲೂಕಿನಲ್ಲಿ 
ಕಂಡುಬರುತ್ತವೆ. ಕ್ರಿಶ. ಲನೆಯ ಶತಮಾನದಿಂದ ಕ್ರಿಶ ೧೮ನೆಯ ಶತಮಾನದವರೆಗಿನ 
ದೇವಾಲಯಗಳು ಸಂಬಂಧಿಸಿದ ಮಾಹಿತಿಗಳು ದೊರೆಯುತ್ತವೆ. ಇವುಗಳೆಲ್ಲವೂ ದ್ರಾವಿಡ ಶೈಲಿಯಲ್ಲಿ 
ನಿರ್ಮಾಣಗೊಂಡಿರುವ ಏಕಕೂಟ ದೇವಾಲಯಗಳಿವೆ. ಇಲ್ಲಿರುವ ಪ್ರತಿಯೊಂದು ದೇವಾಲಯಗಳಿಗೆ 
ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ಭೇಟಿ ನೀಡಿ ಅವುಗಳ ವಾಸ್ತು ಲಕ್ಷಣ ಹಾಗೂ ಮೂರ್ತಿಶಿಲಗಳಿಗೆ 
ಸಂಬಂಧಿಸಿದ ವಿವರಗಳನ್ನು ಸಂಗಹಿಸಿಕೊಳ್ಳಲಾಗಿದೆ. ಈ ಮೂಲಕ ಚನ್ನಪಟ್ಟಣ ತಾಲೂಕಿನಲ್ಲಿ 
ವಾಸ್ತು ಮತ್ತು ಮೂರ್ತಿಶಿಲ್ಲ ಗಂಗ, ಚೋಳ, ಹೊಯ್ದಳ, ವಿಜಯನಗರದ ಅರಸರ ಹಾಗೂ 
ಮೈಸೂರು ಒಡೆಯರ ಕಾಲದಲ್ಲಿ ಬೆಳವಣಿಗೆಯಾದ ಅಂಶಗಳನ್ನು ಪ್ರಸ್ತುತ ಅಧ್ಯಯನದಲ್ಲಿ 


ಚಾರಿತ್ರಿಕವಾಗಿ ವಿಶ್ಲೇಷಿಸಲಾಗಿದೆ. 


ಸ್ಮಾರಕ ಶಿಲ್ಲಗಳಿಗೆ ಸಂಬಂಧಿಸಿದಂತೆ ನೋಡುವುದಾದರೆ ವೀರಗಲ್ಲುಗಳು ಪ್ರಮುಖ 
ಪಾತ್ರವಹಿಸುತ್ತವೆ. ವಿವಿಧ ರೀತಿಯ ವೀರಗಲ್ಲುಗಳು, ಮಾಸ್ಟಿಗಲ್ಲುಗಳು ಹಾಗೂ ಆತ್ಮ ಬಲಿದಾನದ 
ಶಿಲ್ಲಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ಕಂಡುಬರುತ್ತವೆ. ಅವುಗಳ ಲಕ್ಷಣಗಳ ಹಿನ್ನೆಲೆಯಿಂದ ಗಂಗ, 
ಜೋಳರ,  ಹೊಯ್ದಳರ ಹಾಗೂ ವಿಜಯನಗರ ಅರಸರ ಕಾಲದ ವೀರಗಲ್ಲುಗಳನ್ನು 
ಗುರುತಿಸಿಕೊಂಡು ಅವುಗಳಿಗೆ ಸಂಬಂಧಿಸಿದ ಚಾರಿತ್ರ ವಿವರಗಳನ್ನು ವಿಶ್ಲೇಷಿಸಲಾಗಿದೆ. ಇಲ್ಲಿ 
ಕಂಡುಬಂದಿರುವ ವೀರಗಲ್ಲುಗಳಲ್ಲಿ ಹೆಚ್ಚಿನವು ಗಂಗರ ಕಾಲಕ್ಕೆ ಸೇರಿದವುಗಳಾಗಿವೆ. ಹೊಯ್ದಳರ 
ಕಾಲದ ಆತ್ಮಬಲಿದಾನ ಒಂದು ಸ್ಮಾರಕಶಿಲ್ಲ ದೊರೆತಿರುವುದು ಬಹಳ ಅಪರೂಪದ್ದಾಗಿದೆ. 
ವಿಜಯನಗರ ಅರಸರ ಕಾಲದ ಶಾಸನೋಕ್ತ ವೀರಗಲ್ಲುಗಳಿಂದ ಸ್ಥಳೀಯ ಅಧಿಕಾರಿಗಳು ಹೋರಾಡಿ 
ಮಡಿದಿರುವ ಘಟನೆಯ ವಿಷಯಗಳು ತಿಳಿದು ಬರುತ್ತವೆ. ಯುದ್ದದ ವೀರಗಲ್ಲು, ಪೇಣ್ಣುಯಲ್‌, 
ತುರುಗೊಳ್‌, ಬೇಟೆವೀರಗಲ್ಲು, ಮಾಸ್ತಿಗಲ್ಲು ಹಾಗೂ ಆತ್ಮ ಬಲಿದಾನದ ಶಿಲ್ಲಗಳು ಇನ್ನೂ 
ಮೊದಲಾದ ಸ್ಥಾರಕಶಿಲ್ಲಗಳು ಈ ತಾಲೂಕಿನಲ್ಲಿ ಕಂಡುಬಂದಿವೆ. ಕ್ಷೇತಕಾರ್ಯ ಕೈಗೊಂಡ 
ಸಂದರ್ಭದಲ್ಲಿ ಇಲ್ಲಿನ ವೀರಗಲ್ಲುಗಳನ್ನು ಮರು ಪರಿಶೀಲಿಸಿ ಅವುಗಳ ವಿವರಗಳನ್ನು 
ದಾಖಲಿಸಿಕೊಳ್ಳುವುದರ ಜೊತೆಗೆ ೨೫ ವೀರಗಲ್ಲುಗಳನ್ನು ಹೊಸದಾಗಿ ಪತ್ತೆಹಚ್ಚಲಾಗಿದೆ. 


ಎ ಚ 


283 


ವೀರಗಲ್ಲುಗಳ ಹಿನ್ನೆಲೆಯಿಂದ ಚನ್ನಪಟ್ಟಣ ತಾಲೂಕಿನ ಪ್ರಾಚೀನ ಸಂದರ್ಭದ ರಾಜಕೀಯ 
ಹೋರಾಟಗಳು, ವೀರತ್ವ ಸಂಸ್ಕೃತಿ, ಸತಿಸಹಗಮನ, ಆತ್ಮಬಲಿದಾನ ಅವುಗಳು ಜನಪದರ ಜೀವನದ 
ಮೇಲೆ ಅತಿಯಾದ ಪರಿಣಾಮ ಬೀರುತ್ತವೆ. 


ಚನ್ನಪಟ್ಟಣ ತಾಲೂಕು ಗ್ರಾಮೀಣ ಸಂಸ್ಕೃತಿಯ ಸೊಗಡನ್ನು ಒಳಗೊಂಡಿರುವುದರಿಂದ ಜಾತ್ರೆ, 
ಉತ್ಸವ, ಹಬ್ಬಗಳು ಮತ್ತು ಪ್ರಾದೇಶಿಕವಾದ ಕೆಲವು ವಿಶಿಷ್ಟ ಆಚರಣೆಗಳು ನಡೆಯುತ್ತವೆ. ಇಲ್ಲಿ 
ನಡೆಯುವ ಜಾತ್ರೆಗಳನ್ನು ಶಿಷ್ಟ ಸಂಪ್ರದಾಯದ ಜಾತ್ರೆಗಳು, ಜನಪದರ ಸಂಪ್ರದಾಯದ ಜಾತ್ರೆಗಳು 
ಮತ್ತು ದನಗಳ(ಜಾನುವಾರು) ಜಾತ್ರೆಗಳು ಎಂದು ಮೂರು ವಿಧಗಳಾಗಿ ವಿಂಗಡಿಸಿಕೊಂಡು 
ಅಧ್ಯಯನ ಮಾಡಲಾಗಿದೆ. ಜಾತ್ರೆ ಉತ್ಸವಗಳು ಮತ್ತು ಹಬ್ಬಗಳ ಆಚರಣೆಗಳ ಕುರಿತು 
ಮಾಹಿತಿಯನ್ನು  ಕ್ಷೇತಕಾರ್ಯ ಸಂದರ್ಭದಲ್ಲಿ ಸಂಗಹಿಸಿಕೊಳ್ಳಲಾಗಿದೆ. ನೀಲಕಂಠನಹಳ್ಳಿಯ 
ಎಲ್ಲಮ್ಮನ ಹಬ್ಬದಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ಬಲಿ ಎರಚುವ ಮತ್ತು ಸ್ಮಶಾನದಲ್ಲಿ ಊಟ 
ಮಾಡುವ ಆಚರಣೆ, ಮುಳೂರಿನ ಗದ್ದೆಚೆಲ್ಲ್ನನ ಜಾತ್ರೆಯಲ್ಲಿ ದೊಂದಿ ಹಚ್ಚುವ, ನೀಲಸಂದ್ರದ 
ಬೋರೆದೇವರ ಜಾತೆಯ ಜೋಗಿ ಕುಣಿತ, ಕೂಡ್ಲೂರಿನ ಚೆಲ್ಲಮ್ಮ ಜಾತ್ರೆಯಲ್ಲಿ ಮಡೆ ತರುವುದು, 
ಶಿವರಾತ್ರಿ ಹಬ್ಬದ ದಿನದಂದು ಚನ್ನಪ್ಪಸ್ಥಾಮಿಗೆ ಮಾಂಸಹಾರದ ನೈವೇದ್ಯ ಅರ್ಪಿಸುವುದು ಇನ್ನೂ 
ಮುಂತಾದ ಹಲವಾರು ಬಗೆಯ ವಿಶಿಷ್ಟ ಆಚರಣೆಗಳು ಈ ಪ್ರದೇಶದಲ್ಲಿ ಇಂದಿಗೂ ಅಸ್ತಿತ್ವದಲ್ಲಿವೆ. 
ಇಂತಹ ವಿಭಿನ್ನವಾದ ಆಚರಣೆಗಳ ಮೂಲಕ ನಡೆಯುವ ಇಲ್ಲಿನ ಜಾತ್ರೆ ಮತ್ತು ಹಬ್ಬಗಳ 
ಮಾಹಿತಿಗಳನ್ನು ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ಸಂಗಹಿಸಿಕೊಂಡು ಅವುಗಳ ಹಿನ್ನೆಲೆಯಲ್ಲಿ ಈ 
ತಾಲೂಕು ಪ್ರದೇಶದ ಜನಸಂಸ್ಕೃತಿಯನ್ನು ತಲಸ್ಪರ್ಶಿಯವಾಗಿ ಅಧ್ಯಯನ ಮಾಡಲಾಗಿದೆ. 


ಒಟ್ಟಾರೆಯಾಗಿ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಚನ್ನಪಟ್ಟಣ ತಾಲೂಕಿನ ಸಮಗ್ರ 
ಚರಿತ್ರೆಯನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಪ್ರಸ್ತುತ ಅಧ್ಯಯನದಲ್ಲಿ ಮಾಡಲಾಗಿದೆ. 


ಅಧ್ಯಯನದ ಫಲಿತಗಳು 


೧. ಚನ್ನಪಟ್ಟಣ ತಾಲೂಕು ಚಾರಿತ್ರಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತನ್ನದೇ ಆದ ಮಹತ್ವ 
ಪಡೆದುಕೊಂಡಿದೆ. ಈ ತಾಲೂಕಿನ ಇತಿಹಾಸವನ್ನು ಶಾಸನ, ದೇವಾಲಯ, ಮೂರ್ತಿಶಿಲ್ಲ, 
ವೀರಗಲ್ಲುಗಳು ಮೊದಲಾದ ಪುರಾತತ್ವ ಕುರುಹುಗಳ ಜೊತೆಗೆ ಸ್ಥಳನಾಮ, ಸ್ಥಳಪುರಾಣ, 
ಐತಿಹ್ಯ, ಜಾತ್ರೆ, ಹಬ್ಬಗಳು, ಆಚರಣೆಗಳು ಸಹಾಯಕವಾಗಿವೆ. ಇಷ್ಟೆಲ್ಲಾ ಆಕರಗಳಿರುವ 
ಚನ್ನಪಟ್ಟಣ ತಾಲೂಕಿನ ಇತಿಹಾಸದ ಕುರಿತು ಈವರೆಗೆ ಕೇವಲ ಕೆಲವು ಬಿಡಿ-ಬಿಡಿಯಾದ 
ಅಧ್ಯಯನಗಳು ಮಾತ್ರ ನಡೆದಿವೆ. ಹಾಗಾಗಿ ಲಭ್ಯವಿರುವ ಎಲ್ಲಾ ಆಕರಗಳನ್ನು ಸಮರ್ಪಕವಾಗಿ 
ಬಳಸಿಕೊಂಡು ಚನ್ನಪಟ್ಟಣ ತಾಲೂಕಿನ ಸಮಗ್ರ ಚರಿತ್ರೆಯನ್ನು ಪ್ರಸ್ತುತ ಅಧ್ಯಯನದ ಮೂಲಕ 
ಕಟ್ಟಿಕೊಡಲಾಗಿದೆ. 


284 


ಈ ತಾಲೂಕಿನ ಸಿದ್ದಾಪುರದ ಬಳಿ ಸೂಕ್ಷ್ಮ ಶಿಲಾಯುಗ ಕಾಲದ ಕಲ್ಲಿನ ಕೈಗೊಡಲಿಯನ್ನು 
ಸಂಶೋಧಕರು ಶೋಧಿಸಿದ್ದಾರೆ. ಅದರ ಆಧಾರದಿಂದ ಚನ್ನಪಟ್ಟಣ ತಾಲೂಕು ಸೂಕ್ಷ್ಮ 


ಶಿಲಾಯುಗದಷ್ಟು ಪ್ರಾಚೀನತೆಯನ್ನು ಹೊಂದಿದೆ ಎಂದು ತಿಳಿದುಬರುತ್ತದೆ. ಪ್ರಸ್ತುತ 


po) 


3 


ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಈ ತಾಲೂಕಿನಲ್ಲಿ ಕ್ಷೇತಕಾರ್ಯ  ಕೈಗೊಂ 
ಮೆಣಸಿಗನಹಳ್ಳಿಯ ಗವಿಗುಡ್ಡದ ಬಳಿ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಸಮಾಧಿ 
ನೆಲೆಯೊಂದನ್ನು ಹೊಸದಾಗಿ ಶೋಧಿಸಲಾಗಿದೆ. 


ಚನ್ನಪಟ್ಟಣ ತಾಲೂಕಿನಲ್ಲಿ ಕ್ಷೇತಕಾರ್ಯ ಕೈಗೊಂಡ ಸಂದರ್ಭದಲ್ಲಿ ಬಿ.ವಿ. ಹಳ್ಳಿಗೆ ಸಮೀಪದ 
ಚಾಗೆರೆ ಎಂಬಲ್ಲಿ ಪ್ರಾಚೀನ ಜನವಸತಿ ನೆಲೆಯಿದ್ದ ಪ್ರದೇಶದ ಜಮೀನೊಂದರಲ್ಲಿ ಕಬ್ಬಿಣದ 
ಕಿಬ್ರದ ಅವಶೇಷಗಳು ದೊರೆತಿವೆ. ಇವುಗಳ ಆಧಾರದ ಮೇಲೆ ಚಾಗರೆಯು ವಸತಿ ನೆಲೆಯ 
ಜೊತೆಗೆ ಕೈಗಾರಿಕಾ ನೆಲೆಯೂ ಕೂಡ ಆಗಿತ್ತು ಎಂಬುದನ್ನು ಬೆಳಕಿಗೆ ತರಲಾಗಿದೆ. ಪ್ರಸ್ತುತ 
ಅಧ್ಯಯನದ ಅವಧಿಯಲ್ಲಿ ಇದೇ ತಾಲೂಕಿನಲ್ಲಿ ವಿಠಲೇನಹಳ್ಳಿಯಲ್ಲಿ ಈಗಾಗಲೇ 
ಶೋಧಗೊಂಡಿರುವ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಸಮಾಧಿಗಳ ಬಳಿ ಇತ್ತೀಚೆಗೆ ಮನೆ 
ನಿರ್ಮಾಣ ಮಾಡಲು ಭೂಮಿಯನ್ನು ಅಗೆದಾಗ ತುಂಬಾ ನುಣುಪಾದ ಕಲ್ಲಿನ ಮಣಿಗಳು, 
ರಾಗಿ ಮತ್ತು ಭತ್ತದ ಅವಶೇಷಗಳು ದೊರೆತಿವೆ ಎಂಬ ಮಾಹಿತಿ ಸ್ಥಳೀಯರಿಂದ 
ತಿಳಿದುಬಂದಿದೆ. ಶಿಲಾಸಮಾಧಿಗಳ ಬಳಿ ದೊರೆತಿರುವ ಈ ಅವಶೇಷಗಳು ಬೃಹತ್‌ 


ಶಿಲಾಯುಗ ಸಂಸ್ಕೃತಿ ಕಾಲಕ್ಕೆ ಸೇರಿದವು ಎಂದು ಊಹಿಸಬಹುದಾಗಿದೆ. 


ಪ್ರಸ್ತುತ ಅಧ್ಯಯನ ಪ್ರದೇಶವಾದ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಚೀನ ಕಾಲದ ಕೆಲವು 
ಜನವಸತಿ ನೆಲೆಗಳು ಕಾಲಾಂತರದಲ್ಲಿ ನಾಶಗೊಂಡಿವೆ. ಅಂತಹ ಜನವಸತಿ ನೆಲೆಗಳಾದ 
ಕುಂಬಾರದೊಡ್ಡಿ, ಚಾಗೆರೆ ಬಲ್ಲಾಪಟ್ಟಣ, ಮಾರ್ಗನಹಳ್ಳಿ ಎಂಬ ಹೆಸರಿನ ಜನವಸತಿ 


ನೆಲೆಗಳನ್ನು ಈ ಅಧ್ಯಯನದ ಅವಧಿಯಲ್ಲಿ ಬೆಳಕಿಗೆ ತರಲಾಗಿದೆ. 


ಚಾರಿತಿಕ ಕಾಲಘಟ್ಟದಲ್ಲಿ ಈ ತಾಲೂಕು ಗಂಗರು, ಚೋಳರು, ಹೊಯ್ದಳರು, ವಿಜಯನಗರದ 
ಅರಸರು, ಚನ್ನಪಟ್ಟಣದ ಪಾಳೆಯಗಾರರು ಹಾಗೂ ಮೈಸೂರು ಒಡೆಯರ ವ್ಯಾಪಿಗೆ 
ಒಳಪಟ್ಟಿದೆ. ಆಯಾ ರಾಜಮನೆತನಗಳ ಕಾಲಕ್ಕೆ ಸೇರಿರುವ ಶಾಸನ, ದೇವಾಲಯ, 
ಮೂರ್ತಿಶಿಲ್ಲ, ಸ್ನಾರಕಶಿಲ್ಲಗಳು ಮೊದಲಾದ ಕುರುಹುಗಳು ಇಲ್ಲಿ ಕಂಡುಬರುತ್ತವೆ. ಅವುಗಳ 
ಆಧಾರದ ಮೇಲೆ ಚನ್ನಪಟ್ಟಣ ತಾಲೂಕಿನ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು 


ಮರುನಿರೂಪಣೆ ಮಾಡಲಾಗಿದೆ. 


ಚನ್ನಪಟ್ಟಣ ತಾಲೂಕನ್ನು ಕುರಿತು ಈವರೆಗೂ ನಡೆದಿರುವ ಅಧ್ಯಯನಗಳಲ್ಲಿ ಸ್ಥಳಪುರಾಣದ 
ಕುರಿತು ಹೆಚ್ಚಾಗಿ ಗಮನಹರಿಸಿಲ್ಲವೆಂದು ಹೇಳಬಹುದು. ಹಾಗಾಗಿ ಇಲ್ಲಿ ಪ್ರಚಲಿತದಲ್ಲಿರುವ 


285 


೧೦. 


ಸ್ಥಳಪುರಾಣಗಳ ಕುರಿತು ಮಾಹಿತಿಯನ್ನು ಕ್ಷೆ 
ಸಂದರ್ಶನದ ಮೂಲಕ ಸಂಗಹಿಸಿಕೊಂಡು ವಿಶ್ಲೇಷಣೆಗೊಳಪಡಿಸಿ ಅವುಗಳ ವಿವರಗಳನ್ನು 


ಪ್ರಸ್ತುತ ಅಧ್ಯಯನದಲ್ಲಿ ದಾಖಲಿಸಲಾಗಿದೆ. 


ಕ್ಷೇತಕಾರ್ಯ ಸಂದರ್ಭದಲ್ಲಿ ವಕ್ವಗಳನ್ನು 


ಚೆನ್ನಪಟ್ಟಣ ತಾಲೂಕಿನಲ್ಲಿ ಸಾಮಾಜಿಕವಾಗಿ ಪ್ರತಿಯೊಂದು ಸಮುದಾಯವು ಸಾಂಸ್ಕೃತಿಕವಾಗಿ 
ತನ್ನ ಅಸ್ಲಿತೆಯನ್ನು ಉಳಿಸಿಕೊಂಡು ಬಂದಿರುವುದನ್ನು ಕಾಣಬಹುದು. ಇದನ್ನು ಈ 
ತಾಲೂಕಿನಲ್ಲಿ ನೆಲೆಸಿರುವ ಎಲ್ಲಾ ಸಮುದಾಯದವರ ಬದುಕಿನಲ್ಲೂ ಗಮನಿಸಬಹುದು. 
ಪ್ರಸ್ತುತ ಅಧ್ಯಯನದ ಕಾಲಾವಧಿಯಲ್ಲಿ ಚನ್ನಪಟ್ಟಣ ತಾಲೂಕಿನ ಕುರುಬ ಸಮುದಾಯಕ್ಕೆ 
ಸಂಬಂಧಿಸಿದ, ಅವರು ತಮ್ಮೊಳಗೆ ನಡೆಯುತ್ತಿದ್ದ ವ್ಯಾಜ್ಯಗಳ ನ್ಯಾಯ ತೀರ್ಮಾನಗಳನ್ನು 
ಮಾಡಿಕೊಳ್ಳಲು ತನ್ನದೇ ಆದ ಗಡಿಗಳನ್ನು ಸ್ಥಾಪಿಸಿಕೊಂಡಿದ್ದರು. ನೀಲಸಂದ್ರ, ಕೋಡಂಬಳ್ಳಿ, 
ದೇವರಹಳ್ಳಿ ಇನ್ನೂ ಮೊದಲಾದ ಕಡೆಗಳಲ್ಲಿರುವ ಭೈರವನ ದೇವಾಲಯಗಳು ಅಂತಹ 


ಗಡಿಗಳಾಗಿದ್ದವು ಎಂಬುದನ್ನು ಈ ಅಧ್ಯಯನದ ಸಂದರ್ಭದಲ್ಲಿ ಗುರುತಿಸಲಾಗಿದೆ. 


ಚನ್ನಪಟ್ಟಣದ ಸ್ಥಳನಾಮಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಹಿನ್ನೆಲೆಯಿರುವ "ಪಂಚಕ್ರೋಶ” 
ಎಂಬ ಹೆಸರಿನಿಂದಲೂ ಕರೆಯಲಾಗಿದೆ. ಆದರೆ ಕ್ಷೇತಕಾರ್ಯ ಸಂದರ್ಭದಲ್ಲಿ ಇದಕ್ಕೆ 
ವ್ಯತಿರಿಕ್ತವಾಗಿ ಪಂಚಕ್ರೋಶ ಎಂಬುದು ಮೂಲತಃ ಮಳೂರು ಗ್ರಾಮದ ಹೆಸರುಗಳಲ್ಲಿ 
ಒಂದಾಗಿದೆ ಎಂದು ತಿಳಿದುಬಂದಿದೆ. ಈ ಗಾಮವು ಗಂಗರ ಕಾಲದಲ್ಲಿ ಶೈವ ಪಂಥದ 
ಪ್ರಮುಖ ಕೇಂದವಾಗಿತ್ತು ಇಲ್ಲಿರುವ ಪಂಚಲಿಂಗಗಳ ಅಥವಾ ಪಂಚ ಶಿವಾಲಯಗಳ 
ಹಿನ್ನೆಲೆಯಿಂದ ಮಳೂರಿಗೆ ಪ್ರಾಚೀನ ಕಾಲದಲ್ಲಿ ಪಂಚಕ್ರೋಶ ಎನ್ನುವ ಹೆಸರು ಬಂದಿದೆ 
ಎಂಬುದು ತಿಳಿದುಬಂದಿದೆ. ಮಳೂರು ಗ್ರಾಮಕ್ಕೆ ಸಮೀಪದಲ್ಲೇ ಇರುವ ಚನ್ನಪಟ್ಟಣ 
ಕಾಲಾಂತರದ ಪ್ರಮುಖ ಆಡಳಿತ ಕೇಂದವಾಗಿ ಗುರುತಿಸಿಕೊಂಡು ಮಳೂರಿಗಿಂತಲೂ ಹೆಚ್ಚು 
ಪ್ರಭಾವ ಪಡೆದುಕೊಂಡಿತು. ಇದರ ಪರಿಣಾಮದಿಂದ ಪಂಚಕ್ರೋಶ ಎಂಬ ಹೆಸರನ್ನು 
ಚನ್ನಪಟ್ಟಣಕ್ಕೆ ಸಮೀಕರಿಸಿ ಕರೆಯಲಾಗಿದೆ ಎಂಬುದನ್ನು ಸ್ಥಳನಾಮ ಅಧ್ಯಯನದ ಮೂಲಕ 
ಬೆಳಕಿಗೆ ತರಲಾಗಿದೆ. 


ಈ ತಾಲೂಕಿನ ಕೋಡಂಬಳ್ಳಿ ಬೆಟ್ಟದ ಸಾಲುಗಳಲ್ಲಿರುವ ವಾಡೇಮಲ್ಲೇಶ್ವರನ ಬೆಟ್ಟದ 
ವಾಡೇಮಲ್ಲೇಶ್ವರ ದೇವಾಲಯವು ಮೂಲತಃ ಜೈನ ನೆಲೆಯಾಗಿದ್ದು, ಕಾಲಾಂತರದಲ್ಲಿ ಶೈವ 
ದೇವಾಲಯವಾಗಿ ಪರಿವರ್ತಿತವಾಗಿರುವುದನ್ನು ಇದರ ದಾರದ ಲಲಾಟದಲ್ಲಿರುವ 
ಜಿನಬಿಂಬದ ಉಬ್ಬು ಕೆತ್ತನೆಯ ಆಧಾರದಿಂದ ಗುರುತಿಸಲಾಗಿದೆ. 

ಚನ್ನಪಟ್ಟಣ ತಾಲೂಕಿನಲ್ಲಿ ಹೊಯ್ದಳರ ಕಾಲಘಟ್ಟದಲ್ಲಿ ವೈಷ್ಣವ ಪಂಥದ ಪ್ರಭಾವ 


ಹೆಚ್ಚಾದ್ದರಿಂದ ಕೆಲವು ಶೈವ ದೇವಾಲಯಗಳು ವೈಷ್ಣವ ಪಂಥದ ದೇವಾಲಯಗಳಾಗಿ 


286 


೧೧. 


ಫಟ: 


೧೩. 


೧೪. 


೧೫. 


ಪರಿವರ್ತನೆಯಾಗಿವೆ. ಮಂಕುಂದ ಗಾಮಕ್ಕೆ ಸಮೀಪದಲ್ಲಿರುವ ಹುಲುವಾಡಿ ಬೆಟ್ಟದಲ್ಲಿನ ಶೈವ 
ದೇವಾಲಯವೊಂದು ತಿಮ್ಮಪ್ಪ ಎಂಬ ಹೆಸರಿನಲ್ಲಿ ವೈಷ್ಣವ ದೇವಾಲಯವಾಗಿ 
ಪರಿವರ್ತನೆಗೊಂಡಿರುವುದನ್ನು ಗುರುತಿಸಲಾಗಿದೆ. 


ವಿರುಪಾಕ್ಷಿಪುರ ಹೋಬಳಿ ವ್ಯಾಪ್ತಿಯಲ್ಲಿ ಹನಿಯೂರು ಪಕ್ಕದಲ್ಲಿ ಕಂಡುಬಂದಿರುವ ಪ್ರಾಚೀನ 
ಕಾಲದ ಜನವಸತಿ ನೆಲೆಯಲ್ಲಿ ಒಂದು ಕಾಲಭೈರವನ ಮೂರ್ತಿಶಿಲ್ಲವನ್ನು ಹಾಗೂ 
ಮಳೆದೊಡ್ಡಿಯಲ್ಲಿ ಒಂದು ರಾವಣೇಶ್ವರ ಮೂರ್ತಿಶಿಲ್ಲ, ಹುಲುವಾಡಿ ಬೆಟ್ಟದಲ್ಲಿ ಒಂದು ಲಿಂಗ 
ಮತ್ತು ವಿಷ್ಣುವಿನ ಮೂರ್ತಿಶಿಲ್ಲವನ್ನು ಬಿ.ವಿ.ಹಳ್ಳಿಯಲ್ಲಿ ಕಾಲಭೈರವನ ಮತ್ತು ಆಂಜನೇಯನ 
ಶಿಲ್ಲವನ್ನು ಹೊಸದಾಗಿ ಪತ್ತೆಹಚ್ಚಲಾಗಿದೆ. ಅಬ್ಬೂರಿನ ಪುರುಷೋತ್ತಮತೀರ್ಥರ ಗುಹೆಯಲ್ಲಿ 
ದೊರೆತಿರುವ ಧ್ಯಾನ ಮುದೆಯಲ್ಲಿರುವ ಆಂಜನೇಯನ ಶಿಲ್ಲವು ಈ ತಾಲೂಕಿನಲ್ಲೇ 
ಅಪರೂಪದ್ದಾಗಿದೆ. 

ವೀರಗಲ್ಲುಗಳು ಆಯಾ ಪ್ರದೇಶದ ಪ್ರಾಚೀನ ಕಾಲದ ಜನರ ವೀರತ್ವದ ಸಂಕೇತವಾಗಿವೆ. 
ಇಂತಹ ಅಂಶಗಳನ್ನು ಒಳಗೊಂಡಿರುವ ನೂರಾರು ವೀರಗಲ್ಲುಗಳು ಚನ್ನಪಟ್ಟಣ 


ತಾಲೂಕಿನಲ್ಲಿ ಕಂಡುಬಂದಿವೆ. ಅವುಗಳ ಅಧ್ಯಯನದ ಜೊತೆಗೆ ಕ್ಷೇತಕಾರ್ಯ ಸಂದರ್ಭದಲ್ಲಿ 
೨೫ ವೀರಗಲ್ಲುಗಳನ್ನು ಹೊಸದಾಗಿ ಪತ್ತೆಹಚ್ಚಲಾಗಿದೆ. 


ಗ್ರಾಮೀಣ ಪ್ರದೇಶವಾಗಿರುವ ಚನ್ನಪಟ್ಟಣ ತಾಲೂಕಿನಲ್ಲಿ ಗ್ರಾಮದೇವತೆಗಳ ಆರಾಧನೆ 
ಸಂಪ್ರದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಣುತ್ತೇವೆ. ನಂಬಿಕೆ, ರೂಢಿ, ಸಂಪ್ರದಾಯದ 
ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರುವ ವಿವಿಧ ಬಗೆಯ ಆಚರಣೆಗಳ ಕುರಿತ ವಿವರಗಳನ್ನು 


ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ಸಂಗಹಿಸಿಕೊಳ್ಳಲಾಗಿದೆ. ಹೀಗೆ ಸಂಗಹಿಸಿಕೊಂಡಿರುವ 


ಮಾಹಿತಿಗಳ ಮೂಲಕ ಇಲ್ಲಿನ ಜನಸಂಸ್ಕೃಶಿಯ ಅಂಶಗಳನ್ನು ವಿಶ್ಲೇಷಿಸಲಾಗಿದೆ. 
ಗ್ರಾಮದೇವತೆಗಳ ಆರಾಧನೆಯನ್ನು ಚನ್ನಪಟ್ಟಣ ತಾಲೂಕಿನ ಪ್ರಶಿಯೊಂದು ಗ್ರಾಮದಲ್ಲೂ 
ಕಾಣಬಹುದಾಗಿದೆ. ಗ್ರಾಮದೇವತೆಗಳ ಕುರಿತು ಪ್ರಚಲಿತದಲ್ಲಿರುವ ಐತಿಹ್ಯಗಳ ಮಾಹಿತಿಯನ್ನು 
ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ವಕ್ಷಗಳ ಸಂದರ್ಶನದ ಮೂಲಕ ಸಂಗಹಿಸಿಕೊಳ್ಳಲಾಗಿದೆ. 
ಹೀಗೆ ಸಂಗಹಿಸಿಕೊಂಡ ಐತಿಹ್ಯಗಳನ್ನು ಐತಿಹಾಸಿಕ ಸಾಮಾಜಿಕ, ಧಾರ್ಮಿಕ ಹಾಗೂ 
ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಲಾಗಿದೆ. ಜೊತೆಗೆ ಈವರೆಗೆ ನಡೆದಿರುವ ಅಧ್ಯಯನಗಳಲ್ಲಿ 
ದಾಖಲಾಗಿರುವ ಕೆಲವು ಐತಿಹ್ಯಗಳ ವಿವರಗಳನ್ನು ಪ್ರಸ್ತುತ ಅಧ್ಯಯನದ ಮೂಲಕ 
ದಾಖಲಿಸಲಾಗಿದೆ. 


ಚನ್ನಪಟ್ಟಣ ತಾಲೂಕು ತನ್ನದೇ ಆದ ನೈಸರ್ಗಿಕ ಸಂಪನ್ಮೂಲಗಳಿಂದ ಕೂಡಿರುವ ಹೆಚ್ಚು 
ಬಯಲು ಪ್ರದೇಶವನ್ನು ಹೊಂದಿರುವುದು. ಈ ರೀತಿಯ ಅನುಕೂಲಕರವಾದ ಪರಿಸರವಿರುವ 


287 


೧೬, 


ಫ್ರಿ 


ಚನ್ನಪಟ್ಟಣ ಪ್ರದೇಶದ ಚಾರಿತ್ರಿಕ ಕಾಲಘಟ್ಟದಲ್ಲಿ ಒಂದು ಗಂಗವಾಡಿಯ ಸೀಗಲನಾಡು, 
ಕೆಳಲೆನಾಡು ಹಾಗೂ ಚಿಕ್ಕಗಂಗವಾಡಿ ಸ್ಥಳೀಯ ಆಡಳಿತ ವಿಭಾಗಗಳಲ್ಲಿ ರಾಜಕೀಯವಾಗಿ 
ಆಯಾಕಟ್ಟಿನ ನೆಲೆಯಾಗಿ ಗುರುತಿಸಿಕೊಂಡ ಗಂಗರ, ಚೋಳರ, ಹೊಯ್ದಳರ, ವಿಜಯನಗರ 
ಅರಸರ ಹಾಗೂ ಮೈಸೂರು ಒಡೆಯರ ಆಳ್ಗಿಕೆಗೆ ಒಳಪಟ್ಟು ಆಡಳಿತಾತ್ಮಕವಾಗಿ ಹೇಗೆ ಮಹತ್ವ 
ಪಡೆದುಕೊಂಡಿತ್ತು ಎಂಬುದನ್ನು ಲಭ್ಯವಿರುವ ಆಕರಗಳ ಸಹಾಯದಿಂದ ಚಾರಿತ್ರಿಕವಾಗಿ 


ವಿಶ್ಲೇಷಿಸಲಾಗಿದೆ. 


ಈ ತಾಲೂಕಿನಲ್ಲಿ ಮಾಧ್ವ ಪರಂಪರೆಯ ಪ್ರಮುಖ ಕೇಂದವಾಗಿ ಪ್ರಾಮುಖ್ಯತೆಯನ್ನು 
ಪಡೆದುಕೊಂಡಿರುವ ಅಬ್ಲೂರು ಮತ್ತು ಬ್ರಹ್ಮಣೀಪುರ ಗಾಮಗಳು ಶೀವೈಷ್ಣವ ಪಂಥಕ್ಕೆ 
ಸೇರಿರುವ ಕೆಲವು ಧಾರ್ಮಿಕ ಪ್ರವರ್ತಕರ ನೆಲೆಗಾಗಿ ಪ್ರಸಿದ್ದಿ ಪಡೆದುಕೊಂಡಿವೆ. 
ಪುರುಷೋತ್ತಮತೀರ್ಥರ ಶಿಷ್ಯರಾಗಿ ಬಹ್ಮಣ್ಯತೀರ್ಥರು ಅವರ ಶಿಷ್ಯರಾಗಿ ವ್ಯಾಸತೀರ್ಥರು, 
ಶ್ರೀಗುರು ರಾಘವೇಂದರು ಮೊದಲಾದ ಗುರುಪರಂಪರೆಯನ್ನು ಹೊಂದಿರುವ ಅಬ್ಲೂರು 
ಮಾಧ್ವ ಪಂಥದ ಪ್ರಭಾವದಿಂದ ಮುಂದೆ ವಿಜಯನಗರ ಅರಸರ ಕಾಲದಲ್ಲಿ ದಾಸ ಸಾಹಿತ್ಯದ 
ಪ್ರಚಾರಕ್ಕೆ ಹೇಗೆ ವೇದಿಕೆಯಾಗಿತ್ತು ಎಂಬುದನ್ನು ಶಾಸನ, ಐತಿಹ್ಯ ಮತ್ತು ಇಲ್ಲಿ 
ಗುರುಪರಂಪರೆಯ ಹಿನ್ನೆಲೆಯಲ್ಲಿ ವಿಶ್ಲೇಸಿಸಲಾಗಿದೆ. 


ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಪ್ರಭಾವ ಬೀರಿರುವ ಮಲೆಮಹದೇಶ್ವರ, ಮಂಟೇಸ್ಟಾಮಿ 
ಮತ್ತು ಸಿದ್ದಪ್ಲಾಜಿ ಪರಂಪರೆಯಂತೆ ಈ ತಾಲೂಕಿನಲ್ಲಿ ಚನ್ನಪ್ಪಸ್ವಾಮಿಯ ಪರಂಪರೆಯಿದೆ. 
ಮೂಲತಃ ತಳಸಮುದಾಯಕ್ಕೆ ಸೇರಿದವರಾದ ಚನ್ನಪ್ಪಸ್ವಾಮಿ ಅವರನ್ನು ಇಲ್ಲಿನ ಮೇಲ್ಪರ್ಗದ 
ಜನರು ಆರಾಧಿಸುವ ಅಪರೂಪದ ಸಂಪ್ರದಾಯವನ್ನು ಇಲ್ಲಿ ಕಾಣಬಹುದು. ತಳ 
ಸಮುದಾಯಕ್ಕೆ ಸೇರಿರುವ ಇವರು ಮಂಟೆಸ್ಟಾಮಿ, ಮಹದೇಶ್ವರರಂತೆ ತನ್ನ ಪವಾಡಗಳ 
ಮೂಲಕ ಜನರ ಭಾವನೆಯಲ್ಲಿ ದೇವರಾಗಿ ಪರಿಣಮಿಸಿ, ಆರಾಧನೆಯ ಹಿನ್ನೆಲೆಯಲ್ಲಿ 
ಹುಟ್ಟಿಕೊಂಡಿರುವ ಅವರ ಪರಂಪರೆಗೆ ಸಂಬಂಧಿಸಿದ ವಿಷಯವನ್ನು ಪುಸ್ತುತ ಅಧ್ಯಯನದಲ್ಲಿ 
ದಾಖಲಿಸಲಾಗಿದೆ. 


ಹೀಗೆ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ದಾಖಲಾಗದೆ ಬಿಟ್ಟುಹೋಗಿದ್ದ ಕೆಲವು 


ಜಾಗಗಳನ್ನು ಪ್ರಸ್ತುತ ಅಧ್ಯಯನದ ಫಲಿತಗಳ ಮೂಲಕ ಕಂಡುಕೊಂಡು ದಾಖಲಿಸುವ 
ಪ್ರಯತ್ನವನ್ನು ಮಾಡಲಾಗಿದೆ. 


288 


ಪಟ್ಟಣ ತಾಲೂಕು : ಇತಿಹಾಸ ಮತ್ತು ಪುರಾತತ್ವ 
(ಕನ್ನಡ ವಿಶವಿದಾಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗಕ್ಕೆ ಸಲ್ಲಿಸಿದ ಪಿಎಚ್‌.ಡಿ 
ಮಹಾಪ್ರಬಂಧದ ಅಂತಿಮ ಸಾರಲೇಖ) 


ಮಾನವ ತನ್ನ ಬದುಕನ್ನು ರೂಪಿಸಿಕೊಳ್ಳುವುದಕ್ಕಾಗಿ ನಡೆಸಿದ ನಿರಂತರ ಹೋರಾಟ ಹಾಗೂ 
ಸಾಮರಸ್ಯ್ಕಗಳ ಕಥನವೇ ಚರಿತ್ರೆ ಇದು ಗತ ಹಾಗೂ ವರ್ತಮಾನಗಳಂಬ ಗಡಿಗಳಿಲ್ಲದೆ ನಿರಂತರವಾಗಿ 
ನಡೆದುಕೊಂಡು ಬಂದಿರುವ ಪಕ್ರಿಯೆಯಾಗಿದೆ. ಭಾರತೀಯ ಸಮಾಜದಲ್ಲಿ ಅಧಿಕಾರ ಮತ್ತು ಸವಲತ್ತುಗಳೇ 
ಮುಖ್ಯ ಎನಿಸಿದ್ದರಿಂದ ಶ್ರೇಣಿಕೃತ ಸಮಾಜದ ವ್ಯವಸ್ಥೆಯ ಹುಟ್ಟಿಗೆ ಕಾರಣವಾಯಿತು. ಇಲ್ಲಿನ ಜನ 
ಸಂಸ್ಕೃತಿಯ ಮೇಲೆ ವೈದಿಕ ಸಂಸ್ಕೃಶಿಯು ತನ್ನ ಒಡೆತನವನ್ನು ಸಾಧಿಸಿದ್ದರಿಂದ ಜನಸಾಮಾನ್ಯರ ಸಾಧನೆಗಳು 
ಮಹತ್ವ ಪಡೆಯದೆ ಚರಿತ್ರೆ ಬರವಣಿಗೆಗಳಲ್ಲಿ ಗೌಣವಾದವು. ಇದು ಭಾರತದ ಇತಿಹಾಸದಲ್ಲಿ ಪ್ರಾಚೀನ 
ಕಾಲದಿಂದಲೂ ಪ್ರಭುತ್ಸ್ತದ ನಿಲುವುಗಳು ಬಹಳಷ್ಟು ಕ್ಷೇತ್ರಗಳ ಬರವಣಿಗೆಯಲ್ಲಿ ಅಷ್ಟಾಗಿ ಪ್ರಾಮುಖ್ಯತೆ 
ಪಡೆಯದಂತೆ ಮಾಡಿದವು. ಇದರಿಂದ ರಾಜಪ್ರಭುತ್ವ ಹಾಗೂ ಧಾರ್ಮಿಕ ಪ್ರಭುತ್ಸ್ನದ ಅಧೀನಕೊಳಪಟ್ಟ 
ಬರವಣಿಗೆಗಳು ಇಡೀ ಸಮಾಜವನ್ನೇ ಪ್ರಭಾವಿಸಿದವು ಎಂಬಂತೆ ಚರಿತ್ರೆ ರಚನೆಯಾಗಲು ಒತ್ತು 
ನೀಡಿರುವುದನ್ನು ಕಾಣಬಹುದು. ರಾಜಪಭುತ್ವ್ತದ ಪ್ರಧಾನ ಸಂಸ್ಕೃತಿಯ ಸುತ್ತಲೂ ಇರುವ ಪ್ರಭಾವಿ 
ಬರಹಗಳಲ್ಲಿ ಸಾಮ್ರಾಜ್ಯಗಳ, ರಾಜಮನೆತನಗಳ, ಅಧಿಕಾರಿಗಳ ಹಾಗೂ ಮೇಲ್ಪರ್ಗದವರ ಕುರಿತ 
ಅಂಶಗಳನ್ನೇ ಚರಿತ್ರೆಯಲ್ಲಿ ಹೆಚ್ಚಾಗಿ ಪ್ರತಿಬಿಂಬಿಸಿ ದಾಖಲಿಸಲಾಗಿದೆ. ಚರಿತ್ರೆ ರಚನೆಗೊಳ್ಳುವುದಕ್ಕೂ. 
ಪಭುತ್ನ್ಸಕ್ಟೂ ನೇರ ಸಂಬಂಧ ಇರುವುದರಿಂದ ಸಮಾಜದ ಅಂಚಿನ ಜನರ ಜೀವನದ ಘಟನೆಗಳು 
ಚರಿತ್ರೆಯಲ್ಲಿ ಹೆಚ್ಚು ದಾಖಲಾಗದೆ ನಿರ್ಲಕ್ಷಕ್ಕೆ ಒಳಪಟ್ಟವು. ಪುಭುತ್ವ ಕೇಂದಿತ ಪೂರ್ವಾಗಹ ಬರವಣಿಗೆ 
ಪ್ರಭಾವದಿಂದ ಸ್ಥಳ, ಗ್ರಾಮ. ಹೋಬಳಿ, ತಾಲೂಕು, ಜಿಲ್ಲೆ ಮೊದಲಾದ ಕ್ಷೇತ್ರಗಳನ್ನು ಚರಿತ್ರೆಯ 
ಮುಖ್ಯವಾಹಿನಿಗೆ ತರದೆ ನಿರ್ಲಕ್ಷಿಸಲಾಗಿದೆ. ಇಂಥ ಹಲವು ಅಂಶಗಳನ್ನು ಚರಿತ್ರೆಯಲ್ಲಿ ಗಂಭೀರವಾಗಿ 
ಪರಿಗಣಿಸಿರುವುದು ಇತ್ತೀಚಿನ ಅಧ್ಯಯನಗಳಿಂದ ಕಂಡುಬರುತ್ತದೆ. 


ಆರಂಭದಲ್ಲಿ ರಚನೆಯಾಗಿರುವ ಚರಿತ್ರೆಗಳಲ್ಲಿ ಸಾಮ್ರಾಜ್ಯ ಹಾಗೂ ಮೇಲ್ಪರ್ಗದವರಿಗೆ ಸಂಬಂಧಿಸಿದ 
ಅಂಶಗಳಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಲಾಗಿದೆ. ರಾಜಮನೆತನದ ಜೀವನ ಹಾಗೂ ಯುದ್ಧವನ್ನೇ ಇಡೀ 


ರಾಷಕ್ಷೆ ರಾಜ್ಯಕ್ಷೆ ಸಂಬಂಧಿಸಿದ ಉಜ್ಜಲ ಘಟನೆಗಳೆಂದು, ಅವುಗಳೇ ಸಾರ್ವಕಾಲಿಕ ಸತ್ಯ ಎಂಬಂತೆ 
ನಿರೂಪಿಸಲಾಗಿದೆ. ಪ್ರಭುತ್ಸದ ಬರವಣಿಗೆಗಳು ಸಮಾಜದ ಜನಸಾಮಾನ್ಯರ ಅಂಶಗಳನ್ನು 
ಕೇಂದ್ರೀಕರಿಸಿ ಚರಿತ್ರೆ ರಚಿಸಲು ಅನುವು ಮಾಡಿಕೊಟ್ಟಿಲ್ಲ. ಇದು ವಿಶಾಲ ವ್ಯಾಪ್ತಿ ಅಧ್ಯಯನಗಳಿಗೆ ತೊಡಕಾಗಿ 
ಪರಿಣಮಿಸಿದೆ. ಇತ್ತೀಚೆಗೆ ಬದಲಾದ ಸಂಶೋಧಕರ ಆಲೋಚನೆಗಳಿಂದ ಸ್ಥಳೀಯ ಹಾಗೂ ಮೌಖಿಕ ಚರಿತ್ರೆ 
ಎಂಬ ಹೊಸ ಅಧ್ಯಯನ ಕ್ರಮಗಳು ಹುಟ್ಟಿಕೊಂಡವು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪರಿಸರದ ಕುರಿತ 
ಎಲ್ಲಾ ಆಯಾಮಗಳನ್ನು ಒಳಗೊಂಡ ವಿಶಾಲ ವ್ಯಾಪ್ತಿ ಅಧ್ಯಯನಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿವೆ. 


ಪರಿವರ್ತನಾಶೀಲ ಕಾಲಘಟ್ಟದ ಅಧ್ಯಯನಗಳ ಸಂಶೋಧನಾ ಶಿಸ್ತು ಕೂಡ ಹೊಸ ಸೈದ್ಧಾಂತಿಕ 
ಚಿಂತನೆಯೊಂದಿಗೆ ಸದಾಕಾಲ ಬದಲಾಗುತ್ತಲೇ ಇರುತ್ತದೆ. ಸಾಮ್ರಾಜ್ಯದ ಮೂಲಕ ಕಟ್ಟಿಕೊಡುವ ಚರಿತ್ರೆಗಳು 
ಗಣನೀಯವಾಗಿ ಕಡಿಮೆಗೊಳ್ಳುತ್ತಿವೆ. ಇದರಿಂದ ಪ್ರಸ್ತುತದ ಸಂಶೋಧಕರು ಹೊಸ ಅಧ್ಯಯನಗಳ ಮೂಲಕ 
ಸಮಗ್ರ ಚರಿತ್ರೆಗೆ ಪೂರಕವಾಗಿ ಚಿಂತನೆ ಮಾಡುವ ಆಸಕ್ತಿಗಳನ್ನು ತೋರಿಸುತ್ತಿದ್ದಾರೆ. ಪ್ರಭುತ್ನಕೇಂದಿತ 
ಬರಹಗಳ ತೊಡಕುಗಳನ್ನು ನಿವಾರಿಸಲು ವೈಚಾರಿಕ ದೃಷ್ಠಿಕೋನಗಳೊಂದಿಗೆ ಚರಿತ್ರೆ ಕಟ್ಟುವ ಪ್ರಯತ್ನ 


ಉಪಯುಕ್ತವಾದುದಾಗಿದೆ. ಇಂತಹ ಉದ್ದೇಶಗಳ ಮೂಲಕ ಪ್ರಸ್ತುತ ಅಧ್ಯಯನವನ್ನು ಮಾಡಲಾಗಿದೆ. 


ಚರಿತ್ರೆಯಲ್ಲಿ ಜನಸಾಮಾನ್ಯರ ಬದುಕಿನ ಎಲ್ಲಾ ಆಯಾಮಗಳ ಅಂಶಗಳನ್ನು ಕಡೆಗಣಿಸುವುದಾದರೆ 
ಅದು ವಸ್ತುನಿಷ್ಠ ಮತ್ತು ವೈಚಾರಿಕತೆಯಿಂದ ಕೂಡಿರಲು ಸಾಧ್ಯವಾಗುವುದಿಲ್ಲ. ಸಮಾಜದ ಮಹತ್ವಪೂರ್ಣ 
ಕುತೂಹಲಕಾರಿ ಸಂಗತಿಗಳು ಚರಿತ್ರೆಯಲ್ಲಿ ದಾಖಲಾಗದಿದ್ದರೆ, ಮಾನವನ ಬದುಕಿನ ಸಮಗ್ರ ಚಿತ್ರಣ 
ದೊರೆಯುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಜನರ ಸಾಧನೆಗಳನ್ನು ಒಳಗೊಂಡಂತೆ ಇತಿಹಾಸ ಅಧ್ಯಯನದ 
ಚೌಕಟ್ಟಿನೊಳಗೆ ಚರಿತ್ರೆಯನ್ನು ಕಟ್ಟಬೇಕಾಗಿರುವುದು ಇತಿಹಾಸಕಾರರ ಮೇಲಿರುವ ಮುಖ್ಯ 
ಜವಾಬ್ದಾರಿಯಾಗಿದೆ. ಇತ್ತೀಚಿನ ಚರಿತ್ರೆ ಬರವಣಿಗೆ ಕ್ರಮದಲ್ಲಿ ಇಂತಹ ಜವಾಬ್ದಾರಿಗಳು ಹೆಚ್ಚುತ್ತಿರುವುದರಿಂದ 
ತೃಪ್ತಿಕರ ಅಧ್ಯಯನಗಳು ನಡೆಯಲು ಸಾಧ್ಯವಾಗುತ್ತಿದೆ. ಇಂತಹ ಹೊಸ ದೃಷ್ನಿಕೋನಗಳ ನೆಲೆಯಲ್ಲಿ 
"ಚನ್ನಪಟ್ಟಣ ತಾಲೂಕು ಇತಿಹಾಸ ಮತ್ತು ಪುರಾತತ್ಥ' ಎಂಬ ವಿಷಯವನ್ನು ಸ್ಥಳೀಯ ಚರಿತ್ರೆಯ 
ಹಿನ್ನೆಲೆಯಲ್ಲಿ ಸೂಕ್ಕ್ಮ ಅಧ್ಯಯನದ ಮೂಲಕ ಸಮಗ್ರವಾಗಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಲಾಗಿದೆ. 

ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ರಾಮನಗರ ಜಿಲ್ಲೆಯ ತಾಲೂಕುಗಳಲ್ಲಿ ಒಂದಾದ ಚನ್ನಪಟ್ಟಣ 


'ಬಣ್ಣದ ಗೊಂಬೆನಗರ' ಎಂದು ಪ್ರಸಿದ್ಧಿಯಾಗಿದೆ. ವ್ಯಾಸತೀರ್ಥರ ಕಾಲದಲ್ಲಿ ಈ ಊರಿಗೆ "ಚಂದಾಪಟ್ಟಣ' 


ಎಂದು ಹೆಸರಿತ್ತೆಂದು ಹೇಳಲಾಗುತ್ತದೆ. ಕಾಲಾಂತರದಲ್ಲಿ ಚಂದಾಪುರ, ಚತುರ್ಮೇದಿಪುರ, 


ಚತುರ್ಮೇದಿಮಂಗಳ, ಚಂದಪಟ್ಟಣ, ಚೆಂನ್ನಪಟ್ಟಣ. ಚನ್ನಪಟ್ಟಣ ಎಂದು ಪರಿವರ್ತನೆಗೊಳ್ಳುತ್ತಾ ತನ್ನ 
ಅಸ್ಲಿತೆಯನ್ನು ಉಳಿಸಿಕೊಳ್ಳುತ್ತಾ ಬಂದಿದೆ. ಕಿ.ಶ. ೧೩೮೭ರ ಕೃಷ್ಣಾಪುರ ಗ್ರಾಮದ ಶಾಸನದಲ್ಲಿ ಚೆಂನ್ನಪಟ್ಟಣ 
ಎಂಬ ಉಲ್ಲೇಖ ಮೊದಲಿಗೆ ಸಿಗುತ್ತದೆ. ಇದರಿಂದ ಕ್ರಿಶ. ಹದಿನಾಲ್ಕನೆಯ ಶತಮಾನದ ವೇಳೆಗಾಗಲೆ 
ಚನ್ನಪಟ್ಟಣ ಎಂಬ ಹೆಸರು ಶಾಸನಗಳಲ್ಲಿ ಉಲ್ಲಖಗೊಂಡಿರುವುದನ್ನು ನೋಡಬಹುದು. ಹೀಗೆ ಚಾರಿತ್ರಿಕ 
ಕಾಲಘಟ್ಟದಲ್ಲಿ ಆಡಳಿತಾತ್ಮಕವಾಗಿ ಗುರುತಿಸಿಕೊಂಡ ಚನ್ನಪಟ್ಟಣ ಇಂದು ತಾಲೂಕು ಕೇಂದವಾಗಿ 
ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಭೌಗೋಳಿಕವಾಗಿ ಇದರ ಉತ್ತರದಲ್ಲಿ ರಾಮನಗರ ತಾಲೂಕು, 
ದಕ್ಷಿಣದಲ್ಲಿ ಮಳವಳ್ಳಿ ತಾಲೂಕು, ಪೂರ್ವದಲ್ಲಿ ಕನಕಪುರ ತಾಲೂಕು. ಪಶ್ಚಿಮದಲ್ಲಿ ಮದ್ದೂರು 
ತಾಲೂಕಿನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. 


ಭೂಮಿಯ ಮೇಲ್ಮೈ ಲಕ್ಷಣಗಳ ಆಧಾರದ ಮೇಲೆ ಚನ್ನಪಟ್ಟಣ ತಾಲೂಕು ಪರಿಸರವನ್ನು ಅರಣ್ಯ 
ಪ್ರದೇಶ ಮತ್ತು ಮೈದಾನ ಪ್ರದೇಶಗಳೆಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ರಂಗಸ್ಟಾಮಿ ಬೆಟ್ಟ, 
ಕೋಡಂಬಳ್ಲಿ ಬೆಟ, ಚನ್ಮಪಾಜಿ ಬೆಟ, ವಾಡೆಮಲ್ಲೇಶರ ಬೆಟ, ವಾಯುವ,್ನ ಭಾಗದಲ್ಲಿ ಹಿತಲಗುಡ್ಡ 
೪ ಟ್‌ ಷ್‌ [ ನು" ಬೆ ನಿ ನು 5 & 
ಕರಡಿಕಲ್ಲು, ಬಸವನಕಲ್ಲು, ಕೆಂಗಲ್‌, ನರಸಿಂಹಸ್ವಾಮಿ ಬೆಟ್ಟ ಸಾಲುಗಳಿವೆ. ಈ ತಾಲೂಕಿನ ಉತ್ತರ ಭಾಗದಲ್ಲಿ 
ಕಣಶಿಲೆಯ ಪ್ರಭೇದವಾದ ಗಾನೈಟ್‌ ಜಿನೆಸಸ್‌ ಶಿಲಾಪದರ ಆವರಿಸಿದೆ. ಬೆಂಗಳೂರು ಮತ್ತು ಮೈಸೂರು 
ನಗರಗಳನ್ನು ಸಂಪರ್ಕಿಸುವ ರಾಜ್ಯ ಹೆದ್ದಾರಿ (ನಂ-೧೭) ಚೆನ್ನಪಟ್ಟಣ ತಾಲೂಕು ಕೇಂದದಿಂದ ಹಾದು 
ಹೋಗುವುದರಿಂದ ಜನ ಸಂಪರ್ಕ ಪ್ರದೇಶವಾಗಿಯೂ ಮಹತ್ವ ಪಡೆದುಕೊಂಡಿದೆ. 


2 


ಮುದಮಟ್ಟದಿಂದ ೬೭೦ ಮೀ. ಎತ್ತರದಲ್ಲಿರುವ ಈ ಪ್ರದೇಶದಲ್ಲಿ ಮೇ ತಿಂಗಳಿನಿಂದ ನವೆಂಬರ್‌ 
ತಿಂಗಳವರೆಗೆ ವಾರ್ಷಿಕವಾಗಿ ೮೩೯.೫ ಸೆಂ.ಮೀ. ಪ್ರಮಾಣ ಮಳೆಯಾಗುತ್ತದೆ. ಪೂರ್ವದಿಂದ ಬೀಸಿಬರುವ 
ಮಾನೂನ್‌ ಮಾರುತಗಳಿಂದ ಹಿತಕರ ವಾತಾವರಣವಿದ್ದು ಗರಿಷ್ಠ ೩೧” ಸೆ. ಹಾಗೂ ಕನಿಷ್ಠ ೧೪” ಸೆ. 
ಉಷ್ಟಾಂಶವಿದೆ. ೧೮೮೭ರ ಅಕ್ಟೋಬರ್‌ ೯ನೆಯ ತಾರೀಖಿನ ದಿನದಂದು ೨೨೧.೫ ಮಿ.ಮೀ ಮಳ 
ಬಿದ್ದಿರುವ ದಾಖಲೆಯಿದೆ. ಭೌಗೋಳಿಕವಾಗಿ ಒಟ್ಟು ೫೩೫ ಚ.ಕಿ.ಮೀ. ವಿಸ್ತೀರ್ಣ ಭೂ ಪ್ರದೇಶದವರೆಗೆ 
ವ್ಯಾಪ್ತಿಯನ್ನು ಹೊಂದಿದೆ. ಕಣ್ಣ ಇಲ್ಲಿನ ಮುಖ್ಯ ನದಿಯಾಗಿದೆ. ಮಾಗಡಿ ತಾಲೂಕಿನ ಶ್ರೀಪತಿಹಳ್ಳ ಗ್ರಾಮದ 
ಸಮೀಪದಲ್ಲಿ ಹುಟ್ಟಿ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವ ಇದು ಚನ್ನಪಟ್ಟಣ ತಾಲೂಕಿನಲ್ಲಿ ಒಟ್ಟು ೩೪ 
ಕಿ.ಮೀ. ಮಳವಳ್ಳಿ ತಾಲೂಕಿನ ಸರಗೂರು ಕಾಲುವೆಯ ಬಳಿ ಶಿಂಷಾ ನದಿಯನ್ನು ಸೇರುತ್ತದೆ. ೧೯೪೬ರಲ್ಲಿ 


ಅಬ್ಬ್ಲೂರು ಗ್ರಾಮದ ಬಳಿ ಈ ನದಿಗೆ ಜಲಾಶಯವನ್ನು ನಿರ್ಮಿಸಲಾಗಿದೆ. 


ಅಬ್ಲೂರು ಅಣೆಕಟ್ಟು, ಕೂಡ್ಲೂರು ಕೆರೆ ಹೊಂಗನೂರು ಕೆರೆ ಹರೂರು ಕೆರೆ ಇಗ್ಗ್ಲಲೂರು ಕೆರೆ 
ಹಾಗೂ ಹಳ್ಳ-ಕೊಳ್ಳಗಳು ಇಲ್ಲಿನ ಜಲ ಸಂಪತ್ತಿನ ಮೂಲಗಳಾಗಿವೆ. ಇಲ್ಲಿನ ನೀರಾವರಿ ವ್ಯವಸ್ಥೆಯಿಂದ 
ತೆಂಗು, ಕಬ್ಬು ಭತ್ತ. ಬಾಳೆ, ರೇಷ್ಮೆ ಮುಂತಾದ ವಾಣಿಜ್ಯ ಬೆಳಗಳನ್ನು ಈ ಪರಿಸರದಲ್ಲಿ ಹೆಚ್ಚಾಗಿ 
ಬೆಳೆಯಲಾಗುತ್ತದೆ. ಇಲ್ಲಿನ ಜನರ ಮುಖ್ಯ ಕಸುಬು ಬೇಸಾಯವಾಗಿದ್ದು, ಅದರ ಜೊತೆಗೆ ಹಲವು 
ಉಪಕಸಬುಗಳು ಇಂದಿಗೂ ಚಾಲ್ತಿಯಲ್ಲಿವೆ. ಬೆಂಗಳೂರು ನಗರದಿಂದ ೬೦ ಕಿ.ಮೀ ದೂರದಲ್ಲಿರುವ 
ಚನ್ನಪಟ್ಟಣ ವ್ಯಾಪಾರ, ವಾಣಿಜ್ಯ ಉದ್ಯೋಗ, ಕೈಗಾರಿಕೆ ಮರದಿಂದ ತಯಾರಾಗುವ ಬಣ್ಣದ ವಸ್ತುಗಳ 
ಗೊಂಬೆಗಳು ಮೊದಲಾದ ಉದ್ಯಮಗಳಿಂದ ಇತ್ತೀಚೆಗೆ ಅಭಿವೃದ್ದಿಯತ್ತ ಸಾಗುತ್ತಿದೆ. 


ಚನ್ನಪಟ್ಟಣ ತಾಲೂಕು ಪರಿಸರ ಮಾನವ ನೆಲೆಸಲು ಅನುಕೂಲಕರವಾಗಿದೆ. ಹೀಗಾಗಿ ಇಲ್ಲಿನ 
ಪರಿಸರ ಪಾಗಿತಿಹಾಸ ಕಾಲದಿಂದಲೂ ಮಾನವ ನೆಲೆಸಲು ಪ್ರಾಶಸ್ತ್ಯವಾದ ಪ್ರದೇಶವಾಗಿದೆ. ಹಾಗಾಗಿ ಇಲ್ಲಿ 
ನವಶಿಲಾಯುಗ ಮತ್ತು ಬೃಹತ್‌ ಶಿಲಾಯುಗದ ಕುರುಹುಗಳು ಪತ್ತೆಯಾಗಿವೆ. ಸಿದ್ಧಾಪುರದ ಬಳಿ 
ನವಶಿಲಾಯುಗದ ಕೈಗೊಡಲಿ ಹಾಗೂ ಇತರ ಅವಶೇಷಗಳು ಕಂಡುಬಂದಿವೆ. ಸಿಂಗರಾಜಪುರ, ಬಾಣಗಳ್ಳಿ, 
ವಿರುಪಾಕ್ಷಿಪುರ, ಭೂಹಳ್ಳಿ, ವಿಠಲೇನಹಳ್ಳಿ, ಮಾಕಳಿ, ಹರೂರು, ಮೆಣಸಿಗಳ್ಳಿ ಮುಂತಾದ ಪ್ರದೇಶಗಳಲ್ಲಿ 
ಬೃಹತ್ತಿಲಾಯುಗದ ಶಿಲಾಗೋರಿಗಳು ಪತ್ತೆಯಾಗಿವೆ. 


ಈ ತಾಲೂಕಿನ ಚಾರಿತ್ರಿಕ ಕಾಲಘಟ್ಟವನ್ನು ಗಮನಿಸಿದರೆ ಭಾರತದಲ್ಲಿ ಮೌರ್ಯರಿಗೂ ಮೊದಲು 
ಆಳ್ಗಿಕೆ ನಡೆಸಿರುವ ನಂದ ವಂಶದ ದೊರೆ ವಿಜಯಪಾಲ ಎಂಬುವನು ಮಾಕುಂದ(ಮಂಕುಂದ) 
ಪಟ್ಟಣವನ್ನು ಸ್ಥಾಪಿಸಿದ್ದನೆಂಬ ಐತಿಹ್ಯವಿದೆ. ಪ್ರಾದೇಶಿಕವಾಗಿ ಕೆಲವು ಐತಿಹಾಸಿಕ ಕುತೂಹಲಕಾರಿಯಾದ 
ಅಂಶಗಳನ್ನು ಚನ್ನಪಟ್ಟಣ ತಾಲೂಕು ಒಳಗೊಂಡಿದೆ. ಅಖಂಡ ಭಾರತವನ್ನಾಳಿದ ವರೌರ್ಯರಿಗೆ ಹಾಗೂ 
ದಕ್ಷಿಣ ಭಾರತವನ್ನು ಒಳಗೊಂಡಂತೆ ಹಲವು ಪ್ರದೇಶಗಳನ್ನಾಳಿದ ಶಾತವಾಹನರ ಸಾಮ್ರಾಜ್ಯ ವ್ಯಾಪಿಗೆ 
ಕರ್ನಾಟಕವು ಒಳಪಟ್ಟಿದ್ದರಿಂದ, ಈ ಮೂಲಕ ಚನ್ನಪಟ್ಟಣ ತಾಲೂಕು ಸಹ ಇವೆರಡೂ ರಾಜಮನೆತನಗಳ 
ಆಳ್ಗಿಕೆಯ ವ್ಯಾಪ್ತಿಗೊಳಪಟ್ಟಿತ್ತು ಎನ್ನಬಹುದು. 


ಗಂಗರ ಅಧಿಕಾರವಧಿಯಿಂದ ಚನ್ನಪಟ್ಟಣ ತಾಲೂಕಿನ ರಾಜಕೀಯ ಇತಿಹಾಸ ಪ್ರಾರಂಭವಾಗುತ್ತದೆ. 
ಗಂಗವಾಡಿ ೯೬,೦೦೦ ಸೀಮೆಗೆ ಸೇರಿದ್ದ ಈ ತಾಲೂಕಿನ ಮಾಕುಂದ(ಮಂಕುಂದ) ಗ್ರಾಮವು ಗಂಗರ 
ಉಪರಾಜಧಾನಿಯಾಗಿತ್ತು ಗಂಗರ ನಂತರ ಚನ್ನಪಟ್ಟಣ ಪ್ರದೇಶವನ್ನು ತಮ್ಮ ಅಧೀನಕ್ಕೊಳಪಡಿಸಿಕೊಂಡು 
ಆಳಿಕೆ ನಡೆಸಿದ ಚೋಳರ ಕಾಲದಲ್ಲಿ ಈ ಪ್ರದೇಶ ಮುದಿಗೊಂಡ ಚೋಳಮಂಡಳಕ್ಕೆ ಸೇರಿದ್ದ ಭಾಗವಾಗಿತ್ತು. 


ಇವರ ಆಳ್ಗಿಕೆ ಕಾಲದಲ್ಲಿ ಹೊಂಗನೂರು. ಕೂಡ್ಲೂರು. ಮಳೂರು, ಮಳೂರುಪಟ್ಟಣ ಮೊದಲಾದ 
ಗ್ರಾಮಗಳಲ್ಲಿ ಅಗ್ರಹಾರಗಳು ನಿರ್ಮಾಣಗೊಂಡವು. ಚೋಳರ ನಂತರ ಚನ್ನಪಟ್ಟಣ ಪ್ರದೇಶವನ್ನು ತಮ್ಮ 
ವ್ಯಾಪ್ತಿಗೊಳಪಡಿಸಿಕೊಂಡು ಆಳ್ಲಿಕೆ ಮಾಡಿದ ಹೊಯ್ದಳರ ಕಾಲದಲ್ಲಿ ಕೂಡ ಹೊಂಗನೂರು ಗಾಮವನ್ನು 
ಕೆಳಲನಾಡಿನ  ಉಪರಾಜಧಾನಿಯಾಗಿ ಮಾಡಿಕೊಂಡು ಆಳ್ಗಿಕೆ ಮಾಡಿರುವುದು ಶಾಸನಗಳಿಂದ 
ತಿಳಿದುಬರುತ್ತದೆ. ವಿಜಯನಗರದ ಅರಸರ ಕಾಲದಲ್ಲಿ ಪಾಳೆಯಗಾರನಾದ ಜಗದೇವರಾಯ ಮತ್ತು ಅವನ 
ಮನೆತನದವದರು ಚನ್ನಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ಗಿಕೆ ನಡೆಸಿದರು. ನಂತರ 
ಮೆ 


5) 
ಮಾಡಿರುವುದರಿಂದ ಚನ್ನಪಟ್ಟಣ ತಾಲೂಕು ಐತಿಹಾಸಿಕವಾಗಿ ತನ್ನದೇ ಆದ ಮಹತ್ವ ಪಡೆದುಕೊಂಡಿದೆ. 


ಸೂರು ಒಡೆಯರ, ಹೈದರಾಲಿ, ಟಿಪ್ಪು ಸುಲ್ತಾನ್‌ ಹಾಗೂ ಬ್ರಿಟಿಷ್‌ ಅಧಿಕಾರಿಗಳು ಲಳ್ಳಿಕೆ 


ಇವರುಗಳ ಆಡಳಿತಾವಧಿಯಲ್ಲಿ ಇಲ್ಲಿ ನಿರ್ಮಾಣಗೊಂಡಿರುವ ದೇವಾಲಯ, ಕೆರೆ-ಕಟ್ಟೆಗಳು, ಶಾಸನ, 
ವೀರಗಲ್ಲು. ಮೂರ್ತಿಶಿಲ್ಲಗಳು, ಮೊದಲಾದ ಸ್ಮಾರಕಗಳು ಇಲ್ಲಿನ ಚರಿತ್ರೆ ರಚನೆಗೆ ಮುಖ್ಯ ಆಕರಗಳಾಗಿವೆ. 
ಇವುಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಕ್ಷೇತಕಾರ್ಯ ಸಂದರ್ಭದಲ್ಲಿ ಸಂಗಹಿಸಿಕೊಂಡು ಅವುಗಳ 
ವಿಶ್ಲೇಷಣೆಯ ಮೂಲಕ "ಚನ್ನಪಟ್ಟಣ ತಾಲೂಕು : ಇತಿಹಾಸ ಮತ್ತು ಪುರಾತತ್ವ' ಅಧ್ಯಯನವನ್ನು 
ಮಾಡಲಾಗಿದೆ. 


ಭಾರತದ ಸ್ವಾತಂತ್ರಕ್ಕಾಗಿ ದೇಶದಾದ್ಯಂತ ಬ್ರಿಟಿಷರ ವಿರುದ್ದ ಹೋರಾಟಗಳು ನಡೆದವು. ಆ 
ಸಂದರ್ಭದಲ್ಲಿ ಚನ್ನಪಟ್ಟಣದ ಕೆಲವರು ಕೂಡ ರಾಷ್ಟ್ರದಲ್ಲಿ ನಡೆಯುತ್ತಿದ್ದ ಸ್ಥಾತಂತ್ರ ಹೋರಾಟದಲ್ಲಿ ಮಹತ್ವದ 
ಪಾತ್ರ ವಹಿಸಿರುವುದಕ್ಕೆ ಹಲವು ದಾಖಲೆಗಳಿವೆ. ೧೯೨೭ ಮತ್ತು ೧೯೩೬ರಲ್ಲಿ ಗಾಂಧೀಜಿಯವರು 
ರಾಮನಗರಕ್ಕೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಭೆ ಸೇರಿದ್ದ ಜನರನ್ನು ಉದ್ದೇಶಿಸಿ ದೇಶದ ಸ್ಟಾತಂತ್ರ 
ಚಳುವಳಿಯಲ್ಲಿ ಭಾಗವಹಿಸುವಂತೆ ಹಾಗೂ ಖಾದಿಯ ಮಹತ್ವ ಕುರಿತು ಭಾಷಣ ಮಾಡಿದ್ದರು. ಅದರ 
ಪರಿಣಾಮದಿಂದ ಈ ತಾಲೂಕಿನ ವಕೀಲ ಮಾದೇಗೌಡ, ಎಲ್‌.ಕೆ. ಕೃಷ್ಣಸ್ಥಾಮಿ, ಅಬ್ಬೂರು ಗೋಪಣ್ಣ, 
ಕನ್ನಮಂಗಲದ ಕೃಷ್ಣಮೂರ್ತಿ, ಹರ್ತಿ ಆದಿರಾಜಯ್ಯ, ಅಜರ್‌ ಅಲಿ ಮೊದಲಾದವರು ಅಂದಿನ 
ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಭಾರತದ ಸ್ಥಾತಂತ್ರ ಹೋರಾಟದಲ್ಲಿ ಚನ್ನಪಟ್ಟಣ ತಾಲೂಕಿನ 
ಕೊಡುಗೆ ನೀಡಿ ಜನರಿಗೆ ಮಾದರಿಯಾಗಿದ್ದಾರೆ. 


ಪ್ರಾಚೀನ ಕಾಲದಿಂದಲೂ ಚೆನ್ನಪಟ್ಟಣ ತಾಲೂಕು ಪರಿಸರ ಐತಿಹಾಸಿಕ ಪರಂಪರೆಯನ್ನು ತನ್ನ 


ಒಡಲಿನಲ್ಲಿ ಇಟ್ಟುಕೊಂಡು ಬೆಳೆಸುತ್ತಾ ಬಂದಿದೆ. ಇದರಿಂದ ಜೈನ, ಶೈವ, ವೈಷ್ಣವ, ವೀರಶೈವ ಮತಗಳ 


ನೆಲೆಬೀಡಾಗಿ ಪ್ರಸಿದ್ಧಿ ಪಡೆದುಕೊಂಡಿದೆ. ಇದಕ್ಕನುಗುಣವಾಗಿ ಜಾತಿ, ಪಂಥ, ಧರ್ಮ, ಆಚರಣೆ, ರೂಢಿ, 
ಸಂಪ್ರದಾಯಗಳು ವಿಭಿನ್ನವಾಗಿ ಬೆಳದು ಮಹತ್ವದ ಚಾರಿತ್ರಿಕ ದಾಖಲೆಯನ್ನು ಒದಗಿಸುವಲ್ಲಿ ಸಹಾಯಕವಾದ 
ಆಕರಗಳಾಗಿವೆ. ಇಂತಹ ಸಾಂಸ್ಕೃಶಿಕ ಆಕರಗಳಿರುವ ಚನ್ನಪಟ್ಟಣ ತಾಲೂಕಿನ ಚರಿತ್ರೆ ವಿಶೇಷವಾಗಿದೆ. ಈ 
ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ತಾಲೂಕು ಕುರಿತು ಈವರೆಗೆ ಸಮಗ್ರ ಅಧ್ಯಯನಗಳು ನಡೆದಿಲ್ಲವೆಂದು 
ಹೇಳಬಹುದು. ಆದ್ದರಿಂದ ಸ್ಥಳೀಯ ಚರಿತ್ರೆಯ ಆಯಾಮಗಳಲ್ಲಿ "ಚನ್ನಪಟ್ಟಣ ತಾಲೂಕು : ಇತಿಹಾಸ 
ಮತ್ತು ಪುರಾತತ್ಥ' ಎಂಬ ವಿಷಯದಲ್ಲಿ ಸ್ಥಳೀಯ ಚರಿತ್ರೆ ಹಿನ್ನೆಲೆಯನ್ನು ಸಮಗ್ರವಾಗಿ ಅಧ್ಯಯನ 
ಪೂರೈಸುವ ಪ್ರಯತ್ನ ಮಾಡಲಾಗಿದೆ. 


ಅಧ್ಯಯನದ ಉದ್ದೇಶ 


ಅಧ್ಯಯನಗಳಲ್ಲಿ ಸಂಶೋಧಕರ ಗಹಿಕೆ ಹಾಗೂ ಚಿಂತನೆಗಳು ಇತ್ತೀಚೆಗೆ ಬದಲಾವಣೆ 
ಆಗುತ್ತಿರುವುದರಿಂದ ಬರವಣಿಗೆ ಕ್ರಮಗಳು ನವ್ಯರೂಪ ಪಡೆಯುತ್ತಿವೆ. ಇದರಿಂದ ಹೊಸ ಸೈದ್ಧಾಂತಿಕ 
ದೃಷ್ಟಿಕೋನಗಳ ಚರಿತ್ರೆಗಳು ವೈಚಾರಿಕವಾಗಿ ವಿಶಾಲ ತಳಹದಿಯ ಮೇಲೆ ರಚನೆಯಾಗುತ್ತಿವೆ. ಪ್ರತಿಯೊಂದು 
ಪ್ರದೇಶ ತನ್ನದೇ ಆದ ವಿಶೇಷ ಚರಿತ್ರೆ ಹೊಂದಿರುವುದರಿಂದ ಆಯಾ ಪ್ರದೇಶದ ಚರಿತ್ರೆಯನ್ನು ಸೂಕ್ಷ್ಮವಾಗಿ 
ಪರಿಶೀಲಿಸಿದಾಗ ಮಾತ್ರ ಉತ್ತಮ ಫಲಿತಾಂಶಗಳು ವ್ಯಕ್ತವಾಗುತ್ತವೆ. ಅಲ್ಲಿನ ಸಾಮಾಜಿಕ, ಧಾರ್ಮಿಕ, 
ಆರ್ಥಿಕ, ರಾಜಕೀಯ ವಿಚಾರಗಳ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ನಿಚ್ಚಳವಾಗಿ ಕಂಡುಬರುತ್ತವೆ. 
ಇಂತಹ ವಿಭಿನ್ನ ಅಂಶಗಳನ್ನು ಒಳಗೊಂಡ ಪ್ರದೇಶಗಳಲ್ಲಿ ಸಂಶೋಧನಾತ್ಮಕ ಅಧ್ಯಯನ ಕೈಗೊಳ್ಳುವಾಗ 
ಅವುಗಳನ್ನು ಚಾರಿತಿಕ ದೃಷ್ಟಿಯಿಂದ ಪರಿಶೀಲಿಸುವುದು ಉಪಯುಕ್ತವಾದುದ್ದಾಗಿದೆ. 


ರಾಮನಗರ ಜಿಲ್ಲೆ ವ್ಯಾಪ್ತಿಯಲ್ಲಿರುವ ಚನ್ನಪಟ್ಟಣ ತಾಲೂಕು ಬಹುಮುಖಿ ಸಂಸ್ಕೃಶಿಯಿರುವ 
ಪ್ರದೇಶವಾಗಿದೆ. ವಿಫುಲ ಆಕರಗಳಿರುವ ಈ ತಾಲೂಕಿನ ಚರಿತ್ರೆಯನ್ನು ಸ್ಥಳೀಯ ಚರಿತ್ರೆ ಅಧ್ಯಯನ 
ದೃಷ್ಟಿಕೋನಗಳ ಮೂಲಕ ಅಧ್ಯಯನ ನಡೆಸಲಾಗಿದೆ. ಹೀಗೆ ಹೊಸ ನೆಲೆಗಳಲ್ಲಿ ದೃಷಿಕೋನಗಳ 


ಹಿನ್ನೆಲೆಯಿಂದ ಪ್ರಸ್ತುತ ಅಧ್ಯಯನದಲ್ಲಿ ಕೆಳಕಂಡ ಉದ್ದೇಶಗಳನ್ನು ನಿರೂಪಿಸುವ ಪ್ರಯತ್ನ ಮಾಡಲಾಗಿದೆ. 


ಭೌಗೋಳಿಕ, ಚಾರಿತಿಕ ಹಾಗೂ ಸಾಂಸ್ಕೃತಿಕ ಅಂಶಗಳನ್ನು ಒಗ್ಗೂಡಿಸಿ ವ್ಯವಸ್ಥಿತವಾಗಿ ಈ 
ತಾಲೂಕಿನ ಚರಿತ್ರೆಯನ್ನು ನಿರೂಪಿಸುವ ಪ್ರಯತ್ನ ಮಾಡಲಾಗಿದೆ. ಸ್ಥಳೀಯವಾಗಿ ಲಭ್ಯವಿರುವ ಪುರಾತತ್ವ 
ಆಕರಗಳನ್ನು ಸಂಗಹಿಸಿ, ದಾಖಲಿಸಿ, ವಿಶ್ಲೇಷಿಸುವ ಮೂಲಕ "ಚನ್ನಪಟ್ಟಣ ತಾಲೂಕು : ಇತಿಹಾಸ ಮತ್ತು 


ಪುರಾತತ್ನ' ಎಂಬ ಶೀರ್ಷಿಕೆಯಡಿಯಲ್ಲಿ ಚನ್ನಪಟ್ಟಣ ತಾಲೂಕಿನ ಚರಿತ್ರೆ ಕಟ್ಟಿಕೊಡಲಾಗಿದೆ. 


೬ 


ಪ್ರಾಗಿತಿಹಾಸ ಕಾಲದಿಂದಲೂ ಚನ್ನಪಟ್ಟಣ ತಾಲೂಕು ಪರಿಸರ ಮಾನವ ನೆಲೆಸಲು 
ಆರೋಗ್ಯಕರವಾದ ಪ್ರದೇಶವಾಗಿದೆ. ಶಿಲಾಯುಗದ ಮಾನವ ಇಲ್ಲಿ ನೆಲೆಸಿ ಜೀವನ ನಡೆಸಿರುವುದು 
ಶಿಲಾಯುಗದ ಕುರುಹುಗಳಿಂದ ಬೆಳಕಿಗೆ ಬರುತ್ತದೆ. ಈವರೆಗೂ ಅವುಗಳ ಕುರಿತ ಬೆರಳೆಣಿಕೆಯಷುು 
ಸಂಶೋಧನೆಗಳು ನಡೆದಿವೆ. ಅವುಗಳ ಹಿನ್ನೆಲೆಯಲ್ಲಿ ಪ್ರಸ್ತುತ ಅಧ್ಯಯನದ ಅವಧಿಯಲ್ಲಿ ಶಿಲಾಯುಗದ 
ಹೊಸ ನೆಲೆಗಳನ್ನು ಶೋಧಿಸುವ ಪ್ರಯತ್ನ ಮಾಡಲಾಗಿದೆ. 


ವಿವಿಧ ರಾಜಮನೆತನಗಳ ಆಳ್ಲಿಕೆಗೆ ಒಳಪಟ್ಟಿರುವ ಚನ್ನಪಟ್ಟಣ ತಾಲೂಕು ಆಡಳಿತಾತ್ಮಕವಾಗಿ 
ಗುರುತಿಸಿಕೊಂಡಿದ ಪ್ರದೇಶವಾಗಿದೆ. ಅವರಿಗೆ ಸಂಬಂಧಿಸಿದಂತೆ ಸ್ಥಳೀಯವಾಗಿ ಲಭ್ಯವಿರುವ ವಿವಿಧ 


8) 
ಆಕರಗಳನ್ನು ಸಂಗಹಿಸಿಕೊಂಡು ಪರಿಶೀಲಿಸಿ ವಿಶ್ಲೇಷಿಸಲಾಗಿದೆ. 


ಚನ್ನಪಟ್ಟಣ ತಾಲೂಕಿನ ಸಾಮಾಜಿಕ ವ್ಯವಸ್ಥೆಯ ಭಿನ್ನತೆಗಳನ್ನು ಧಾರ್ಮಿಕ, ಆರ್ಥಿಕ ಹಾಗೂ 
ಶೈಕ್ಷಣಿಕ ಆದಾಯಗಳ ಮೂಲವನ್ನು ಕೂಲಂಕುಶವಾಗಿ ಚರ್ಚಿಸುವ ಉದ್ದೇಶದಿಂದಾಗಿ ಪ್ರಾಚೀನ 
ಕಾಲದಿಂದಲೂ ರೂಢಿಯಲ್ಲಿ ಬಂದಿರುವ ಜಾನಪದ ಆಚರಣೆಗಳು, ಜಾತ್ರೆಗಳು, ಹಬ್ಬಗಳು, ನಂಬಿಕೆ- 
ಸಂಪ್ರದಾಯಗಳ ಹಾಗೂ ಐತಿಹ್ಯಗಳ ಕುರಿತು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಲಾಗಿದೆ. ಹೀಗೆ 
ಲಭ್ಯವಿರುವ ಆಕರಗಳ ಹಿನ್ನೆಲೆಯಲ್ಲಿ ಈ ತಾಲೂಕಿನ ಕ್ಷೇತಕಾರ್ಯ ಕೈಗೊಂಡು ಇಲ್ಲಿ ಪ್ರಚಲಿತದಲ್ಲಿರುವ 
ಐತಿಹ್ಯ ಪುರಾಣಗಳು ಹಾಗೂ ಮೌಖಿಕ ಕಥೆಗಳನ್ನು ದಾಖಲಿಸಿಕೊಂಡು ಅವುಗಳಲ್ಲಿರುವ ಐತಿಹಾಸಿಕ 
ವಿವರವನ್ನು ಪರಿಶೀಲಿಸಿ "ಚನ್ನಪಟ್ಟಣ ತಾಲೂಕು: ಇತಿಹಾಸ ಮತ್ತು ಪುರಾತತ್ವ' ಚರಿತ್ರೆಯನ್ನು ಸಮಗವಾಗಿ 
ರಚಿಸುವ ಪ್ರಯತ್ನ ಮಾಡಲಾಗಿದೆ. 


ಅಧ್ಯಯನದ ವ್ಯಾಪ್ತಿ 


ಪ್ರಸ್ತುತ ಅಧ್ಯಯನ ವಿಷಯದ ವ್ಯಾಪ್ತಿಯನ್ನು ಭೌಗೋಳಿಕ ಮತ್ತು ಕಾಲಾವಧಿಯ ಹಿನ್ನೆಲೆಯಲ್ಲಿ 
ನಿರ್ದಿಷ್ಟಪಡಿಸಿಕೊಳ್ಳಲಾಗಿದೆ. ಭೌಗೋಳಿಕವಾಗಿ ಚನ್ನಪಟ್ಟಣ ತಾಲೂಕನ್ನು ಸೀಮಿತ ಮಾಡಿಕೊಳ್ಳಲಾಗಿದೆ. 
ಆದರೂ ಕೆಲವೊಮ್ಮೆ ಸಾಂದರ್ಭಿಕವಾಗಿ ವ್ಯಾಪ್ತಿಯ ಮೇರೆಯಿಂದಾಚೆಗಿನ ಕೆಲ ಪ್ರದೇಶಗಳನ್ನು ಸಹ 
ಗಮನಿಸಲಾಗಿದೆ. ಅಧ್ಯಯನದ ಹಿತದೃಷ್ಟಿಯಿಂದ ಕಾಲಾವಧಿಯ ವ್ಯಾಪ್ತಿಯನ್ನು ಗಂಗರ ಕಾಲದಿಂದ 


ಮೈಸೂರು ಒಡೆಯರ ಕಾಲಾವಧಿಯವರೆಗೆ ನಿರ್ದಿಷ್ಟ ಪಡಿಸಿಕೊಳ್ಳಲಾಗಿದೆ. ಈ ಪ್ರದೇಶವನ್ನು ತಮ್ಮ 


೪ 


ಅಧೀನಕ್ಕೊಳಪಡಿಸಿಕೊಂಡು ಆಳ್ಳಿಕೆ ನಡೆಸಿರುವ ವಿವಿಧ ಅರಸು ಮನೆತನಗಳ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ 
ಮಾಹಿತಿ ಒದಗಿಸುವ ಆಕರ ಸಾಮಗಿಗಳನ್ನು ಅಧ್ಯಯನದ ವ್ಯಾಪ್ತಿಗೆ ಒಳಪಡಿಸಿಕೊಂಡು ವಿವರಿಸಲಾಗಿದೆ. 


೬ 


ಅಧ್ಯಯನದ ವಿಧಾನ 


ಪ್ರಸ್ತುತ ಅಧ್ಯಯನವು ಮುಖ್ಯವಾಗಿ ಕ್ಷೇತ್ರಕಾರ್ಯ ಆಧಾರಿತವಾಗಿದೆ. ಅಧ್ಯಯನದ 
ವ್ಯಾಪ್ತಿಗೊಳಪಡುವ ಪ್ರದೇಶಗಳಿಗೆ ನೇರವಾಗಿ ಭೇಟಿ ನೀಡುವ ಮೂಲಕ ಅಲ್ಲಿ ದೊರೆತಿರುವ ಚಾರಿತ್ರಿಕ 
ಹಾಗೂ ಸಾಂಸ್ಕೃತಿಕ ಆಕರಗಳನ್ನು ಪರಿಶೀಲಿಸಿ ಅವುಗಳ ಮಾಹಿತಿಗಳನ್ನು ಸಂಗಹಿಸಿ ದಾಖಲಿಸಿಕೊಂಡು 
ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ. ಪ್ರಾಚೀನ ಕಾಲದಿಂದಲೂ ಪಾರಂಪರಿಕವಾಗಿ ಉಳಿದುಕೊಂಡು ಬಂದಿರುವ 
ಮೌಖಿಕ ಕಥನಗಳು ಮತ್ತು ಐತಿಹ್ಯಗಳ ಮಾಹಿತಿ ಸಂಗ್ರಹಿಸಿಕೊಂಡು ಪ್ರಸ್ತುತ ಮಹಾಪ್ರಬಂಧದ ಅಧ್ಯಯನಕ್ಕೆ 
ಪೂರಕವಾಗಿ ದೊರೆಯುವ ಪ್ರಾಥಮಿಕ ಹಾಗೂ ಆನುಷಂಗಿಕ ಆಕರಗಳನ್ನು ಸಂಗಹಿಸಿಕೊಂಡು ಅವುಗಳನ್ನು 
ವ್ಯವಸ್ಥಿತವಾಗಿ ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ. ಇತ್ತೀಚೆಗಿನ ಬದಲಾವಣೆಗೊಂಡಿರುವ ಬರವಣಿಗೆ 
ಅಧ್ಯಯನಗಳ ಸುಧಾರಿತ ವಿಧಾನಗಳನ್ನು ಪ್ರಸ್ತುತ ಅಧ್ಯಯನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಐತಿಹಾಸಿಕ 
ಮತ್ತು ಸಾಂಸ್ಕೃತಿಕ ಆಕರಗಳನ್ನು ಸಂಗ್ರಹಿಸಿ ಕ್ರಮಬದ್ಧವಾಗಿ ವಿಶ್ಲೇಷಿಸಿ, ಸಂಯೋಜಿಸುವ ವಿಧಾನದಲ್ಲಿ 


ಚನ್ನಪಟ್ಟಣ ತಾಲೂಕಿನ ಚರಿತ್ರೆ ಕಟ್ಟುವ ಪ್ರಯತ್ನ ಮಾಡಲಾಗಿದೆ. 
ಅಧ್ಯಯನದ ಸಮೀಕ್ಷೆ 


ಚನ್ನಪಟ್ಟಣ ತಾಲೂಕಿಗೆ ಸಂಬಂಧಿಸಿದಂತೆ ಈವರೆಗೂ ಕೆಲವು ಕೃತಿಗಳು, ಪಿಎಚ್‌.ಡಿ 
ಮಹಾಪ್ರಬಂಧಗಳು, ಸ್ಮರಣ ಸಂಚಿಕೆಗಳು, ಸಂಶೋಧನಾ ಲೇಖನಗಳು ಪ್ರಕಟವಾಗಿವೆ. ಅವುಗಳನ್ನು 
ಪರಿಶೀಲಿಸಿ ಆಕರವಾಗಿ ಬಳಸಿಕೊಳ್ಳುವ ಮೂಲಕ ಪ್ರಸ್ತುತ ಅಧ್ಯಯನ ಪೂರೈಸಲಾಗಿದೆ. 


ತಿರುವೆಂಗಡ ದಾಸ ಅವರ "ಭಕ್ತ ಜನಾಂಗ ಭಾಸ್ಟರ್‌'(೧೯೨೬) ಎಂಬ ಕೃತಿಯಲ್ಲಿ ರಾಮದೇವರ 
ಬೆಟ್ಟದಲ್ಲಿ ರಾಮನು ಕಾಕಾಸುರ ರಾಕ್ಷಸನನ್ನು ಕೊಂದು, ನಂತರ ಚನ್ನಪಟ್ಟಣದ ಅಪ್ರಮೇಯ ದೇವರನ್ನು 
ಪೂಜಿಸಿದ ಎಂಬ ವಿವರಗಳನ್ನು ಪುರಾಣದ ಹಿನ್ನೆಲೆಯನ್ನು ತಿಳಿಸಿದ್ದಾರೆ. ಇದು ತಾಲೂಕಿನ ಪೌರಾಣಿಕ 


ಹಿನ್ನೆಲೆಯನ್ನು ತಿಳಿಯಲು ಸಹಾಯಕವಾಗಿದೆ. 


ಕೆ.ಬಿ. ಶಿವತಾರಕ್‌ ಅವರ "ಕರ್ನಾಟಕದ ಪುರಾತತ್ವ ನೆಲೆಗಳು (೨೦೧೦) ಎಂಬ ಕೃತಿಯಲ್ಲಿ 
ಚನ್ನಪಟ್ಟಣ ತಾಲೂಕಿನ ಸಿದ್ದಾಪುರ, ಬನವಳ್ಳಿ ಮೊದಲಾದ ಪ್ರದೇಶಗಳಲ್ಲಿ ಕಂಡುಬಂದಿರುವ ಬೃಹತ್‌ 


ಶಿಲಾಸಮಾಧಿ ನೆಲೆಗಳಿಗೆ ಸಂಬಂಧಿಸಿದಂತೆ ಶವಕುಣಿ ಶಿಲಾವೃತ್ತ ಗೋರಿಗಳು ಹೆಚ್ಚು ಕಂಡುಬಂದಿವೆ ಎಂಬ 


ಅಂಶವನ್ನು ದಾಖಲಿಸಿದ್ದಾರೆ. ಇದು ಈ ತಾಲೂಕಿನ ಪ್ರಾಗಿತಿಹಾಸ ಕಾಲದ ನೆಲೆಗಳ ಅಧ್ಯಯನಕ್ಕೆ ಹಚ್ಚು 
ಉಪಯುಕ್ತವಾಗಿದೆ. 


ಟಿ.ವಿ. ವೆಂಕಟಾಚಲಶಾಸ್ತ್ರೀ ಅವರ "ಕನಕಪುರ ಎಂಬ ಕಾನಕಾನಹಳ್ಳಿ ಚೆರಿತ್ರೆ(೨೦೦೨) ಎಂಬ 
ಕೃತಿಯಲ್ಲಿ ಚನ್ನಪಟ್ಟಣದ ಪಾಳೆಯಗಾರ ಜಗದೇವರಾಯನು ಕನಕಪುರ ತಾಲೂಕನ್ನು ತನ್ನ ಆಳಿಕೆಗೆ 
ಒಳಪಡಿಸಿಕೊಂಡು ಅಲ್ಲಿ ಒಂದು ಕೋಟೆಯನ್ನು ಮತ್ತು ಕೋದಂಡರಾಮ ದೇವಾಲಯವನ್ನು ಕಟ್ಟಿಸಿದ 
ವಿವರವಿದೆ. ಹೀಗಾಗಿ ಈ ಕೃತಿಯಿಂದ ಚೆನ್ನಪಟ್ಟಣ ಪಾಳೆಯಗಾರರ ಕುರಿತು ಕೆಲವು ಮಾಹಿತಿ 
ತಿಳಿದುಬರುತ್ತವೆ. 


ಮುನಿರಾಜಪ್ಪ ಅವರ "ಮಾಗಡಿ ಸೀಮೆ ಇತಿಹಾಸ ಮತ್ತು ಸಂಸ್ಕೃತಿ'(೨೦೦೫) ಎ೦ಬ ಕೃತಿಯಿಂದ 
ಎರಡನೆಯ ಕೆಂಪೇಗೌಡನ ಸಮಕಾಲೀನರಾಗಿ ಚನ್ನಪಟ್ಟಣ ಪಾಳೆಯಗಾರರು ಚನ್ನಪಟ್ಟಣವನ್ನು 
ರಾಜಧಾನಿಯಾಗಿ ಮಾಡಿಕೊಂಡು ಕನಕಪುರ ತಾಲೂಕಿನ ಕೆಲವು ಪ್ರದೇಶಗಳನ್ನು ಮತ್ತು ಚನ್ನಪಟ್ಟಣ 
ತಾಲೂಕನ್ನು ಆಳ್ಳಿಕೆ ಮಾಡಿರುವ ಸಂಗತಿಗಳನ್ನು ತಿಳಿಯಲು ಸಹಾಯಕವಾಗಿದ್ದು, ಇದನ್ನು ಪ್ರಸ್ತುತ 


ಅಧ್ಯಯನಕ್ಕೆ ಉಪಯುಕ್ತವಾದ ಆಕರವಾಗಿ ಬಳಸಿಕೊಳ್ಳಲಾಗಿದೆ. 
ಆಸಿಫ್‌ ಷರೀಫ್‌ ಅವರ "ರೇಷ್ಮೆ ನಗರ'(೨೦೦೬) ಎಂಬ ಕೃತಿಯಲ್ಲಿ ರಾಮನಗರದಲ್ಲಿ ಹೈದರಾಲಿ 
ಮತ್ತು ಟಿಪ್ಪು ಸುಲ್ತಾನ್‌ ಕಾಲದಲ್ಲಿ ಸ್ಥಾಪಿತವಾಗಿದ್ದ ಸೈನಿಕ ನೆಲೆಗಳ ಕಾರ್ಯವೈಖರಿಗಳನ್ನು ತಿಳಿಸಿದ್ದಾರೆ. 
ಟ್ರಣ ತಾಲೂಕಿನ ಪಕ್ಕದ ರಾಮನಗರ ತಾಲೂಕನ್ನು ಕುರಿತು ನಡೆದಿರುವ ಅಧ್ಯಯನ 


[e 8 
4 
kp) 
p 
(e E 
ಬ 


ತ ಅಧ್ಯಯನಕ್ಕೆ ಪೂರಕವಾದ ಆಕರವಾಗಿರುವುದು. 


ಅಂಕನಹಳ್ಳಿ ಪಾರ್ಥ ಅವರ "ರಾಮನಗರ: ಒಂದು ಸಾಂಸ್ಕೃತಿಕ ಅಧ್ಯಯನ'(೨೦೦೮) ಎಂಬ 
ಕೃತಿಯಲ್ಲಿ ರಾಮನಗರ ತಾಲೂಕಿನ ಚಾರಿತ್ರಿಕ ಹಾಗೂ ಜಾನಪದ ಅಂಶಗಳ ಸಂಸ್ಕೃಶಿಯನ್ನು ಅಧ್ಯಯನ 
ಮಾಡಲಾಗಿದೆ. ಈ ಜಿಲ್ಲೆಯ ಹಬ್ಬ, ಜಾತ್ರೆ ಮುಂತಾದ ಆಚರಣೆಗಳಲ್ಲಿ ಬಹುತೇಕ ಸಾಮ್ಯತೆಯಿದ್ದು, ಅದರ 
ಹಿನ್ನೆಲೆಯಿಂದ ಚನ್ನಪಟ್ಟಣ ತಾಲೂಕಿನ ಆಚರಣೆಗಳನ್ನು ಗಮನಿಸಬಹುದಾಗಿದೆ. 


ಬಸವರಾಜು ಕೆ. ಅವರ "ಚನ್ನಪಟ್ಟಣ, ರಾಮನಗರ ಮತ್ತು ಮಾಗಡಿ ತಾಲೂಕುಗಳ 
ಬೆಟ್ಟದೇವರುಗಳ ಸಾಂಸ್ಕೃತಿಕ ಅಧ್ಯಯನ'(೨೦೧೧) ಎಂಬ ಅಪ್ಪಕಟಿತ ಮಹಾಪುಬಂಧದಲ್ಲಿ ಈ ಮೂರು 


ತಾಲೂಕುಗಳ ಬೆಟ್ಟದೇವರುಗಳ ಸಾಂಸ್ಕೃತಿಕ ಅಂಶಗಳನ್ನು ಕುರಿತು ಅಧ್ಯಯನ ನಡೆಸಿದ್ದಾರೆ. ಈ ಕೃತಿಯು 
ಇಲ್ಲಿನ ಜನಸಂಸ್ಕೃಶಿಯ ಆರಾಧ್ಯ ದೈವಗಳ ಸಾಂಸ್ಕೃತಿಕ ಅಂಶಗಳನ್ನು ತಿಳಿಯಲು ಸಹಾಯಕವಾಗಿದೆ. 


ನಟರಾಜು ಡಿ.ಕೆ ಅವರ "ರಾಮನಗರ ಜಿಲ್ಲೆಯ ಸ್ಥಳನಾಮಗಳ ಅಧ್ಯಯನ'(೨೦೧೧) ಎಂಬ 
ಅಪ್ರಕಟಿತ ಪಿಎಚ್‌.ಡಿ ಮಹಾಪ್ರಬಂಧದಲ್ಲಿ ರಾಮನಗರ ಸ್ಥಳನಾಮಗಳನ್ನು ತಾಲೂಕುವಾರು 
ವಿಂಗಡಿಸಿಕೊಂಡು ಅಧ್ಯಯನ ಮಾಡಿದ್ದಾರೆ. ಜಿಲ್ಲೆಯ ಭಾಷಿಕ, ಸಾಮಾಜಿಕ, ಇತಿಹಾಸಿಕ, ಸಾಂಸ್ಕೃತಿಕ 
ಹಾಗೂ ಜಾನಪದ ಅಂಶಗಳ ಮೂಲಕ ರಾಮನಗರ ಜಿಲ್ಲೆಯ ಸ್ಥಳನಾಮಗಳ ಕುರಿತು ವಿವರಣೆ ನೀಡಿದ್ದಾರೆ. 
ಚನ್ನಪಟ್ಟಣ ತಾಲೂಕಿನ ಸ್ಥಳನಾಮಗಳ ಅಧ್ಯಯನಕ್ಕೆ ಇದು ಸಹಾಯಕವಾಗಿದೆ. 


ರಂಗಸ್ವಾಮಿ ಕೆ.ವಿ, ಅವರ ಚನ್ನಪಟ್ಟಣ ತಾಲೂಕಿನ ಗ್ರಾಮದೇವತೆಗಳ ಸಮಾಜೋ : ಸಾಂಸ್ಕೃತಿಕ 
ಅಧ್ಯಯನ'(೨೦೧೪) ಎಂಬ ಅಪ್ರಕಟಿತ ಪಿಎಚ್‌.ಡಿ ಮಹಾಪ್ರಬಂಧದಲ್ಲಿ ಇಲ್ಲಿನ ಗ್ರಾಮದೇವತೆಗಳ ಹುಟ್ಟು 
ಬೆಳವಣಿಗೆ, ಆಚರಣೆ, ಐತಿಹ್ಯಗಳನ್ನು ಜಾನಪದ ಅಧ್ಯಯನದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದ್ದಾರೆ. ಹೀಗಾಗಿ ಇದು 
ಇಲ್ಲಿನ ಜನಪದರ ದೈವಗಳ ಕುರಿತು ಕೆಲವು ಮಾಹಿತಿಗಳನ್ನು ತಿಳಿಯಲು ಪ್ರಮುಖವಾದ ಆಕರವಾಗಿದೆ. 


ಬಸವರಾಜು ಬಿ, ಅವರ "ಕಬ್ಬಾಳು: ಸಂಕಥನ'(೨೦೧೪) ಎಂಬ ಅಪ್ರಕಟಿತ ಪಿಎಚ್‌.ಡಿ 
ಮಹಾಪ್ರಬಂಧದಲ್ಲಿ ಕಬ್ಬಾಳು ಗ್ರಾಮದ ಚಾರಿತ್ರಿಕತೆ ಹಾಗೂ ಸಂಪ್ರದಾಯ, ಆಚರಣೆ, ಬಲಿಗಳನ್ನು ಜಾನಪದ 
ಹಿನ್ನೆಲೆಯಲ್ಲಿ ದಾಖಲಿಸಿದ್ದಾರೆ. ಕಬ್ದಾಳಮ್ಮ ಹಾಗೂ ಬಿಸಿಲಮ್ಮ ದೇವತೆಗಳು ಅಕ್ಕ-ತಂಗಿಯರು ಎಂಬ 
ನಂಬಿಕೆಯಿದ್ದು, ಕನಕಪುರ ಮತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಈ ಎರಡೂ ದೇವತೆಗಳು ಬೀರಿರುವ 
ಪ್ರಭಾವವನ್ನು ತಿಳಿಯಲು ಸಹಾಯಕವಾಗಿದೆ. 


ಇತಿಹಾಸ ದರ್ಶನ ಸಂ-೧೦(೧೯೯೫) ರಲ್ಲಿ ಮಂಜುನಾಥ ಎಂ.ಜಿ, ಅವರ "ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ಬೃಹತ್‌ ಶಿಲಾ ನಿವೇಶನಗಳು' ಎಂಬ ಸಂಶೋಧನಾ ಲೇಖನದಲ್ಲಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ ಪರಿಸರದಲ್ಲಿ ಬೃಹತ್‌ ಶಿಲಾಯುಗದ ಹನ್ನೆರಡು ನಿವೇಶನ ಪತ್ತೆ ಹಚ್ಚಿರುವ 
ಮಾಹಿತಿಯಿದೆ. ಶಿಲಾಗೋರಿಗಳು ಮತ್ತು ಅಲ್ಲಿ ದೊರೆತ ಅವಶೇಷಗಳು ಮತ್ತು ಅವುಗಳ ಲಕ್ಷಣಗಳನ್ನು 


ತಿಳಿಸಿಕೊಟಿದಾರೆ. 
ಊಆ ೧ 


ಇತಿಹಾಸ ದರ್ಶನ ಸಂ-೨೮(೨೦೧೩) ರಲ್ಲಿ ಮಹೇಂದಕುಮಾರ್‌ ಎಸ್‌. "ಚನ್ನಪಟ್ಟಣ ತಾಲೂಕಿನ 
ಐತಿಹಾಸಿಕ ಮಹತ್ವದ ನೆಲೆಗಳು” ಎಂಬ ಸಂಶೋಧನಾ ಲೇಖನದಲ್ಲಿ ಮಾಕುಂದ, ಕೂಡ್ಲೂರು, 


೧೦ 


ಹೊಂಗನೂರು, ಮಳೂರುಪಟ್ಟಣ, ಮಳೂರು, ಇಗ್ಗಲೂರು ಗ್ರಾಮಗಳ ಐತಿಹಾಸಿಕ ಮಹತ್ವವನ್ನು 
ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಹೀಗಾಗಿ ಚನ್ನಪಟ್ಟಣದ ಸ್ಥಳೀಯ ಚರಿತ್ರೆ ರಚನೆಗೆ ಈ ಲೇಖನ 


ಸಹಾಯಕವಾಗಿದೆ. 


ಫ್ರಾನ್ಸಿಸ್‌ ಬುಕನನ್‌ ಅವರ "ಎ ಜರ್ನಿ ಫ್ರಮ್‌ ಮದ್ರಾಸ್‌ ತ್ರೂ ದಿ ಕಂಟ್ರೀಸ್‌ ಆಫ್‌ ಮೈಸೂರು 


ಅಂಡ್‌ ಮಲಬಾರ್‌' (೧೮೭೦) ಕೃತಿಯಲ್ಲಿ ರಾಮನಗರ ಜಿಲ್ಲೆಯ ಸುಮಾರು ೨೦೦ ವರ್ಷಗಳ ಹಿಂದಿನ 
ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಯಲು ಉಪಯುಕ್ತವಾಗಿದೆ. 


ಸೂರ್ಯನಾಥ ಯು, ಕಾಮತ್‌ (ಪ್ರಸಂ) ಅವರ "ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಗೆಜೆಟಿಯರ್‌ (೧೯೯೮)ನಲ್ಲಿ ಚನ್ನಪಟ್ಟಣ ತಾಲೂಕಿನ ಐತಿಹಾಸಿಕ ಹಿನ್ನೆಲೆ ಭೌಗೋಳಿಕತೆ, ಆರ್ಥಿಕತೆ, 
ಸಾಮಾಜಿಕತೆ, ಶಿಕ್ಷಣ ಮೊದಲಾದ ಅಂಶಗಳನ್ನು ದಾಖಲಿಸಲಾಗಿದೆ. ಇದು ಪ್ರಸ್ತುತ ಅಧ್ಯಯನಕ್ಕೆ ಪಮುಖ 
ಆಕರವಾಗಿದೆ. 


ಬಿ.ಎಲ್‌. ರೈಸ್‌ ಅವರ "ಎಫಿಗ್ರಾಫಿಯಾ ಆಫ್‌ ಕರ್ನಾಟಿಕ್‌ (೧೯೦೫) ಸಂ-೯ರಲ್ಲಿ "ಬೆಂಗಳೂರು 
ಡಿಸ್ಪಿಕಿನಲ್ಲಿರುವ ಶಾಸನಗಳು” ಚನ್ನಪಟ್ಟಣ ತಾಲೂಕಿನ ಶಾಸನಗಳು ದಾಖಲಾಗಿದ್ದು, ಅವುಗಳ ಆಧಾರದಿಂತ 
ಇತಿಹಾಸ ಕಾಲದ ಹಲವಾರು ಸಂಗತಿಗಳನ್ನು ತಿಳಿಯಲಾಗಿದೆ. 


ಹಯವದನ ರಾವ್‌ ಸಿ. ಅವರ "ಮೈಸೂರು ಗೆಜೆಟಿಯರ್‌' ಸಂ-೨ರಲ್ಲಿ ಮೈಸೂರು ರಾಜ್ಯಕ್ಕೆ 
ಸೇರಿದ್ದ ಚನ್ನಪಟ್ಟಣ ತಾಲೂಕಿನ ಚಾರಿತ್ರಿಕ ಅಂಶಗಳನ್ನು ವಿವರಿಸಲಾಗಿದೆ. ಈ ಮೇಲಿನ ಆಕರಗಳಲ್ಲದೆ 
ಮತ್ತಷ್ಟು ಪ್ರಾಥಮಿಕ ಹಾಗೂ ಆನುಷಂಗಿಕ ಆಕರಗಳನ್ನು ಸಂಗಹಿಸಿಕೊಂಡು ಪ್ರಸ್ತುತ ಅಧ್ಯಯನಕ್ಕೆ 
ಪೂರಕವಾಗಿ ಬಳಸಿಕೊಳ್ಳಲಾಗಿದೆ. 
ಅಧ್ಯಯನದ ಸ್ವರೂಪ 

ಪ್ರಸ್ತುತ ಅಧ್ಯಯನವನ್ನು ಅಧ್ಯಯನದ ಅನುಕೂಲದ ದೃಷ್ಟಿಯಿಂದ ಏಳು ಅಧ್ಯಾಯಗಳನ್ನಾಗಿ 


ಮಾಡಿಕೊಳ್ಳಲಾಗಿದೆ. 


ಮೊದಲನೆಯ ಅಧ್ಯಾಯದಲ್ಲಿ ಪ್ರಸ್ತಾವನೆ, ಅಧ್ಯಯನದ ಉದ್ದೇಶ, ವ್ಯಾಪ್ತಿ ವಿಧಾನ, ಆಕರ 
ಸಾಮಗಿಗಳ ಸಮೀಕ್ಷೆ ಮತ್ತು ಸ್ಪರೂಪಗಳನ್ನು ಒಳಗೊಂಡಿದೆ. 


೧ 


ಎರಡನೆಯ ಅಧ್ಯಾಯದಲ್ಲಿ ಚನ್ನಪಟ್ಟಣ ತಾಲೂಕು ಪರಿಸರದ ಭೌಗೋಳಿಕ ಲಕ್ಷಣಗಳು, 
ಪ್ರಾಗಿತಿಹಾಸ ಹಾಗೂ ಇತಿಹಾಸವನ್ನು ಸ್ಥಳೀಯವಾಗಿ ಲಭ್ಯವಿರುವ ಆಕರಗಳ ಸಹಾಯದಿಂದ ಕಟ್ಟಿಕೊಡುವ 
ಪ್ರಯತ್ನ ಮಾಡಲಾಗಿದೆ. 


ಮೂರನೆಯ ಅಧ್ಯಾಯದಲ್ಲಿ ಚನ್ನಪಟ್ಟಣ ತಾಲೂಕಿನ ಭೌಗೋಳಿಕ ವ್ಯಾಪ್ತಿಯಲ್ಲಿ 


ವಿಸರಿಸಿಕೊಂಡಿರುವ ಸ್ಥಳನಾಮ, ಸ್ಥಳಪುರಾಣ ಹಾಗೂ ಐತಿಹ್ಯಗಳ ಕುರಿತ ವಿವರಿಸಲಾಗಿದೆ. 


ನಾಲ್ಕನೆಯ ಅಧ್ಯಾಯದಲ್ಲಿ ಈ ಅಧ್ಯಯನದ ವ್ಯಾಪ್ತಿಗೊಳಪಡುವ ಪ್ರದೇಶದ ಸಾಮಾಜಿಕ, 
ಧಾರ್ಮಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ವಿಶ್ಲೇಷಿಸಲಾಗಿದೆ. 


ಐದನೆಯ ಅಧ್ಯಾಯದಲ್ಲಿ ವಿವಿಧ ರಾಜಮನೆತನಗಳ ಆಳ್ಗಿಕೆಯ ಕಾಲದಲ್ಲಿ ಚನಪಟ್ಟಣ ತಾಲೂಕಿನಲ್ಲಿ 
ನಿರ್ಮಾಣಗೊಂಡಿರುವ ದೇವಾಲಯಗಳ ವಾಸ್ತುಶಿಲ್ಲ ರಚನೆ ಹಾಗೂ ಮೂರ್ತಿಶಿಲ್ಲ, ವೀರಗಲ್ಲು, 
ಮಾಸಿಗಲ್ಲು, ಆತ್ಮಬಲಿದಾನದ ಶಿಲಗಳ ಕುರಿತು ವಿವರಣೆ ನೀಡಲಾಗಿದೆ. 


ಆರನೆಯ ಅಧ್ಯಾಯದಲ್ಲಿ ಚನಪಟ್ಟಣ ತಾಲೂಕಿನಲ್ಲಿ ಪ್ರಾಚೀನ ಕಾಲದಿಂದಲೂ ಪಾರಂಪರಿಕವಾಗಿ 
ನಡೆದುಕೊಂಡು ಬಂದಿರುವ ಆಚರಣೆಗಳು ಪು್ರಸ್ತುತದಲ್ಲಿಯೂ ಚಾಲ್ತಿಯಲ್ಲಿವೆ. ಇಂತಹ ಆಚರಣೆಗಳಾದ 
ಜಾತ್ರೆಗಳು, ಹಬ್ಬಗಳು, ನಂಬಿಕೆ-ಸಂಪ್ರದಾಯಗಳ ಕುರಿತು ವಿಶ್ಲೇಷಣೆ ನಿಡಲಾಗಿದೆ. 


ಏಳನೆಯ ಅಧ್ಯಾಯವು ಸಮಾರೋಪವಾಗಿದ್ದು, ಅಧ್ಯಯನದಲ್ಲಿ ಕಂಡುಕೊಂಡಿರುವ ಫಲಿತಗಳನ್ನು 
ತಿಳಿಸಲಾಗಿದೆ. ಇದರೊಂದಿಗೆ ಅಧ್ಯಯನ ವಿಷಯಕ್ಕೆ ಪೂರಕವಾಗಿ ಪರಾಮರ್ಶನ ಮಾಡಿದ ಗಂಥಸೂಚಿ 
ವಿವರಗಳು ಮತ್ತು ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ತೆಗೆದಿರುವ ಛಾಯಾಚಿತ್ರಗಳು ಹಾಗೂ ಭೇಟಿ ಮಾಡಿದ 
ಸಂದರ್ಶಕರ ಸೂಚಿ ವಿವರ ಮತ್ತು ನಕ್ಷೆಗಳನ್ನು ಅಳವಡಿಸಿಕೊಂಡು ಅಧ್ಯಯನವನ್ನು ಪೂರೈಸಲಾಗಿದೆ. 


ಅಧ್ಯಯನದ ಫಲಿತಗಳು 


೧. ಚೆನ್ನಪಟ್ಟಣ ತಾಲೂಕು ಚಾರಿತ್ರಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತನ್ನದೇ ಆದ ಮಹತ್ವ 
ಪಡೆದುಕೊಂಡಿದೆ. ಈ ತಾಲೂಕಿನ ಇತಿಹಾಸವನ್ನು ಶಾಸನ, ದೇವಾಲಯ, ಮೂರ್ತಿಶಿಲ್ಲ, 
ವೀರಗಲ್ಲುಗಳು ಮೊದಲಾದ ಪುರಾತತ್ವ ಕುರುಹುಗಳ ಜೊತೆಗೆ ಸ್ಥಳನಾಮ, ಸ್ಥಳಪುರಾಣ, ಇತಿಹ್ಯ, 
ಜಾತ್ರೆ, ಹಬ್ಬಗಳು, ಆಚರಣೆಗಳು ಸಹಾಯಕವಾಗಿವೆ. ಇಷ್ಟೆಲ್ಲಾ ಆಕರಗಳಿರುವ ಚನ್ನಪಟ್ಟಣ ತಾಲೂಕಿನ 


೧೨ 


ಇತಿಹಾಸದ ಕುರಿತು ಈವರೆಗೆ ಕೇವಲ ಕೆಲವು ಬಿಡಿ-ಬಿಡಿಯಾದ ಅಧ್ಯಯನಗಳು ಮಾತ್ರ ನಡೆದಿವೆ. 
ಹಾಗಾಗಿ ಲಭ್ಯವಿರುವ ಎಲ್ಲಾ ಆಕರಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಚನ್ನಪಟ್ಟಣ ತಾಲೂಕಿನ 
ಸಮಗ್ರ ಚರಿತ್ರೆಯನ್ನು ಪ್ರಸ್ತುತ ಅಧ್ಯಯನದ ಮೂಲಕ ಕಟ್ಟಿಕೊಡಲಾಗಿದೆ. 

ಈ ತಾಲೂಕಿನ ಸಿದ್ದಾಪುರದ ಬಳಿ ಸೂಕ್ಷ್ಮ ಶಿಲಾಯುಗ ಕಾಲದ ಕಲ್ಲಿನ ಕೈಗೊಡಲಿಯನ್ನು 
ಸಂಶೋಧಕರು ಶೋಧಿಸಿದ್ದಾರೆ. ಅದರ ಆಧಾರದಿಂದ ಚನ್ನಪಟ್ಟಣ ತಾಲೂಕು ಸೂಕ್ಷ್ಮ 
ಶಿಲಾಯುಗದಷ್ಟು ಪ್ರಾಚೀನತೆಯನ್ನು ಹೊಂದಿದೆ ಎಂದು ತಿಳಿದುಬರುತ್ತದೆ. ಪ್ರಸ್ತುತ ಅಧ್ಯಯನಕ್ಕೆ 
ಸಂಬಂಧಿಸಿದಂತೆ ಈ ತಾಲೂಕಿನಲ್ಲಿ ಕ್ಷೇತಕಾರ್ಯ ಕೈಗೊಂಡು ಮೆಣಸಿಗನಹಳ್ಳಿಯ ಗವಿಗುಡ್ಡದ ಬಳಿ 
ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಸಮಾಧಿ ನೆಲೆಯೊಂದನ್ನು ಹೊಸದಾಗಿ ಶೋದಧಿಸಲಾಗಿದೆ. 
ಚನ್ನಪಟ್ಟಣ ತಾಲೂಕಿನಲ್ಲಿ ಕ್ಷೇತಕಾರ್ಯ ಕೈಗೊಂಡ ಸಂದರ್ಭದಲ್ಲಿ ಬಿ.ವಿ. ಹಳ್ಳಿಗೆ ಸಮೀಪದ ಚಾಗೆರೆ 
ಎಂಬಲ್ಲಿ ಪ್ರಾಚೀನ ಜನವಸತಿ ನೆಲೆಯಿದ್ದ ಪ್ರದೇಶದ ಜಮೀನೊಂದರಲ್ಲಿ ಕಬ್ಬಿಣದ ಕಿಟ್ಟದ 
ಅವಶೇಷಗಳು ದೊರೆತಿವೆ. ಇವುಗಳ ಆಧಾರದ ಮೇಲೆ ಜಾಗರೆಯು ವಸತಿ ನೆಲೆಯ ಜೊತೆಗೆ 
ಕೈಗಾರಿಕಾ ನೆಲೆಯೂ ಕೂಡ ಆಗಿತ್ತು ಎಂಬುದನ್ನು ಬೆಳಕಿಗೆ ತರಲಾಗಿದೆ. ಪ್ರಸ್ತುತ ಅಧ್ಯಯನದ 
ಅವಧಿಯಲ್ಲಿ ಇದೇ ತಾಲೂಕಿನಲ್ಲಿ ವಿಠಲೇನಹಳ್ಳಿಯಲ್ಲಿ ಈಗಾಗಲೇ ಶೋಧಗೊಂಡಿರುವ ಬೃಹತ್‌ 
ಶಿಲಾಯುಗ ಸಂಸ್ಕೃಶಿಯ ಸಮಾಧಿಗಳ ಬಳಿ ಇತ್ತೀಚೆಗೆ ಮನೆ ನಿರ್ಮಾಣ ಮಾಡಲು ಭೂಮಿಯನ್ನು 
ಅಗೆದಾಗ ತುಂಬಾ ನುಣುಪಾದ ಕಲ್ಲಿನ ಮಣಿಗಳು, ರಾಗಿ ಮತ್ತು ಭತ್ತದ ಅವಶೇಷಗಳು ದೊರೆತಿವೆ 
ಎಂಬ ಮಾಹಿತಿ ಸ್ಥಳೀಯರಿಂದ ತಿಳಿದುಬಂದಿದೆ. ಶಿಲಾಸಮಾಧಿಗಳ ಬಳಿ ದೊರೆತಿರುವ ಈ 
ಅವಶೇಷಗಳು ಬೃಹತ್‌ ಶಿಲಾಯುಗ ಸಂಸ್ಕೃತಿ ಕಾಲಕೆ ಸೇರಿದವು ಎಂದು ಊಹಿಸಬಹುದಾಗಿದೆ. 
ಪ್ರಸ್ತುತ ಅಧ್ಯಯನ ಪ್ರದೇಶವಾದ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಚೀನ ಕಾಲದ ಕೆಲವು ಜನವಸತಿ 
ನೆಲೆಗಳು ಕಾಲಾಂತರದಲ್ಲಿ ನಾಶಗೊಂಡಿವೆ. ಅಂತಹ ಜನವಸತಿ ನೆಲೆಗಳಾದ ಕುಂಬಾರದೊಡ್ಡಿ, 
ಚಾಗೆರೆ, ಬಲ್ಲಾಪಟ್ಟಣ. ಮಾರ್ಗನಹಳ್ಳಿ ಎಂಬ ಹೆಸರಿನ ಜನವಸತಿ ನೆಲೆಗಳನ್ನು ಈ ಅಧ್ಯಯನದ 
ಅವಧಿಯಲ್ಲಿ ಬೆಳಕಿಗೆ ತರಲಾಗಿದೆ. 

ಚಾರಿತ್ರಿಕ ಕಾಲಘಟ್ಟದಲ್ಲಿ ಈ ತಾಲೂಕು ಗಂಗರು, ಚೋಳರು, ಹೊಯ್ದಳರು, ವಿಜಯನಗರದ 
ಅರಸರು, ಚನ್ನಪಟ್ಟಣದ ಪಾಳಯಗಾರರು ಹಾಗೂ ಮೈಸೂರು ಒಡೆಯರ ವ್ಯಾಪ್ತಿಗೆ ಒಳಪಟ್ಟಿದೆ. 
ಆಯಾ ರಾಜಮನೆತನಗಳ ಕಾಲಕ್ಕೆ ಸೇರಿರುವ ಶಾಸನ, ದೇವಾಲಯ, ಮೂರ್ತಿಶಿಲ್ಲ, ಸ್ಮಾರಕಶಿಲ್ಲಗಳು 


೧೩ 


ಮೊದಲಾದ ಕುರುಹುಗಳು ಇಲ್ಲಿ ಕಂಡುಬರುತ್ತವೆ. ಅವುಗಳ ಆಧಾರದ ಮೇಲೆ ಚನ್ನಪಟ್ಟಣ 
ತಾಲೂಕಿನ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ಮರುನಿರೂಪಣೆ ಮಾಡಲಾಗಿದೆ. 
ಚನ್ನಪಟ್ಟಣ ತಾಲೂಕನ್ನು ಕುರಿತು ಈವರೆಗೂ ನಡೆದಿರುವ ಅಧ್ಯಯನಗಳಲ್ಲಿ ಸ್ಥಳಪುರಾಣದ ಕುರಿತು 
ಹೆಚ್ಚಾಗಿ ಗಮನಹರಿಸಿಲ್ಲವೆಂದು ಹೇಳಬಹುದು. ಹಾಗಾಗಿ ಇಲ್ಲಿ ಪ್ರಚಲಿತದಲ್ಲಿರುವ ಸ್ಥಳೆಪುರಾಣಗಳ 
ಕುರಿತು ಮಾಹಿತಿಯನ್ನು ಕ್ಷೇತಕಾರ್ಯ ಸಂದರ್ಭದಲ್ಲಿ ವಕ್ಷಗಳನ್ನು ಸಂದರ್ಶನದ ಮೂಲಕ 
ಸಂಗಹಿಸಿಕೊಂಡು ವಿಶ್ಲೇಷಣೆಗೊಳಪಡಿಸಿ ಅವುಗಳ ವಿವರಗಳನ್ನು ಪ್ರಸ್ತುತ ಅಧ್ಯಯನದಲ್ಲಿ 
ದಾಖಲಿಸಲಾಗಿದೆ. 

ಚನ್ನಪಟ್ಟಣ ತಾಲೂಕಿನಲ್ಲಿ ಸಾಮಾಜಿಕವಾಗಿ ಪ್ರತಿಯೊಂದು ಸಮುದಾಯವು ಸಾಂಸ್ಕೃತಿಕವಾಗಿ ತನ್ನ 
ಅಸ್ಲಿತೆಯನ್ನು ಉಳಿಸಿಕೊಂಡು ಬಂದಿರುವುದನ್ನು ಕಾಣಬಹುದು. ಇದನ್ನು ಈ ತಾಲೂಕಿನಲ್ಲಿ 
ನೆಲೆಸಿರುವ ಎಲ್ಲಾ ಸಮುದಾಯದವರ ಬದುಕಿನಲ್ಲೂ ಗಮನಿಸಬಹುದು. ಪ್ರಸ್ತುತ ಅಧ್ಯಯನದ 
ಕಾಲಾವಧಿಯಲ್ಲಿ ಚನ್ನಪಟ್ಟಣ ತಾಲೂಕಿನ ಕುರುಬ ಸಮುದಾಯಕ್ಕೆ ಸಂಬಂಧಿಸಿದ, ಅವರು ತಮ್ಮೊಳಗೆ 
ನಡೆಯುತ್ತಿದ್ದ ವ್ಯಾಜ್ಯಗಳ ನ್ಯಾಯ ತೀರ್ಮಾನಗಳನ್ನು ಮಾಡಿಕೊಳ್ಳಲು ತನ್ನದೇ ಆದ ಗಡಿಗಳನ್ನು 
ಸ್ಥಾಪಿಸಿಕೊಂಡಿದ್ದರು. ನೀಲಸಂದ್ರ, ಕೋಡಂಬಳ್ಳಿ, ದೇವರಹಳ್ಳಿ ಇನ್ನೂ ಮೊದಲಾದ ಕಡೆಗಳಲ್ಲಿರುವ 
ಭೈರವನ ದೇವಾಲಯಗಳು ಅಂತಹ ಗಡಿಗಳಾಗಿದ್ದವು ಎ೦ಬುದನ್ನು ಈ ಅಧ್ಯಯನದ ಸಂದರ್ಭದಲ್ಲಿ 
ಗುರುತಿಸಲಾಗಿದೆ. 

ಚನ್ನಪಟ್ಟಣದ ಸ್ಥಳನಾಮಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಹಿನ್ನೆಲೆಯಿರುವ "ಪಂಚಕ್ರೋಶ' ಎಂಬ 
ಹೆಸರಿನಿಂದಲೂ ಕರೆಯಲಾಗಿದೆ. ಆದರೆ ಕ್ಷೇತಕಾರ್ಯ ಸಂದರ್ಭದಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ 
ಪಂಚಕ್ರೋಶ ಎಂಬುದು ಮೂಲತಃ ಮಳೂರು ಗ್ರಾಮದ ಹೆಸರುಗಳಲ್ಲಿ ಒಂದಾಗಿದೆ ಎಂದು 
ತಿಳಿದುಬಂದಿದೆ. ಈ ಗ್ರಾಮವು ಗಂಗರ ಕಾಲದಲ್ಲಿ ಶೈವ ಪಂಥದ ಪ್ರಮುಖ ಕೇಂದವಾಗಿತ್ತು, 
ಇಲ್ಲಿರುವ ಪಂಚಲಿಂಗಗಳ ಅಥವಾ ಪಂಚ ಶಿವಾಲಯಗಳ ಹಿನ್ನೆಲೆಯಿಂದ ಮಳೂರಿಗೆ ಪ್ರಾಚೀನ 
ಕಾಲದಲ್ಲಿ ಪಂಚಕ್ರೋಶ ಎನ್ನುವ ಹೆಸರು ಬಂದಿದೆ ಎಂಬುದು ತಿಳಿದುಬಂದಿದೆ. ಮಳೂರು ಗಾಮಕ್ಕೆ 
ಸಮೀಪದಲ್ಲೇ ಇರುವ ಚನ್ನಪಟ್ಟಣ ಕಾಲಾಂತರದ ಪ್ರಮುಖ ಆಡಳಿತ ಕೇಂದವಾಗಿ ಗುರುತಿಸಿಕೊಂಡು 
ಮಳೂರಿಗಿಂತಲೂ ಹೆಚ್ಚು ಪ್ರಭಾವ ಪಡೆದುಕೊಂಡಿತು. ಇದರ ಪರಿಣಾಮದಿಂದ ಪಂಚಕ್ರೋಶ ಎಂಬ 
ಹೆಸರನ್ನು ಚನ್ನಪಟ್ಟಣಕ್ಕೆ ಸಮೀಕರಿಸಿ ಕರೆಯಲಾಗಿದೆ ಎಂಬುದನ್ನು ಸ್ಥಳನಾಮ ಅಧ್ಯಯನದ ಮೂಲಕ 
ಬೆಳಕಿಗೆ ತರಲಾಗಿದೆ. 


೧೪ 


೧೦. 


0. 


ಘಟ 


೧೩. 


೧೪. 


ಈ ತಾಲೂಕಿನ ಕೋಡಂಬಳ್ಳಿ ಬೆಟ್ಟದ ಸಾಲುಗಳಲ್ಲಿರುವ ವಾಡೇಮಲ್ಲೇಶ್ವರನ ಬೆಟ್ಟದ ವಾಡೇಮಲ್ಲೇಶ್ವರ 
ದೇವಾಲಯವು ಮೂಲತಃ ಜೈನ ನೆಲೆಯಾಗಿದ್ದು, ಕಾಲಾಂತರದಲ್ಲಿ ಶೈವ ದೇವಾಲಯವಾಗಿ 
ಪರಿವರ್ತಿತವಾಗಿರುವುದನ್ನು ಇದರ ದ್ಹಾರದ ಲಲಾಟದಲ್ಲಿರುವ ಜಿನಬಿಂಬದ ಉಬ್ಬು ಕೆತ್ತನೆಯ 
ಆಧಾರದಿಂದ ಗುರುತಿಸಲಾಗಿದೆ. 

ಚನ್ನಪಟ್ಟಣ ತಾಲೂಕಿನಲ್ಲಿ ಹೊಯ್ದಳರ ಕಾಲಘಟ್ಟದಲ್ಲಿ ವೈಷ್ಣವ ಪಂಥದ ಪ್ರಭಾವ ಹೆಚ್ಚಾದ್ದರಿಂದ 
ಕೆಲವು ಶೈವ ದೇವಾಲಯಗಳು ವೈಷ್ಣವ ಪಂಥದ ದೇವಾಲಯಗಳಾಗಿ ಪರಿವರ್ತನೆಯಾಗಿವೆ. 
ಮಂಕುಂದ ಗ್ರಾಮಕ್ಕೆ ಸಮೀಪದಲ್ಲಿರುವ ಹುಲುವಾಡಿ ಬೆಟ್ಟದಲ್ಲಿನ ಶೈವ ದೇವಾಲಯವೊಂದು ತಿಮ್ಮಪ್ಪ 
ಎಂಬ ಹೆಸರಿನಲ್ಲಿ ವೈಷ್ಣವ ದೇವಾಲಯವಾಗಿ ಪರಿವರ್ತನೆಗೊಂಡಿರುವುದನ್ನು ಗುರುತಿಸಲಾಗಿದೆ. 
ವಿರುಪಾಕ್ಷಿಪುರ ಹೋಬಳಿ ವ್ಯಾಪ್ತಿಯಲ್ಲಿ ಹನಿಯೂರು ಪಕ್ಕದಲ್ಲಿ ಕಂಡುಬಂದಿರುವ ಪ್ರಾಚೀನ ಕಾಲದ 
ಜನವಸತಿ ನೆಲೆಯಲ್ಲಿ ಒಂದು ಕಾಲಭೈರವನ ಮೂರ್ತಿಶಿಲ್ಲವನ್ನು ಹಾಗೂ ಮಳೆದೊಡ್ಡಿಯಲ್ಲಿ ಒಂದು 
ರಾವಣೇಶ್ವ್ಷರ ಮೂರ್ತಿಶಿಲ್ಲ ಹುಲುವಾಡಿ ಬೆಟ್ಟದಲ್ಲಿ ಒಂದು ಲಿಂಗ ಮತ್ತು ವಿಷ್ಣುವಿನ 
ಮೂರ್ತಿಶಿಲವನ್ನು ಬಿ.ವಿ.ಹಳ್ಳಿಯಲ್ಲಿ ಕಾಲಭೈರವನ ಮತ್ತು ಆಂಜನೇಯನ ಶಿಲ್ಲವನ್ನು ಹೊಸದಾಗಿ 
ಪತ್ತೆಹಚ್ಚಲಾಗಿದೆ. ಅಬ್ಲೂರಿನ ಪುರುಷೋತ್ತಮತೀರ್ಥರ ಗುಹೆಯಲ್ಲಿ ದೊರೆತಿರುವ ಧ್ಯಾನ 
ಮುದೆಯಲ್ಲಿರುವ ಆಂಜನೇಯನ ಶಿಲ್ಲವು ಈ ತಾಲೂಕಿನಲ್ಲೇ ಅಪರೂಪದ್ದಾಗಿದೆ. 

ವೀರಗಲ್ಲುಗಳು ಆಯಾ ಪ್ರದೇಶದ ಪ್ರಾಚೀನ ಕಾಲದ ಜನರ ವೀರತ್ವದ ಸಂಕೇತವಾಗಿವೆ. ಇಂತಹ 
ಅಂಶಗಳನ್ನು ಒಳಗೊಂಡಿರುವ ನೂರಾರು ವೀರಗಲ್ಲುಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ಕಂಡುಬಂದಿವೆ. 
ಅವುಗಳ ಅಧ್ಯಯನದ ಜೊತೆಗೆ ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ೨೫ ವೀರಗಲ್ಲುಗಳನ್ನು ಹೊಸದಾಗಿ 
ಪತ್ತೆಹಚ್ಚಲಾಗಿದೆ. 

ಗ್ರಾಮೀಣ ಪ್ರದೇಶವಾಗಿರುವ ಚನ್ನಪಟ್ಟಣ ತಾಲೂಕಿನಲ್ಲಿ ಗಾಮದೇವತೆಗಳ ಆರಾಧನೆ 
ಸಂಪ್ರದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಣುತ್ತೇವೆ. ನಂಬಿಕೆ ರೂಢಿ, ಸಂಪ್ರದಾಯದ 
ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರುವ ವಿವಿಧ ಬಗೆಯ ಆಚರಣೆಗಳ ಕುರಿತ ವಿವರಗಳನ್ನು ಕ್ಷೇತ್ರಕಾರ್ಯ 
ಸಂದರ್ಭದಲ್ಲಿ ಸಂಗಹಿಸಿಕೊಳ್ಳಲಾಗಿದೆ. ಹೀಗೆ ಸಂಗಹಿಸಿಕೊಂಡಿರುವ ಮಾಹಿತಿಗಳ ಮೂಲಕ ಇಲ್ಲಿನ 
ಜನಸಂಸ್ಕೃತಿಯ ಅಂಶಗಳನ್ನು ವಿಶ್ಲೇಷಿಸಲಾಗಿದೆ. 

ಗಾಮದೇವತೆಗಳ ಆರಾಧನೆಯನ್ನು ಚನ್ನಪಟ್ಟಣ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲೂ 
ಕಾಣಬಹುದಾಗಿದೆ. ಗ್ರಾಮದೇವತೆಗಳ ಕುರಿತು ಪ್ರಚಲಿತದಲ್ಲಿರುವ ಐತಿಹ್ಯಗಳ ಮಾಹಿತಿಯನ್ನು 


೧೫ 


೧೫. 


೬. 


೭, 


ಕ್ಷೇತಕಾರ್ಯದ ಸಂದರ್ಭದಲ್ಲಿ ವಕ್ಷಗಳ ಸಂದರ್ಶನದ ಮೂಲಕ ಸಂಗಹಿಸಿಕೊಳ್ಳಲಾಗಿದೆ. ಹೀಗೆ 
ಸಂಗಹಿಸಿಕೊಂಡ ಐತಿಹ್ಯಗಳನ್ನು ಐತಿಹಾಸಿಕ, ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ 
ಹಿನ್ನೆಲೆಯಲ್ಲಿ ವಿಶ್ಲೇಷಿಸಲಾಗಿದೆ. ಜೊತೆಗೆ ಈವರೆಗೆ ನಡೆದಿರುವ ಅಧ್ಯಯನಗಳಲ್ಲಿ ದಾಖಲಾಗಿರುವ 
ಕೆಲವು ಐತಿಹ್ಯಗಳ ವಿವರಗಳನ್ನು ಪ್ರಸ್ತುತ ಅಧ್ಯಯನದ ಮೂಲಕ ದಾಖಲಿಸಲಾಗಿದೆ. 

ಚನ್ನಪಟ್ಟಣ ತಾಲೂಕು ತನ್ನದೇ ಆದ ನೈಸರ್ಗಿಕ ಸಂಪನ್ಮೂಲಗಳಿಂದ ಕೂಡಿರುವ ಹೆಚ್ಚು ಬಯಲು 
ಪ್ರದೇಶವನ್ನು ಹೊಂದಿರುವುದು. ಈ ರೀತಿಯ ಅನುಕೂಲಕರವಾದ ಪರಿಸರವಿರುವ ಚನ್ನಪಟ್ಟಣ 
ಪ್ರದೇಶದ ಚಾರಿತಿಕ ಕಾಲಘಟ್ಟದಲ್ಲಿ ಒಂದು ಗಂಗವಾಡಿಯ ಸೀಗಲನಾಡು, ಕೆಳಲೆನಾಡು ಹಾಗೂ 
ಚಿಕ್ಕಗಂಗವಾಡಿ ಸ್ಥಳೀಯ ಆಡಳಿತ ವಿಭಾಗಗಳಲ್ಲಿ ರಾಜಕೀಯವಾಗಿ ಆಯಾಕಟ್ಟಿನ ನೆಲೆಯಾಗಿ 
ಗುರುತಿಸಿಕೊಂಡ ಗಂಗರ, ಚೋಳರ, ಹೊಯ್ದಳರ, ವಿಜಯನಗರ ಅರಸರ ಹಾಗೂ ಮೈಸೂರು 
ಒಡೆಯರ ಆಳ್ಲಿಕೆಗೆ ಒಳಪಟ್ಟು ಆಡಳಿತಾತ್ಮಕವಾಗಿ ಹೇಗೆ ಮಹತ್ವ ಪಡೆದುಕೊಂಡಿತ್ತು ಎಂಬುದನ್ನು 
ಲಭ್ಯವಿರುವ ಆಕರಗಳ ಸಹಾಯದಿಂದ ಚಾರಿತ್ರಿಕವಾಗಿ ವಿಶ್ಲೇಷಿಸಲಾಗಿದೆ. 

ಈ ತಾಲೂಕಿನಲ್ಲಿ ಮಾಧ್ವ ಪರಂಪರೆಯ ಪ್ರಮುಖ ಕೇಂದ್ರಗಳಾದ ಅಬ್ಲೂರು ಮತ್ತು ಬಹ್ಮಣೀಪುರ 
ಗ್ರಾಮಗಳು ಶ್ರೀವೈಷ್ಣವ ಪಂಥಕ್ಕೆ ಸೇರಿರುವ ಕೆಲವು ಧಾರ್ಮಿಕ ಪ್ರವರ್ತಕರ ನೆಲೆಗಳಾಗಿ ಪ್ರಸಿದ್ಧಿ 
ಪಡೆದುಕೊಂಡಿವೆ. ಪುರುಷೋತ್ತಮತೀರ್ಥರ ಶಿಷ್ಯರಾಗಿ ಬ್ರಹ್ಮಣ್ಯತೀರ್ಥರು ಅವರ ಶಿಷ್ಯರಾಗಿ 
ವ್ಯಾಸತೀರ್ಥರು, ಶ್ರೀಗುರು ರಾಘವೇಂದರು ಮೊದಲಾದ ಗುರುಪರಂಪರೆಯನ್ನು ಹೊಂದಿರುವ 
ಅಬ್ದೂರು ಮಾಧ್ವ ಪಂಥದ ಪ್ರಭಾವದಿಂದ ಮುಂದೆ ವಿಜಯನಗರ ಅರಸರ ಕಾಲದಲ್ಲಿ ದಾಸ 
ಸಾಹಿತ್ಯದ ಪ್ರಚಾರಕ್ಕೆ ಹೇಗೆ ವೇದಿಕೆಯಾಗಿತ್ತು ಎಂಬುದನ್ನು ಶಾಸನ, ಐತಿಹ್ಯ ಮತ್ತು ಇಲ್ಲಿ 
ಗುರುಪರಂಪರೆಯ ಹಿನ್ನೆಲೆಯಲ್ಲಿ ವಿಶ್ಲೇಸಿಸಲಾಗಿದೆ. 

ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಪ್ರಭಾವ ಬೀರಿರುವ ಮಲೆಮಹದೇಶ್ವರ, ಮಂಟೇಸ್ವಾಮಿ ಮತ್ತು 
ಸಿದ್ದಪ್ಪಾಜಿ ಪರಂಪರೆಯಂತೆ ಈ ತಾಲೂಕಿನಲ್ಲಿ ಚನ್ನಪ್ಪಸ್ಪಾಮಿಯ ಪರಂಪರೆಯಿದೆ. ಮೂಲತಃ 
ತಳಸಮುದಾಯಕ್ಕೆ ಸೇರಿದವರಾದ ಚನ್ನಪ್ಪಸ್ಥಾಮಿ ಅವರನ್ನು ಇಲ್ಲಿನ ಮೇಲ್ಪರ್ಗದ ಜನರು 
ಆರಾಧಿಸುವ ಅಪರೂಪದ ಸಂಪ್ರದಾಯವನ್ನು ಇಲ್ಲಿ ಕಾಣಬಹುದು. ತಳ ಸಮುದಾಯಕ್ಕೆ ಸೇರಿರುವ 
ಇವರು ಮಂಟೆಸ್ಟಾಮಿ, ಮಹದೇಶ್ವರರಂತೆ ತನ್ನ ಪವಾಡಗಳ ಮೂಲಕ ಜನರ ಭಾವನೆಯಲ್ಲಿ 
ದೇವರಾಗಿ ಪರಿಣಮಿಸಿ, ಆರಾಧನೆಯ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರುವ ಅವರ ಪರಂಪರೆಗೆ 
ಸಂಬಂಧಿಸಿದ ವಿಷಯವನ್ನು ಪುಸ್ತುತ ಅಧ್ಯಯನದಲ್ಲಿ ದಾಖಲಿಸಲಾಗಿದೆ. 


೧೬ 


ಹೀಗೆ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ದಾಖಲಾಗದೆ ಬಿಟ್ಟುಹೋಗಿದ್ದ ಕೆಲವು ಜಾಗಗಳನ್ನು 
ಪ್ರಸ್ತುತ ಅಧ್ಯಯನದ ಫಲಿತಗಳ ಮೂಲಕ ಕಂಡುಕೊಂಡು ದಾಖಲಿಸುವ ಪ್ರಯತ್ನವನ್ನು ಮಾಡಲಾಗಿದೆ. 


ಪರಾಮರ್ಶನ ಗಂಥಗಳು 
ಪ್ರಾಥಮಿಕ ಆಕರಗಳು 
ಶಾಸನ ಸಂಹುಟಗಳು 


ರೈಸ್‌ ಬಿ.ಎಲ್‌. ೧೯೦೫, ಎಪಿಗ್ರಾಫಿಯಾ ಕರ್ನಾಟಿಕಾ ಸಂ೯, ಬೆಂಗಳೂರು ಡಿಸ್ಪಿಕ್ತಿನಲ್ಲಿರುವ ಶಾಸನಗಳು, 
ಮು 


ಮೈಸೂರು ಗವರ್ನಮೆಂಟ್‌ ಸೆಂಟ್ರಲ್‌ ಪ್ರೆಸ್‌, ಬೆಂಗಳೂರು. 


ರೈಸ್‌ ಬಿ.ಎಲ್‌. ೧೯೨೫, ಎಪಿಗ್ರಾಫಿಯಾ ಕರ್ನಾಟಿಕಾ ಸಂ-೯, ಅನುಬಂಧ ಸಂಪುಟ, ಬೆಂಗಳೂರು. 
ಡಿಸ್ಪಿಕಿನಲ್ಲಿರುವ ಶಾಸನಗಳು, ಮೈಸೂರು ಆರ್ಕಿಯಾಲಜಿಕಲ್‌ ಡಿಪಾಟ್ಮೆರ೯ಟ್‌, ಮೈಸೂರು. 
ಘು 


ರೈಸ್‌ ಬಿ.ಎಲ್‌. ೧೮೯೮, ಎಪಿಗ್ರಾಫಿಯಾ ಕರ್ನಾಟಿಕಾ ಸಂ-೪, ಮೈಸೂರು ಡಿಸ್ಪಿಕ್ತಿನಲ್ಲಿರುವ ಶಾಸನಗಳು 
(೨ನೆಯ ಸಂಚಿಕೆ), ಮೈಸೂರು ಗವರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು. 


ಗೋಪಾಲ ಬಾ.ರಾ.(ಸಂ.), ೧೯೭೨, ಎಪಿಗ್ರಾಫಿಯಾ ಕರ್ನಾಟಿಕಾ ಸಂ-೫, ಕುವೆಂಪು ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 


ಗೆಜೆಟಿಯರ್‌ಗಳು 
ಸೂರ್ಯನಾಥ ಯು. ಕಾಮತ್‌(ಸಂ.), ೧೯೮೪, ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಭಾಗ-೧. 


ಸೂರ್ಯನಾಥ ಯು. ಕಾಮತ್‌(ಸಂ.), ೧೯೮೫, ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಭಾಗ-೨. 


Hayavadana Rao C., 1980, Mysore Gazetteer, Vol-2, Part-4, Karnataka Gazetteer 
Department Press, Bangalore. 


Suryanath U. Kamath, 1989, Bangalore Rural District Gazetteer, Government Of 
Karnataka Publication, Bangalore. 


೧೭ 


Rangaswamy T. 1928, The Bangalore District Hand Book, M.C.C, Publication, 
Bangalore. 


ನಿಘಂಟು ಮತ್ತು ವಿಶ್ವಕೋಶ 

ಇಂಗ್ಲಿಷ್‌ ಕನ್ನಡ ನಿಘಂಟು, ೧೯೬೫, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

ಕನ್ನಡ ಇಂಗ್ಲಿಷ್‌ ಡಿಕ್ಷನರಿ, ೧೯೯೩, ಏಷಿಯನ್‌ ಎಜುಕೇಷನಲ್‌ ಸರ್ವಿಸ್‌, ನವದೆಹಲಿ. 

ಸಂಕ್ಷಿಪ್ತ ಕನ್ನಡ ನಿಘಂಟು, ೨೦೦೧, ಎನ್‌ ಬಸವಾರಾಧ್ಯ, ಕನ್ನಡ ಸಾಹಿತ್ಯ ಪರಿಷತ್ತು. ಬೆಂಗಳೂರು. 


ಅಂಬಳಿಕೆ ಹಿರಿಯಣ್ಣ(ಪ್ರ.ಸಂ), ೨೦೦೯, ಕನ್ನಡ ವಿಷಯ ವಿಶ್ವಕೋಶ, ಸಂ-೪, "ಇತಿಹಾಸ ಮತ್ತು 
ಪುರಾತತ್ವ” ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 


ಅರವಿಂದ ಮಾಲಗತ್ತಿ(ಸಂ.),, ೨೦೦೫, ಕನ್ನಡ ವಿಷಯ ವಿಶ್ವಕೋಶ, ಸಂ-೧೨, "ಜಾನಪದ.'ಕುವೆಂಪು 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 


ಚಂದ್ರಶೇಖರ್‌ ಕಂಬಾರ, ಕನ್ನಡ ಜಾನಪದ ವಿಶ್ವಕೋಶ, ಸಂ-೧.೨, ೧೯೮೫, ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು. 


ಸ್ಮರಣ ಸಂಚಿಕೆಗಳು 


ಕೂಡ್ಲೂರು ವೆಂಕಟಪ್ಪ, ೨ಗ್ರಿ೦ಿE "ಸ್ಥಳನಾಮ ವೀರರು', ಅಖಿಲ ಭಾರತ ೭೩ನೆಯ ಕನ್ನಡ ಸಾಹಿತ್ಯ 
ಸಮ್ಮೇಳನದ ಪ್ರಕಟಣೆ, ಕನ್ನಡ ಸಾಹಿತ್ಯ ಪರಿಷತ್ತು. ಬೆಂಗಳೂರು. 


ನಾಗರಾಜ ಎಂ.ಜಿ. ೧೯೭೯, "ಶಿವ-ಶ್ರೀರಾಮಗಿರಿ ಕ್ಷೇತ್ರದರ್ಶನ”, ಸೀತಾರಾಮ ಸೇವಾ ಮಂಡಲಿ, 
ರಾಮನಗರ. 


ರಾಮೇಗೌಡ ಸು.ತ. ಮತ್ತು ಶಿವಪ್ಪ ಕ್ಲೆ, ೨೦೦೩, "ಗಂಗನುಡಿ', ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, 
ಚನ್ನಪಟ್ಟಣ. 


ಲಿಂಗಪ್ಪ ಸಿರು ಮತ್ತು ನಾಗಾರ್ಜುನ ಸಿ.ಎಲ್‌. ೧೯೯೭, "ರಾಮನಗರ ವೈಜಯಂತಿ ಸ್ಮರಣ ಸಂಚಿಕೆ”, 
ಭಾರತ ಸ್ಥಾತಂತ್ರೋತ್ಸವ ಸುವರ್ಣ ಮಹೋತ್ಸವ ಆಚರಣಾ ಸಮಿತಿ, ರಾಮನಗರ. 


ಶಿವರಾಮೇಗೌಡ ನಾಗವಾರ (ಸಂ,)), ೨೦೦೧, "ಬೊಂಬೆ ಬೀಡು”, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, 
ಚನ್ನಪಟ್ಟಣ. 


೧೮ 


ನಿಯತಕಾಲಿಕೆಗಳು 
ಇತಿಹಾಸ ದರ್ಶನ ಸಂಪುಟಗಳು - ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 
ಇತಿಹಾಸ ದರ್ಪಣ ಪುಸ್ತಕಗಳು- ಇತಿಹಾಸ ದರ್ಪಣ, ಕೆಂಪೇಗೌಡನಗರ, ಬೆಂಗಳೂರು. 


ಕ್ಟಾರ್ಟಲಿ ಜರ್ನಲ್‌ ಆಫ್‌ ಮಿಧಿಕ್‌ ಸೊಸೈಟಿ, ಮಿಥಿಕ್‌ ಸೊಸೈಟಿ, ಬೆಂಗಳೂರು. 


ಮೈ 


ಸೂರು ಆರ್ಕಿಯಾಲಜಿಕಲ್‌ ಆ್ಯನುಯಲ್‌ ರಿಪೋರ್ಟ್‌, ೧೯೫೬-೧೯೮೬ 
ಕನ್ನಡ ಆನುಷಂಗಿಕ ಆಕರಗಳು 


ಅಪರ್ಣ ಕೂ.ಸ್ತ ೧೯೯೯, "ದೇವಾಲಯ ವಾಸ್ತುಶಿಲ್ಲ', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಕಲಬುರ್ಗಿ ಎಂ.ಎಂ, ೧೯೯೪, "ಕರ್ನಾಟಕದ ಕೈಫಿಯತ್ತುಗಳು”, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ. 


ಕಲಬುರ್ಗಿ ಎಂ.ಎಂ.(ಸಂ.). ೧೯೯೭, "ಶಾಸನ ಸೂಕ್ತಿ ಸುಧಾರ್ಣವ”, ಮುತ್ತಿನ ಹಾರ ಮಾಲಿಕೆ, ಕರ್ನಾಟಕ 
ಸಾಹಿತ್ಯ ಅಕಾಡೆಮಿ, ಬೆಂಗಳೂರು. 


ಕಲಬುರ್ಗಿ ಎಂ.ಎಂ.(ಸಂ.), ೧೯೯೯, "ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು ಸಂಪುಟ ೧, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಕಲಬುರ್ಗಿ ಎಂ.ಎಂ.(ಸಂ.).. ೨೦೧೧, "ಸಮಾಧಿ-ಬಲಿದಾನ ವೀರಮರಣ ಸ್ಮಾರಕಗಳು", ಸಪ್ನ ಬುಕ್‌ 
ಹೌಸ್‌, ಬೆಂಗಳೂರು. 


ಕಲಘಟಗಿ ಟಿ. ಜಿ, ೧೯೭೬, "ಕರ್ನಾಟದಲ್ಲಿ ಜೈನಧರ್ಮ, ಜೈನಶಾಸ್ತ ಮತ್ತು ಪ್ರಾಕೃತ ವಿಭಾಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು. 


ಗೋಪಾಲ್‌ ಬಾ.ರಾ, ೧೯೯೫, "ಕನ್ನಡ ಶಾಸನಗಳು", ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 


ಗೋಪಾಲ್‌ ಬಾ.ರಾ, ೨೦೦೩, "ಕರ್ನಾಟಕದ ಕಲೆಗಳು, ವಾಸ್ತು ಸಂಪುಟ-೪', ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು. 


ಗೋಪಾಲರಾವ್‌ ಎಚ್‌.ಎಸ್‌. ೧೯೯೩, "ಶಾಸನಗಳ ಹಿನ್ನೆಲೆಯಲ್ಲಿ ಕಲ್ಯಾಣ ಚಾಲುಕ್ಕರ ದೇವಾಲಯಗಳು: 
ಒಂದು ಸಾಂಸ್ಕೃತಿಕ ಅಧ್ಯಯನ', ಪ್ರಾಚ್ಯವಸ್ತು ಸಂಗಹಾಲಯಗಳ ನಿರ್ದೇಶನಾಲಯ, ಮೈಸೂರು. 


೧೯ 


ಜೆದಾನಂದಮೂರ್ತಿ ಎಂ. ೧೯೮೪, "ವೀರಗಲ್ಲು ಮತ್ತು ಮಾಸ್ತಿಗಲ್ಲುಗಳು', ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೇಶನಾಲಯ, ಬೆಂಗಳೂರು. 


ಚಿದಾನಂದಮೂರ್ತಿ ಎಂ, ೧೯೯೭, "ಕರ್ನಾಟಕ ಸಂಸ್ಕೃತಿ." ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು. 
ಚಿದಾನಂದಮೂರ್ತಿ ಎಂ., ೨೦೦೭, "ಹೊಸತು ಹೊಸತು', ಹೇಮಂತ ಸಾಹಿತ್ಯ ಪ್ರಕಾಶನ, ಬೆಂಗಳೂರು. 


ಜೆದಾನಂದಮೂರ್ತಿ ಎಂ. ೨೦೧೫, "ಕನ್ನಡ ಶಾಸನಗಳ ಸಾಂಸ್ಕೃಶಿಕ ಅಧ್ಯಯನ, ಸಪ್ನ ಬುಕ್‌ ಹೌಸ್‌, 
ಬೆಂಗಳೂರು. 


ಚನ್ನಬಸಪ್ಪ ಎಸ್‌. ಪಾಟೀಲ್‌. ೧೯೯೯, "ಕರ್ನಾಟಕದ ಕೋಟೆಗಳು”, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ. 


ಚನ್ನಕ್ಕ ಎಲಿಗಾರ, ೧೯೯೦, "ಶಾಸನಗಳಲ್ಲಿ ಕರ್ನಾಟಕದ ಸ್ಲೀಸಮಾಜ', ಪ್ರಸಾರಾಂಗ, ಕರ್ನಾಟಕ 


ಮೆ 


ವಿಶ್ವವಿದ್ಯಾಲಯ, ಧಾರಾವಾಡ. 


ಚಂದಶೇಖರಯ್ಯ ಬಿ.ಎಂ. ೨೦೦೫, "ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಪರಂಪರೆ”, ಸಿ.ವಿ.ಕೆ. 
ಪಬ್ಲಿಕೇಷನ್‌ ಬೆಂಗಳೂರು. 


ಜೋಶಿ ಎಸ್‌.ಕೆ. ೨೦೧೮, "ಕರ್ನಾಟಕದ ಕೋಟೆಕೊತ್ತಲಗಳು', ಕರ್ನಾಟಕ ಇತಿಹಾಸ ಸಂಶೋಧನಾ 
ಮಂಡಲ, ಧಾರವಾಡ. 


ತಿಪ್ಪೇರುದಸ್ಟಾಮಿ ಎಚ್‌.. ೨೦೦೭, "ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಡಿ.ಬಿ. ಮೂರ್ತಿ ಪ್ರಕಾಶನ, ಮೈಸೂರು. 


ದೇವರಕೊಂಡಾರೆಡ್ಡಿ., ೧೯೯೪, “ತಲಕಾಡಿನ ಗಂಗರ ದೇವಾಲಯಗಳು, ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು. 


ದೇವರಕೊಂಡಾರೆಡ್ಡಿ. ೨೦೦೮, “ಕರ್ನಾಟಕ ಶಾಸನಗಳಲ್ಲಿ ಶಾಪಾಶಯಗಳು', ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲ, ಧಾರವಾಡ. 


ನರಸಿಂಹಮೂರ್ತಿ ಎ.ವಿ, ೨೦೧೦, "ಕರ್ನಾಟಕ ಪುರಾತತ್ವ ಕೆಲವು ಅಧ್ಯಯನಗಳು', ಪ್ರಸಾರಾಂಗ, 
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. 


ನಾಗರಾಜು ಎಂ.ಜಿ. ೧೯೯೦, "ಶಾಸನ ಶಿಲ್ಪಗಳು”, ಶ್ರೀ ಗೌರಿಗಂಗ ಪ್ರಕಾಶನ, ಬೆಂಗಳೂರು. 


ನಾಗರಾಜಯ್ಯ ಹಂಪ, ೧೯೯೭, "ಚಂದ್ರಕೋಡೆ'. ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


೨೦ 


ನಾಗರಾಜ ಶರ್ಮಾ., ೨೦೧೦, "ಹೊಯ್ದಳ ಶಿಲ್ಪದಲ್ಲಿ ಶಿವ', ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, 


ಮೈಸೂರು. 


ನಿರಂಜನ ರಾ.ನ, ೨೦೧೧, "ಕುಕ್ಕಲನಾಡು ದೇವಾಲಯ ಮತ್ತು ಶಿಲ್ಲಗಳು', ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 


ಪರಮಶಿವಮೂರ್ತಿ ಡಿ.ವಿ. ೧೯೯೯, "ಕನ್ನಡ ಶಾಸನ ಶಿಲ್ಲ', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ಪರಮಶಿವಮೂರ್ತಿ ಡಿ.ವಿ. ೨೦೧೦, "ಪೆೇ್ಣುಯ್ಯಲ್‌', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಪದಪಸಾದ್‌ ಎಸ್‌.ಪಿ.(ಸಂ.), ೨೦೧೭, "ಜೈನವಾಸ್ತು ಮತ್ತು ಶಿಲ್ಲ', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 


[ನ್‌ FA, 


ಹಂಪಿ. 


ಪಂಚಮುಖಿ ಆರ್‌.ಎಸ್‌. ಮತ್ತು ಲಕ್ಷ್ಮಿ ನಾರಾಯಣರಾವ್‌ ಎನ್‌, ೧೯೪೬, "ಕರ್ನಾಟಕದ ಅರಸು 
ಮನೆತನಗಳು', ಕರ್ನಾಟಕ ಇತಿಹಾಸ ಮಂಡಳಿ, ಧಾರವಾಡ. 


ಪ್ರಭಾಕರ್‌ ಎಂ.ಎನ್‌.. ೨೦೦೦, "ದೇವಾಲಯ ವಾಸ್ತು ಚಂದಿಕೆ', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ. 


ಬಸವರಾಜ ಕಲ್ಲುಡಿ., ೧೯೮೩, "ಮಹಾಸತಿ ಆಚರಣೆ : ಒಂದು ಅಧ್ಯಯನ”, ಪ್ರಸಾರಾಂಗ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 


ಭಟ್ಲೂರಿ ಕೆ.ಜಿ (ಸಂ.)., ೨೦೦೯, "ಕರ್ನಾಟಕ ಶಾಸನ ಸಂಶೋಧನೆ”. ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ. 


ಮಂಜುನಾಥ ಎಂ.ಜಿ, ೨೦೦೯, "ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ', ಸುಮುಖ ಪ್ರಕಾಶನ”, ಬೆಂಗಳೂರು. 


ಮಂಜುನಾಥ ಎಂ.ಕೆ, ೨೦೧೫, "ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ”, ಎಸ್‌.ಎಲ್‌.ಎನ್‌ 
ಪಬ್ಲಿಕೇಷನ್‌, ಬೆಂಗಳೂರು. 


ಮಂಜುನಾಥ್‌ ಸಿ.ಯು. ೨೦೧೨, "ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ, ಚಿತ್ಯಲ ಪ್ರಕಾಶನ, ಕುಪ್ಪಂ 


ಮೂರ್ತಿ ಕೆ.ಎಲ್‌.ಎನ್‌, ೧೯೯೮, "ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಲ', ರಂಜಿತಾ ಪ್ರಕಾಶನ, 
ತುಮಕೂರು. 


ರಹಮತ್‌ ತರೀಕೆರೆ, ೨೦೦೬, "ಕರ್ನಾಟಕ ನಾಥಪಂಥ”, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


೨೧ 


ರಮೇಶ ನಾಯಕ, ೨೦೦೭, "ಕರ್ನಾಟಕ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನಗಳ 
ಮರುಚಿಂತನೆ”, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ರಮೇಶ ಕೋ.ವೆ. ೧೯೭೧, "ಕರ್ನಾಟಕ ಪ್ರಾಚೀನ ಶಾಸನ ಸಮೀಕ್ಷೆ, ಪ್ರಸಾರಾಂಗ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 


ರಾಮಚಂದ್ರರಾವ್‌ ಎಸ್‌.ಕೆ. ೨೦೧೨, "ಮೂರ್ತಿಶಿಲ್ಲ ನೆಲೆ ಹಿನ್ನೆಲೆ. ಪ್ರಸಾರಾಂಗ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 


ಲಕ್ಷಣ್‌ ತೆಲಗಾವಿ(ಸಂ.), ೨೦೦೩, "ಸ್ಥಳೀಯ ಚರಿತೆ”, ಅಧ್ಯಯನದ ತಾತ್ವಿಕತೆ ಮತ್ತು ಸ್ವರೂಪ”, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ವಸು ಎಂ.ವಿ.(ಸಂ.),, ೨೦೦೧, "ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು', ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 


ವಿಜಯ ರಾಂಪುರ., ೨೦೦೮, "ಗಾಗಾ ಮತ್ತು ಇತರ ಕಥೆಗಳು', ನವನಿಧಿ ಪ್ರಕಾಶನ, ಚನ್ನಪಟ್ಟಣ. 


ವೆಂಕಟರತ್ನ ಎ.ವಿ, ೧೯೭೪, "ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ”, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 


ಶರ್ಮಾ ತಿರುಮಲೆ ತಾತಾಚಾರ್ಯ, ೨೦೦೬, " ಸೂರು ಇತಿಹಾಸದ ಹಳೆಯ ಪುಟಗಳು, ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆ, ಬೆಂಗಳೂರು. 


ಶಿವಸ್ತಾಮಿ ಡಿ. ೨೦೦೭, "ಕಾವೇರಿ ಸೀಮೆಯ ಗ್ರಾಮದೇವತೆಗಳ ಅಧ್ಯಯನ”, ಮಾನಸ ಪ್ರಕಾಶನ, 
ಬೆಂಗಳೂರು. 


ಶಿವತಾರಕ್‌ ಕೆ.ಬಿ, ೨೦೦೧, "ಕರ್ನಾಟಕ ಪುರಾತತ್ವ ನೆಲೆಗಳು', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ. 


ಶೇಷಶಾಸ್ತಿ ಆರ್‌.) ೨೦೦೪, "ಕರ್ನಾಟಕದ ವೀರಗಲ್ಲುಗಳು”, ಕನ್ನಡ ಸಾಹಿತ್ಯ ಪರಿಷತ್‌, ಬೆಂಗಳೂರು. 
ಶೆಟ್ಟರ್‌ ಷ್ಣ, ೨೦೦೭, "ಸಂಗಂತಮಿಳಗಂ ಮತ್ತು ಕನ್ನಡನಾಡು ನುಡಿ”, ಅಭಿನವ ಪ್ರಕಾಶನ, ಬೆಂಗಳೂರು. 


ಶ್ರೀನಿವಾಸ್‌ ಎಲ್‌, ೨೦೧೦, "ಹಂಪಿ ಪರಿಸರದ ಆದಿ ಮಾನವನ ನೆಲೆಗಳು, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 


ಲು 


ಶ್ರೀನಿವಾಸ ರಿತ್ತಿ, ೧೯೬೯, "ಮುಳುಗುಂದ ನಾಡು', ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


ಶ್ರೀನಿವಾಸ ರಿತ್ತ(ಸಂ), ೧೯೮೫, "ಕರ್ನಾಟಕ ಗ್ರಾಮಸೂಚಿ', ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, 
ಬೆಂಗಳೂರು. 


ಶ್ರೀನಿವಾಸ ಪಾಡಿಗಾರ, ೨೦೧೦, "ಪುರಾತತ್ಸಶಾಸ್ತ್ರ ಪರಿಚಯ”, ಚೈತನ್ಯ ಪ್ರಕಾಶನ, ಧಾರವಾಡ. 
) 
ಶ್ರೀಕಂಠಶಾಸ್ತ್ರೀ ಎಸ್‌. ೧೯೭೫, "ಪುರಾತತ್ವ ಶೋಧನೆ', ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, 
ಮೆ 


ಮೈಸೂರು. 


ಷೇಕ ಅಲಿ ಬಿ(ಪ್ರಸಂ), ೧೯೯೭ "ಕರ್ನಾಟಕ ಚರಿತ್ರೆ ಸಂಪುಟ-೧-೩, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 


ಸತೀಶ ಕೆ ೨೦೦೮, "ವಿಜಯನಗರ ಕಾಲದ ಶೈವ ದೇವಾಲಯಗಳು, ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು. 


ಸಿದ್ದಲಿಂಗಯ್ಯ, ೧೯೯೭, "ಗ್ರಾಮದೇವತೆಗಳು', ಮೂಲಭಾರತಿ ಪ್ರಕಾಶನ, ಬೆಂಗಳೂರು. 


ಸುಂದರ ಅ, ೧೯೭೧, "ಇತಿಹಾಸ ಪೂರ್ವ ಕರ್ನಾಟಕ ಅಥವಾ ಕರ್ನಾಟಕದ ಪ್ರಾಗೈತಿಹಾಸ”, ಐ.ಬಿ.ಎಚ್‌. 
ಪ್ರಕಾಶನ, ಬೆಂಗಳೂರು. 


ಸುಬ್ಬಣ ರೈ. ೧೯೯೪, "ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹ್ಯಗಳು', ಕನ್ನಡ ಅಧ್ಯಯನ ವಿಭಾಗ, ಮುಂಬೈ 


ಬ 


ವಿಶ್ವವಿದ್ಯಾಲಯ, ಮುಂಬೈ. 


ಸೋಮಶೇಖರ್‌ ಎಸ್‌.ವೈ, ೨೦೦೯, “ವಿಜಯನಗರ ಕಾಲದ ಸೈನ್ಯವ್ಯವಸ್ಥ ಮತ್ತು ಯುದ್ದನೀತಿ.' 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಹಿರೇಮಠ ಎಸ್‌.ಎಸ್‌.. ೨೦೦೪, "ಕಾಳಾಮುಖ ದರ್ಶನ”, ಸಮತಾ ಪ್ರಕಾಶನ, ಹರಪನಹಳ್ಳಿ. 


ಹಿರೇಮಠ ಬಿ.ಆರ್‌. ೧೯೮೯, "ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು'. ಪ್ರಸಾರಾಂಗ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 


ಲೇಖನಗಳು 


ಕೃಷ್ಣಮೂರ್ತಿ ಎಂ.ಎಸ್‌. ೧೯೮೯, "ಕುಂತಿಬೆಟ್ಟದ ಪ್ರಾಕ್ಷನಾನ್ವೇಷಣೆ : ಒಂದು ಟಿಪ್ಪಣಿ”, ಇತಿಹಾಸ ದರ್ಶನ 
ಸಂ-೪, ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 


೨೩ 


ಕೃಷ್ಣಮೂರ್ತಿ ಪಿ.ಎ, ೧೯೯೦, "ಬೆಂಗಳೂರು ಜಿಲ್ಲೆಯ ವಿಜಯನಗರ ಕಾಲದ ಆಡಳಿತ ವಿಭಾಗಗಳು, 
ಇತಿಹಾಸ ದರ್ಶನ ಸಂ-೫ ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 


ನಾಗಯ್ಯ ಜೆ.ಎಂ., ೨೦೦೮, "ಶಾಸನಗಳಲ್ಲಿ ಧರ್ಮ ಸಂಘರ್ಷ”, ಇತಿಹಾಸ ದರ್ಶನ ಸಂ-೨೩, ಕರ್ನಾಟಕ 
ಇತಿಹಾಸ ಅಕಾದೆಮಿ, ಬೆಂಗಳೂರು. 


ನಾಗರಾಜ್‌ ಎಂ.ಜೆ. ಮತ್ತು ಪಿ.ವಿ.ಕೃಷ್ಣಮೂರ್ತಿ, ಮಂಕುಂದ ಬೆಟ್ಟದ ಪ್ರಾಗಿತಿಹಾಸ, ಇತಿಹಾಸ ದರ್ಶನ 
ಸಂ-೨೬, ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 


ರಘು ಆರ್‌. "'ರಾವಳೇಶ್ವರ ಶಿಲಗಳು', ಇತಿಹಾಸ ದರ್ಶನ ಸಂ-೨೨, ೨೦೦೭, ಕರ್ನಾಟಕ ಇತಿಹಾಸ 
ಅಕಾದೆಮಿ, ಬೆಂಗಳೂರು. 


ಅಪ್ಪಕಟಿತ ಪಿಎಚ್‌.ಡಿ ಮಹಾಪ್ರಬಂಧಗಳು 


ಕೃಷ್ಣಮೂರ್ತಿ ಕೆ.ವಿ, ೨೦೧೯, ಇರುಳಿಗರು ಚಾರಿತ್ರಿೀ ಮತ್ತು ಸಾಂಸ್ಕೃಶಿಕ ಅಧ್ಯಯನ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 


೩ 
ವಿಶ್ವವಿದ್ಯಾಲಯ, ಬೆಂಗಳೂರು. 


ಚಿಕ್ಕಚನ್ನಯ್ಯ, ೨೦೧೨, "ಜಾನಪದ ನೆಲೆಯಲ್ಲಿ ಕರ್ನಾಟಕ ಸಾಂಸ್ಕೃಶಿಕ ಚರಿತೆ ಬೆಂಗಳೂರು 


ಜಯದೇವ ಬಿ. ೨೦೧೨, “ಬೆಂಗಳೂರು ನಗರ ಮತ್ತು ಗಾಮಾಂತರ ಜಿಲ್ಲೆಯ ಕರಗದ ಆಚರಣೆಗಳು”, 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


ಜ್ಯೋತಿಲಿಂಗಯ್ಯ ಆರ್‌., ೨೦೧೦, "ಜಾನಪದ ಹಿನ್ನೆಲೆಯಲ್ಲಿ ಕನಕಪುರ ತಾಲೂಕಿನ ಸಾಂಸ್ಕೃತಿಕ 
ಅಧ್ಯಯನ”, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


ಪ್ರಕಾಶ ಕೆ.ಪಿ, ೨೦೧೨, "ಕನಕಷಮರ ಪ್ರದೇಶದ ಸಾಂಸ್ಕೃಶಿಕ ಚರಿತ್ರೆ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಬಸವರಾಜು ಕೆ.ವಿ|) ೨೦೧೧, "ಚನ್ನಪಟ್ಟಣ, ರಾಮನಗರ ಮತ್ತು ಮಾಗಡಿ ತಾಲೂಕುಗಳ ಬೆಟ್ಟದೇವರುಗಳ 
ಸಾಂಸ್ಕೃತಿಕ ಅಧ್ಯಯನ”, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


ಬಸವರಾಜು. ೨೦೧೨, "ಕನಕಪುರ ತಾಲೂಕಿನ ಗ್ರಾಮದೇವತೆಗಳು : ಒಂದು ಅಧ್ಯಯನ', ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 


ಮಂಜುನಾಥ ಎಂಕೆ, ೨೦೧೫, "ಚನ್ನಪಟ್ಟಣ ತಾಲೂಕು: ಸಾಂಸ್ಕೃತಿಕ ಅಧ್ಯಯನ;' ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು. 


ಬು 


ಮಂಜುನಾಥ ಎಂ., ೨೦೧೬, "ಯಳಂದೂರು ತಾಲೂಕು ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ”, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 


ಮಹೇಂದಕುಮಾರ್‌ ಎ.ಎಸ್‌. ೨೦೧೫, "ಇರುಳಿಗ ಸಮುದಾಯದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ 
ಅಧ್ಯಯನ'(ರಾಮನಗರ ಜಿಲ್ಲೆಯನ್ನು ಅನುಲಕ್ಷಿಸಿ), ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ರಂಗಸ್ಪಾಮಿ ಕೆ.ವಿ. ೨೦೦೪, "ಚನ್ನಪಟ್ಟಣ ತಾಲೂಕಿನ ಗ್ರಾಮದೇವತೆಗಳ ಸಮಾಜೋ-ಸಾಂಸ್ಕೃಶಿಕ 


ಅಧ್ಯಯನ”, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


ರಾಮಕೃಷ್ಣೇಗೌಡ ಕೆವಿ. ೨೦೦೯, "ಕಾವೇರಿ ತೀರದ ಸಾಂಸ್ಕೃತಿಕ ಅಧ್ಯಯನ”, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 


ಶಾಂತಮ್ಮ ಟಿಆರ್‌., ೨೦೧೩, "ರಾಮನಗರ ಜಿಲ್ಲೆಯ ಮಾದಿಗ ಸಮುದಾಯ : ಒಂದು ಅಧ್ಯಯನ”, 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


ಸರ್ವಮಂಗಳ ಆರ್‌, ೨೦೦೯, "ಹೊಂಗನೂರು ಒಂದು ಸಾಂಸ್ಕೃತಿಕ ಅಧ್ಯಯನ”, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 


ಸುರೇಶ. ಕೆ.ಸಿ, ೨೦೧೧, "ರಾಮನಗರ ಜಿಲ್ಲೆಯ ಸ್ಥಳನಾಮಗಳ ಅಧ್ಯಯನ', ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ. 


ಅಪ್ರಕಟಿತ ಎಂ.ಫಿಲ್‌ ನಿಬಂಧಗಳು 


ದಿನೇಶ ಬಿ. ೨೦೧೦, "ಚನ್ನಪಟ್ಟಣದ ಚಿತ್ತಾರದ ಗೊಂಬೆಗಳು, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ರಾಮಕೃಷ್ಣಯ್ಯ ಡಿ.ಸಿ. ೨೦೧೬, "ಕನಕಪುರ ಪರಿಸರದ ಸಾಂಸ್ಕೃತಿಕ ಅಧ್ಯಯನ(ಕನಕಪುರ ಪಟ್ಟಣವನ್ನು 
ಅನುಲಕ್ಷಿಸಿ)”. ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಲತಾ ಪಿ, ೨೦೧೨, "ಚನ್ನಪಟ್ಟಣದ ಕರಕುಶಲತೆ ಒಂದು ಉದ್ಯಮ ಒಂದು ಅಧ್ಯಯನ”, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 


ಇಂಗ್ಲಿಷ್‌ ಕೃತಿಗಳು 


Altekar A.S., 1967, “Rashtrakutas and their Times’, Oriental book agency, 


Poona. 


೨೫ 


Balsubramanya S.R., 1975, ‘Middel Chola Temples A.D.985-1070°, Thomson 
press limited, New Delhi. 


Desai P.B., 1970, “History of Karnataka’, Kannada Research institure, 


Karnataka university, Dharwad. 


Diwakar R.R., 1968, ‘Karnataka through the Agees’, Literary and cultural 


development department, goverment of mysore, Bangalore. 


Francis Buchanan, 1807, “A Journey from Madras through the Countries of 
Mysure’, Canara and Malabar’ Vol. 1-3, London, reprint Karnataka gazetter 


department, 2010, Bangalore. 


Gururajcharya S., 1974, ‘Some Aspects of Economics and Social Life im 


Karnataka’, Prasaranga, Mysore University, Mysore. 


Kabir Kausar, 1918, ‘Secret Correspondence Of Tippu Sultan, Karnataka State 
Archives’, Govt Karnataka, Vidhan Soudha. 


Gururaj) Rao B.K., 1972, “The Megalithic Culture of South Indian’, Prasaranga, 
University of Mysore. 


Jyosna Kamat, 1980, ‘Social Life in Medieval Karnataka’, Abhinav 
publications, New Dheli. 


Krishna Rao G.R., 1936, ‘The Gangas Of Talakadu’, B.G. Pala And Co. 


Publication, Madaras. 


೨೬ 


Neelendranath K.A., 1968, ‘A History Of South India’, Oxford University, 


Press, Madaras. 


Sheik Ali B., 2006, ‘Tipu Sultana’, Kannada and Culture Department, 


Bangalore. 


Saki, 1998, “Making History (Volume-1)’, Vimukthi Prakashana, Bangalore. 


Sheik Ali B., 1976, ‘History of western Gangas’, Prasaranga, Mysore 
University, Mysore. 


Sunder A., (Editor), 1990, ‘Archaeology of Karnataka’, Directorate of 


Archaeology and Museums, Mysore. 


Suryanath U. Kamth, 2002, ‘A concise history of Karnataka’, M.C.C 


Publication, Bangalore. 


(ಡಾ. ರಮೇಶ ನಾಯಕ) (ರಾಮಕೃಷ್ಣಯ್ಯ ಡಿ.ಸಿ) 
ಪ್ರಾಧ್ಯಾಪಕರು ಮತ್ತು ಮಾರ್ಗದರ್ಶಕರು ಸಂಶೋಧಕರು 
ಪ್ರಾಚೀನ ಇತಿಹಾಸ ಮತ್ತು ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ಅಧ್ಯಯನ ವಿಭಾಗ ಪುರಾತತ್ವ ಅಧ್ಯಯನ ವಿಭಾಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಯಾರಣ್ಯ - ಜಲಹಿ ೨೭೬ ವಿದ್ಯಾರಣ್ಯ - ೫೮೩ ೨೭೬ 


ಮ 


ಪರಾಮರ್ಶನ ಗ್ರಂಥಗಳು 


ಪ್ರಾಥಮಿಕ ಆಕರಗಳು 

ಶಾಸನ ಸಂಪುಟಗಳು 

ರೈಸ್‌ ಬಿ.ಎಲ್‌, ೧೯೦೫, ಎಪಿಗ್ರಾಫಿಯಾ ಕರ್ನಾಟಿಕಾ ಸಂ೯, ಬೆಂಗಳೂರು ಡಿಸಿಕ್ಸಿನಲ್ಲಿರುವ 
ಶಾಸನಗಳು, ಮೈಸೂರು ಗವರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು. 

ರೈಸ್‌ ಬಿ.ಎಲ್‌. ೧೯೨೫, ಎಪಿಗ್ರಾಫಿಯಾ ಕರ್ನಾಟಿಕಾ ಸಂ೯, ಅನುಬಂಧ ಸಂಪುಟ, 
ಬೆಂಗಳೂರು. ಡಿಸ್ಪಿಕ್ತಿನಲ್ಲಿರುವ ಶಾಸನಗಳು, ಮೈಸೂರು ಆರ್ಕಿಯಾಲಜಿಕಲ್‌ ಡಿಪಾಟ್ಮೆರ೯ಟ್‌, 
ಮೈಸೂರು. 

ರೈಸ್‌ ಬಿ.ಎಲ್‌, ೧೮೯೮, ಎಪಿಗ್ರಾಫಿಯಾ ಕರ್ನಾಟಿಕಾ ಸಂ-೪, ಮೈಸೂರು ಡಿಸ್ಪಿಕ್ಷಿನಲ್ಲಿರುವ 
ಶಾಸನಗಳು (೨ನೆಯ ಸಂಚಿಕೆ), ಮೈಸೂರು ಗವರ್ನಮೆಂಟ್‌ ಸೆಂಟಲ್‌ ಪ್ರೆಸ್‌, ಬೆಂಗಳೂರು. 
ಗೋಪಾಲ ಬಾ.ರಾ.(ಸಂ.), ೧೯೭೨, ಎಪಿಗ್ರಾಫಿಯಾ ಕರ್ನಾಟಿಕಾ ಸಂ-೫, ಕುವೆಂಪು ಕನ್ನಡ 
ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

ಗೆಜೆಟಿಯರ್‌ಗಳು 

ಸೂರ್ಯನಾಥ ಯು. ಕಾಮತ್‌(ಸಂ.), ೧೯೮೪, ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಭಾಗ-೧. 
ಸೂರ್ಯನಾಥ ಯು. ಕಾಮತ್‌(ಸಂ.), ೧೯೮೫, ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಭಾಗ-೨. 
Hayavadana Rao C., 1980, Mysore Gazetteer, Vol-2, Part-4, Karnataka 
Gazetteer Department Press, Bangalore. 


Suryanath U. Kamath, 1989, Bangalore Rural District Gazetteer, 


Government Of Karnataka Publication, Bangalore. 


Rangaswamy T. 1928, The Bangalore District Hand Book, Bangalore. 
ನಿಘಂಟು ಮತ್ತು ವಿಶ್ವಕೋಶ 


ಇಂಗ್ನಿಷ್‌ ಕನ್ನಡ ನಿಘಂಟು, ೧೯೬೫, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 
ಕನ್ನಡ ಇಂಗ್ಲಿಷ್‌ ಡಿಕ್ಷನರಿ, ೧೯೯೩, ಏಷಿಯನ್‌ ಎಜುಕೇಷನಲ್‌ ಸರ್ವಿಸ್‌, ನವದೆಹಲಿ. 


ಸಂಕ್ಷಿಪ್ತ ಕನ್ನಡ ನಿಘಂಟು, ೨೦೦೧, ಎನ್‌ ಬಸವಾರಾಧ್ಯ 


ಧ್ಯ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 


289 


ಅಂಬಳಿಕೆ ಹಿರಿಯಣ್ಣ(ಪ್ರಸಂ), ೨೦೦೯, ಕನ್ನಡ ವಿಷಯ ವಿಶ್ವಕೋಶ, ಸಂ-೪, "ಇತಿಹಾಸ ಮತ್ತು 
ಪುರಾತತ್ವ," ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 
ಅರವಿಂದ ಮಾಲಗತ್ತಿ(ಸಂ), ೨೦೦೫, ಕನ್ನಡ ವಿಷಯ ವಿಶ್ವಕೋಶ, ಸಂ-೧೨, 
"'ಜಾನಪದ,'ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 
ಚಂದ್ರಶೇಖರ್‌ ಕಂಬಾರ, ಕನ್ನಡ ಜಾನಪದ ವಿಶ್ವಕೋಶ, ಸಂ-೧.೨, ೧೯೮೫, ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು. 

ಸ್ಮರಣ ಸಂಚಿಕೆಗಳು 

ಕೂಡ್ಲೂರು ವೆಂಕಟಪ್ಪ, ೨೦೦೭, "ಸ್ಥಳನಾಮ ವೀರರು', ಅಖಿಲ ಭಾರತ ೭೩ನೆಯ ಕನ್ನಡ ಸಾಹಿತ್ಯ 
ಸಮ್ಮೇಳನದ ಪಕಟಣೆ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 

ನಾಗರಾಜ ಎಂ.ಜಿ, ೧೯೭೯, "ಶಿವ-ಶ್ರೀರಾಮಗಿರಿ ಕ್ಷೇತ್ರದರ್ಶನ”, ಸೀತಾರಾಮ ಸೇವಾ ಮಂಡಲಿ, 
ರಾಮನಗರ. 

ರಾಮೇಗೌಡ ಸುತ. ಮತ್ತು ಶಿವಪ್ಪ ಕ್ಲೆ ೨೦೦೩, "ಗಂಗನುಡಿ', ತಾಲೂಕು ಕನ್ನಡ ಸಾಹಿತ್ಯ 
ಪರಿಷತ್ತು ಚನ್ನಪಟ್ಟಣ. 

ಲಿಂಗಪ್ಪ ಸಿ.ಎಂ., ಮತ್ತು ನಾಗಾರ್ಜುನ ಸಿ.ಎಲ್‌. ೧೯೯೭, "ರಾಮನಗರ ವೈಜಯಂತಿ ಸ್ಮರಣ 
ಸಂಚಿಕೆ, ಭಾರತ ಸ್ವಾತಂತ್ರೋತ್ಸವ ಸುವರ್ಣ ಮಹೋತ್ಸವ ಆಚರಣಾ ಸಮಿತಿ, ರಾಮನಗರ. 
ಶಿವರಾಮೇಗೌಡ ನಾಗವಾರ (ಸಂ), ೨೦೦೧, "ಬೊಂಬೆ ಬೀಡು', ತಾಲೂಕು ಕನ್ನಡ ಸಾಹಿತ್ಯ 
ಪರಿಷತ್ತು ಚನ್ನಪಟ್ಟಣ. 

ನಿಯತಕಾಲಿಕೆಗಳು 

ಇತಿಹಾಸ ದರ್ಶನ ಸಂಪುಟಗಳು - ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 

ಇತಿಹಾಸ ದರ್ಪಣ ಪುಸ್ತಕಗಳು- ಇತಿಹಾಸ ದರ್ಪಣ, ಕೆಂಪೇಗೌಡನಗರ, ಬೆಂಗಳೂರು. 

ಕ್ಸಾರ್ಟಲಿ ಜರ್ನಲ್‌ ಆಫ್‌ ಮಿಧಿಕ್‌ ಸೊಸೈಟಿ, ಮಿಥಿಕ್‌ ಸೊಸೈಟಿ, ಬೆಂಗಳೂರು. 

ಮೈಸೂರು ಆರ್ಕಿಯಾಲಜಿಕಲ್‌ ಆ್ಯನಿವಲ್‌ ರಿಪೋರ್ಟ್‌, ೧೯೫೬-೧೯೮೬ 


ಕನ್ನಡ ಆನುಷಂಗಿಕ ಆಕರಗಳು 


ಅಪರ್ಣ ಕೂಸ, ೧೯೯೯, "ದೇವಾಲಯ ವಾಸ್ತುಶಿಲ್ಲ', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 


ಹಂಪಿ. 


ಕಲಬುರ್ಗಿ ಎಂ.ಎಂ, ೧೯೯೪, "ಕರ್ನಾಟಕದ ಕೈಫಿಯತ್ತುಗಳು', ಪ್ರಸಾರಾಂಗ, ಕನ್ನಡ 


ವಿಶ್ವವಿದ್ಯಾಲಯ, ಹಂಪಿ. 


290 


ಕಲಬುರ್ಗಿ ಎಂ.ಎಂ.(ಸಂ.), ೧೯೯೭, "ಶಾಸನ ಸೂಕ್ತಿ ಸುಧಾರ್ಣವ', ಮುತ್ತಿನ ಹಾರ ಮಾಲಿಕೆ, 


ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು. 

ಕಲಬುರ್ಗಿ ಎಂ.ಎಂ.(ಸಂ.)., ೧೯೯೯, "ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು ಸಂಪುಟ 
೧”, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಕಲಬುರ್ಗಿ ಎಂ.ಎಂ.(ಸಂ.). ೨೦೧೧, "ಸಮಾಧಿ-ಬಲಿದಾನ ವೀರಮರಣ ಸ್ಮಾರಕಗಳು', ಸಪ್ನ 
ಬುಕ್‌ ಹೌಸ್‌, ಬೆಂಗಳೂರು. 

ಕಲಘಟಗಿ ಟಿ. ಜಿ, ೧೯೭೬, "ಕರ್ನಾಟದಲ್ಲಿ ಜೈನಧರ್ಮ, ಜೈನಶಾಸ್ತ್ರ ಮತ್ತು ಪ್ರಾಕೃತ ವಿಭಾಗ, 
ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

ಗೋಪಾಲ್‌ ಬಾ.ರಾ, ೧೯೯೫, "ಕನ್ನಡ ಶಾಸನಗಳು”, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 
ಗೋಪಾಲ್‌ ಬಾ.ರಾ, ೨೦೦೩ "ಕರ್ನಾಟಕದ ಕಲೆಗಳು, ವಾಸ್ತು ಸಂಪುಟ-೪”, ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು. 

ಗೋಪಾಲರಾವ್‌ ಎಚ್‌.ಎಸ್‌, ೧೯೯೩ "ಶಾಸನಗಳ ಹಿನ್ನೆಲೆಯಲ್ಲಿ ಕಲ್ಯಾಣ ಚಾಲುಕ್ಕರ 
ದೇವಾಲಯಗಳು: ಒಂದು ಸಾಂಸ್ಕೃತಿಕ ಅಧ್ಯಯನ', ಪ್ರಾಚ್ಯವಸ್ತು ಸಂಗ್ರಹಾಲಯಗಳ 
ನಿರ್ದೇಶನಾಲಯ, ಮೈಸೂರು. 


ಚಿದಾನಂದಮೂರ್ತಿ ಎಂ. ೧೯೮೪, "ವೀರಗಲ್ಲು ಮತ್ತು ಮಾಸ್ತಿಗಲ್ಲುಗಳು', ಕನ್ನಡ ಮತ್ತು ಸಂಸ್ಕೃಶಿ 


ನಿರ್ದೇಶನಾಲಯ, ಬೆಂಗಳೂರು. 


ಜಿದಾನಂದಮೂರ್ತಿ ಎಂ, ೧೯೯೭, "ಕರ್ನಾಟಕ ಸಂಸ್ಕೃತಿ." ಕನ್ನಡ ಸಾಹಿತ್ಯ ಪರಿಷತು, 


ಬೆಂಗಳೂರು. 


ಚಿದಾನಂದಮೂರ್ತಿ ಎಂ. ೨೦೦೭, "ಹೊಸತು ಹೊಸತು'’, ಹೇಮಂತ ಸಾಹಿತ್ಯ ಪ್ರಕಾಶನ, 
ಬೆಂಗಳೂರು. 


ಚಿದಾನಂದಮೂರ್ತಿ ಎಂ. ೨೦೧೫, "ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ”, ಸಪ್ನ ಬುಕ್‌ 
ಹೌಸ್‌, ಬೆಂಗಳೂರು. 


ಚನ್ನಬಸಪ್ಪ ಎಸ್‌. ಪಾಟೀಲ್‌, ೧೯೯೯, "ಕರ್ನಾಟಕದ ಕೋಟೆಗಳು', ಪ್ರಸಾರಾಂಗ, ಕನ್ನಡ 


ವಿಶ್ವವಿದ್ಯಾಲಯ, ಹಂಪಿ. 


ಚನ್ನಕ್ಕ ಎಲಿಗಾರ, ೧೯೯೦, "ಶಾಸನಗಳಲ್ಲಿ ಕರ್ನಾಟಕದ ಸ್ತೀಸಮಾಜ', ಪ್ರಸಾರಾಂಗ, ಕರ್ನಾಟಕ 


ವಿಶ್ವವಿದ್ಯಾಲಯ, ಧಾರಾವಾಡ. 


291 


ಚೆಂದಶೇಖರಯ್ಯ ಬಿ.ಎಂ. ೨೦೦೫, 'ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಪರಂಪರೆ", ಸಿ.ವಿಕೆ. 
ಪಬ್ಲಿಕೇಷನ್‌ ಬೆಂಗಳೂರು. 


ಜೋಶಿ ಎಸ್‌ಕ್ಲೆ ೨೦೧೮, "ಕರ್ನಾಟಕದ ಕೋಟೆಕೊತ್ತಲಗಳು', ಕರ್ನಾಟಕ ಇತಿಹಾಸ 
ಸಂಶೋಧನಾ ಮಂಡಲ, ಧಾರವಾಡ. 

ತಿಪ್ಲೇರುದಸ್ತಾಮಿ ಎಚ್‌. ೨೦೦೭, "ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ', ಡಿ.ಬಿ. ಕೆ ಮೂರ್ತಿ ಪ್ರಕಾಶನ, 
ಮೈಸೂರು. 

ದೇವರಕೊಂಡಾರೆಡ್ಡಿ, ೧೯೯೪, "ತಲಕಾಡಿನ ಗಂಗರ ದೇವಾಲಯಗಳು', ಕನ್ನಡ ಸಾಹಿತ್ಯ ಪರಿಷತ್ತು, 


ಬೆಂಗಳೂರು. 


ದೇವರಕೊಂಡಾರೆಡ್ಡಿ, ೨೦೦೮, "ಕರ್ನಾಟಕ ಶಾಸನಗಳಲ್ಲಿ ಶಾಪಾಶಯಗಳು', ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲ, ಧಾರವಾಡ. 


ನರಸಿಂಹಮೂರ್ತಿ ಎ.ವಿ. ೨೦೧೦, "ಕರ್ನಾಟಕ ಪುರಾತತ್ವ ಕೆಲವು ಅಧ್ಯಯನಗಳು', ಪ್ರಸಾರಾಂಗ, 
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. 


ನಾಗರಾಜು ಎಂ.ಜಿ. ೧೯೯೦, "ಶಾಸನ ಶಿಲ್ಲಗಳು', ಶ್ರೀ ಗೌರಿಗಂಗ ಪ್ರಕಾಶನ, ಬೆಂಗಳೂರು. 
ನಾಗರಾಜಯ್ಯ ಹಂಪ, ೧೯೯೭, "ಚಂದಕೋಡೆ'. ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 
ನಾಗರಾಜ ಶರ್ಮಾ. ೨೦೧೦, "ಹೊಯ್ದಳ ಶಿಲ್ಲದಲ್ಲಿ ಶಿವ, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು. 

ನಿರಂಜನ ರಾ.ನ, ೨೦೧೧, "ಕುಕ್ಕಲನಾಡು ದೇವಾಲಯ ಮತ್ತು ಶಿಲ್ಲಗಳು', ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 


ಪರಮಶಿವಮೂರ್ತಿ ಡಿ.ವಿ. ೧೯೮೯, "ಕನ್ನಡ ಶಾಸನ ಶಿಲ್ಲ', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 


ಹಂಪಿ. 
ಪರಮಶಿವಮೂರ್ತಿ ಡಿ.ಏ., ೨೦೧೦, "ಪೆ್ಣುಯ್ಕಲ್‌', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಪದ್ಮಪ್ರಸಾದ್‌ ಎಸ್‌.ಪಿ.(ಸಂ.),, ೨೦೧೭, '"ಜೈನವಾಸ್ತು ಮತ್ತು ಶಿಲ್ಲ ಪ್ರಸಾರಾಂಗ, ಕನ್ನಡ 


೨ ಲ 


ಪಂಚಮುಖಿ ಆರ್‌.ಎಸ್‌. ಮತ್ತು ಲಕ್ಷ್ಮಿ ನಾರಾಯಣರಾವ್‌ ಎನ್‌., ೧೯೪೬, "ಕರ್ನಾಟಕದ ಅರಸು 
ಮನೆತನಗಳು', ಕರ್ನಾಟಕ ಇತಿಹಾಸ ಮಂಡಳಿ, ಧಾರವಾಡ. 


292 


ಪ್ರಭಾಕರ್‌ ಎಂ.ಎನ್‌. ೨೦೦೦, "ದೇವಾಲಯ ವಾಸ್ತು ಚಂದಿಕೆ, ಪ್ರಸಾರಾಂಗ, ಕನ್ನಡ 


ವಿಶ್ವವಿದ್ಯಾಲಯ, ಹಂಪಿ. 

ಬಸವರಾಜ ಕಲ್ಲುಡಿ, ೧೯೮೩, "ಮಹಾಸತಿ ಆಚರಣೆ : ಒಂದು ಅಧ್ಯಯನ', ಪ್ರಸಾರಾಂಗ, 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 

ಭಟ್ಟ್ಲೂರಿ ಕೆ.ಜಿ (ಸಂ). ೨೦೦೯, "ಕರ್ನಾಟಕ ಶಾಸನ ಸಂಶೋಧನೆ'; ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಮಂಜುನಾಥ ಎಂ.ಜಿ. ೨೦೦೯, "ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ, ಸುಮುಖ ಪ್ರಕಾಶನ”, 
ಬೆಂಗಳೂರು. 

ಮಂಜುನಾಥ ಎಂಕೆ. ೨೦೧೫, "ರಾಮನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ', ಎಸ್‌.ಎಲ್‌.ಎನ್‌ 
ಪಬ್ಲಿಕೇಷನ್‌, ಬೆಂಗಳೂರು. 


ಮಂಜುನಾಥ್‌ ಸಿ.ಯು, ೨೦೧೨, "ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ”, ಚಿತ್ಯಲ ಪ್ರಕಾಶನ, 
ಕುಪುಂ 

ಮೂರ್ತಿ ಕೆ.ಎಲ್‌.ಎನ್‌. ೧೯೯೮, "ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಲ', ರಂಜಿತಾ ಪ್ರಕಾಶನ, 
ತುಮಕೂರು. 


ರಹಮತ್‌ ತರೀಕೆರೆ, ೨೦೦೬, "ಕರ್ನಾಟಕ ನಾಥಪಂಥ', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 


[ರ್‌ 


ಹಂಪಿ. 
ರಮೇಶ ನಾಯಕ ೨೦೦೭, "ಕರ್ನಾಟಕ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನಗಳ 
ಮರುಚಿಂತನೆ”, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ರಮೇಶ ಕೋ.ವೆ, ೧೯೭೧, "ಕರ್ನಾಟಕ ಪ್ರಾಚೀನ ಶಾಸನ ಸಮೀಕ್ಷೆ, ಪ್ರಸಾರಾಂಗ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 


ರಾಮಚಂದ್ರರಾವ್‌ ಎಸ್‌.ಕೆ. ೨೦೧೨, "ಮೂರ್ತಿಶಿಲ್ಲ ನೆಲೆ ಹಿನ್ನೆಲೆ ಪ್ರಸಾರಾಂಗ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 


ಲಕ್ಷ್ಮಣ್‌ ತೆಲಗಾವಿ(ಸಂ.), ೨೦೦೩, "ಸ್ಥಳೀಯ ಚರಿತ್ರೆ', ಅಧ್ಯಯನದ ತಾತ್ಲಿಕತೆ ಮತ್ತು ಸ್ವರೂಪ”, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ವಸು ಎಂ.ವಿ.(ಸಂ.), ೨೦೦೧, "ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು', ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 


ವಿಜಯ ರಾಂಪುರ., ೨೦೦೮, "ಗಾಗಾ ಮತ್ತು ಇತರ ಕಥೆಗಳು', ನವನಿಧಿ ಪ್ರಕಾಶನ, ಚನ್ನಪಟ್ಟಣ. 


293 


ವೆಂಕಟರತ್ನ ಎ.ವಿ. ೧೯೭೪, "ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ', ಕನ್ನಡ 
ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

ಶರ್ಮಾ ತಿರುಮಲೆ ತಾತಾಚಾರ್ಯ, ೨೦೦೬, "ಮೈಸೂರು ಇತಿಹಾಸದ ಹಳೆಯ ಪುಟಗಳು, 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು. 

ಶಿವಸ್ಥಾಮಿ ಡಿ. ೨೦೦೭, "ಕಾವೇರಿ ಸೀಮೆಯ ಗ್ರಾಮದೇವತೆಗಳ ಅಧ್ಯಯನ”, ಮಾನಸ ಪ್ರಕಾಶನ, 
ಬೆಂಗಳೂರು. 


ಶಿವತಾರಕ್‌ ಕೆ.ಬಿ, ೨೦೦೧, "ಕರ್ನಾಟಕ ಪುರಾತತ್ವ ನೆಲೆಗಳು”, ಪ್ರಸಾರಾಂಗ, ಕನ್ನಡ 

ವಿಶ್ವವಿದ್ಯಾಲಯ, ಹಂಪಿ. 

ಶೇಷಶಾಸಿ ಆರ್‌. ೨೦೦೪, "ಕರ್ನಾಟಕದ ವೀರಗಲ್ಲುಗಳು, ಕನ್ನಡ ಸಾಹಿತ್ಯ ಪರಿಷತ್‌, 
ಮೆ ಮಿ 


ಬೆಂಗಳೂರು. 


ಶೆಟ್ಟರ್‌ ಷ, ೨೦೦೭, "ಸಂಗಂತಮಿಳಗಂ ಮತ್ತು ಕನ್ನಡನಾಡು ನುಡಿ” ಅಭಿನವ ಪ್ರಕಾಶನ, 
ಬೆಂಗಳೂರು. 


ಶ್ರೀನಿವಾಸ್‌ ಎಲ್‌. ೨೦೧೦, "ಹಂಪಿ ಪರಿಸರದ ಆದಿ ಮಾನವನ ನೆಲೆಗಳು', ಪ್ರಸಾರಾಂಗ, ಕನ್ನಡ 


ವಿಶ್ವವಿದ್ಯಾಲಯ, ಹಂಪಿ. 


ಶ್ರೀನಿವಾಸ ರಿತ್ತಿ ೧೯೬೯, "ಮುಳುಗುಂದ ನಾಡು', ಪ್ರಸಾರಾಂಗ, ಕರ್ನಾಟಕ ವಿಶ್ವವಿದ್ಯಾಲಯ, 


ಧಾರವಾಡ. 


ಶೀನಿವಾಸ ರಿತ್ತೀಸಂ), ೧೯೮೫, "ಕರ್ನಾಟಕ ಗ್ರಾಮಸೂಚಿ' ಕನ್ನಡ ಮತ್ತು ಸಂಸ್ಕೃಿ 
ನಿರ್ದೇಶನಾಲಯ, ಬೆಂಗಳೂರು. 


ಶ್ರೀನಿವಾಸ ಪಾಡಿಗಾರ, ೨೦೧೦, "ಪುರಾತತ್ನಶಾಸ್ತ ಪರಿಚಯ”, ಚೈತನ್ಯ ಪ್ರಕಾಶನ, ಧಾರವಾಡ. 
ಮೆ 


ಶ್ರೀಕಂಠಶಾಸ್ತ್ರೀ ಎಸ್‌. ೧೯೭೫, "ಪುರಾತತ್ವ ಶೋಧನೆ; ಪ್ರಸಾರಾಂಗ, ಮೈಸೂರು 
ಮೆ 


ವಿಶ್ವವಿದ್ಯಾನಿಲಯ, ಮೈಸೂರು. 


ಷೇಕ ಅಲಿ ಬಿ.(ಪ್ರಸಂ), ೧೯೯೭, "ಕರ್ನಾಟಕ ಚರಿತ್ರೆ ಸಂಪುಟ-೧-೩, ಪ್ರಸಾರಾಂಗ, ಕನ್ನಡ 


ವಿಶ್ವವಿದ್ಯಾಲಯ, ಹಂಪಿ. 


ಸತೀಶ ಕೆ, ೨೦೦೮, "ವಿಜಯನಗರ ಕಾಲದ ಶೈವ ದೇವಾಲಯಗಳು, ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು. 


ಸಿದ್ದಲಿಂಗಯ್ಯ. ೧೯೯೭, ಗ್ರಾಮದೇವತೆಗಳು”, ಮೂಲಭಾರತಿ ಪ್ರಕಾಶನ, ಬೆಂಗಳೂರು. 


294 


ಸುಂದರ ಅ ೧೯೭೧, "ಇತಿಹಾಸ ಪೂರ್ವ ಕರ್ನಾಟಕ ಅಥವಾ ಕರ್ನಾಟಕದ ಪ್ರಾಗೈತಿಹಾಸ”, 


ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು. 


ಸುಬ್ಬಿ ರೈ ೧೯೯೪, "ದಕ್ಷಿಣ ಕನ್ನಡ ಜಿಲ್ಲೆಯ ಐತಿಹ್ಯಗಳು', ಕನ್ನಡ ಅಧ್ಯಯನ ವಿಭಾಗ, ಮುಂಬೈ 
ವಿಶ್ವವಿದ್ಯಾಲಯ, ಮುಂಬೈ. 

ಸೋಮಶೇಖರ್‌ ಎಸ್‌.ವೈ, ೨೦೦೯, "ವಿಜಯನಗರ ಕಾಲದ ಸೈನ್ಯವ್ಯವಸ್ಥೆ ಮತ್ತು ಯುದ್ದನೀತಿ.' 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಹಿರೇಮಠ ಎಸ್‌.ಎಸ್‌., ೨೦೦೪, "ಕಾಳಾಮುಖ ದರ್ಶನ”, ಸಮತಾ ಪ್ರಕಾಶನ, ಹರಪನಹಳ್ಳಿ, 


ಹಿರೇಮಠ ಬಿ.ಆರ್‌. ೧೯೮೯, "ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು”, ಪ್ರಸಾರಾಂಗ, ಕರ್ನಾಟಕ 


ವಿಶ್ವವಿದ್ಯಾಲಯ, ಧಾರವಾಡ. 

ಲೇಖನಗಳು 

ಕೃಷ್ಣಮೂರ್ತಿ ಎಂ.ಎಸ್‌., ೧೯೮೯, "ಕುಂತಿಬೆಟ್ಟದ ಪ್ರಾಕ್ತನಾನ್ನೇಷಣೆ : ಒಂದು ಟಿಪ್ಪಣಿ, ಇತಿಹಾಸ 
ದರ್ಶನ ಸಂ-೪, ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 


ಕೃಷ್ಣಮೂರ್ತಿ ಪಿ.ಎ, ೧೯೯೦, "ಬೆಂಗಳೂರು ಜಿಲ್ಲೆಯ ವಿಜಯನಗರ ಕಾಲದ ಆಡಳಿತ 


ವಿಭಾಗಗಳು”, ಇತಿಹಾಸ ದರ್ಶನ ಸಂ-೫ ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 


ನಾಗಯ್ಯ ಜೆ.ಎಂ. ೨೦೦೮, "ಶಾಸನಗಳಲ್ಲಿ ಧರ್ಮ ಸಂಘರ್ಷ, ಇತಿಹಾಸ ದರ್ಶನ ಸಂ-೨೩, 


ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 


ನಾಗರಾಜ್‌ ಎಂ.ಜಿ, ಮತ್ತು ಪಿ.ವಿ.ಕೃಷ್ಣಮೂರ್ತಿ, ಮಂಕುಂದ ಬೆಟ್ಟದ ಪ್ರಾಗಿತಿಹಾಸ, ಇತಿಹಾಸ 
ದರ್ಶನ ಸಂ-೨೬, ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 


ರಘು ಆರ್‌. "ರಾವಳೇಶ್ವರ ಶಿಲಗಳು', ಇತಿಹಾಸ ದರ್ಶನ ಸಂ-೨೨, ೨೦೦೭, ಕರ್ನಾಟಕ 
ಇತಿಹಾಸ ಅಕಾದೆಮಿ, ಬೆಂಗಳೂರು. 


ಅಪ್ರಕಟಿತ ಪಿಎಚ್‌.ಡಿ ಮಹಾಪ್ರಬಂಧಗಳು 


ಕೃಷ್ಣಮೂರ್ತಿ ಕೆ.ವಿ, ೨೦೧೯, ಇರುಳಿಗರು ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಚಿಕ್ಕ ಚನ್ನಯ್ಯ, ೨೦೧೨, "ಜಾನಪದ ನೆಲೆಯಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ', ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 


ಜಯದೇವ ಬಿ, ೨೦೧೨. "ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ಕರಗದ 
ಆಚರಣೆಗಳು”, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


295 


ಜ್ಯೋತಿಲಿಂಗಯ್ಯ ಆರ್‌. ೨೦೧೦, "ಜಾನಪದ ಹಿನ್ನೆಲೆಯಲ್ಲಿ ಕನಕಪುರ ತಾಲೂಕಿನ ಸಾಂಸ್ಕೃತಿಕ 
ಅಧ್ಯಯನ”, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


ಪ್ರಕಾಶ ಕೆ.ಪಿ, ೨೦೧೨, "ಕನಕಪುರ ಪ್ರದೇಶದ ಸಾಂಸ್ಕೃತಿಕ ಚರಿತ್ರೆ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಬಸವರಾಜು ಕೆ.ವಿ, ೨೦೧೧, "ಚನ್ನಪಟ್ಟಣ, ರಾಮನಗರ ಮತ್ತು ಮಾಗಡಿ ತಾಲೂಕುಗಳ 
ಬೆಟ್ಟದೇವರುಗಳ ಸಾಂಸ್ಕೃತಿಕ ಅಧ್ಯಯನ”, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


ಬಸವರಾಜು. ೨೦೧೨, "ಕನಕಪುರ ತಾಲೂಕಿನ ಗ್ರಾಮದೇವತೆಗಳು : ಒಂದು ಅಧ್ಯಯನ”, 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


ಮಂಜುನಾಥ ಎಂ.ಕೆ. ೨೦೧೫, "ಚನ್ನಪಟ್ಟಣ ತಾಲೂಕು : ಸಾಂಸ್ಕೃತಿಕ ಅಧ್ಯಯನ;' ಮೈಸೂರು 


ವಿಶ್ವವಿದ್ಯಾನಿಲಯ, ಮೈಸೂರು. 


ಮಂಜುನಾಥ ಎಂ.) ೨೦೧೬, "ಯಳಂದೂರು ತಾಲೂಕು ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ”, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಮಹೇಂದಕುಮಾರ್‌ ಎ.ಎಸ್‌. ೨೦೧೫, "ಇರುಳಿಗ ಸಮುದಾಯದ ಸಾಮಾಜಿಕ ಆರ್ಥಿಕ 
ಸ್ಥಿತಿಗತಿಗಳ ಅಧ್ಯಯನ'(ರಾಮನಗರ ಜಿಲ್ಲೆಯನ್ನು ಅನುಲಕ್ಷಿಸಿ), ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ರಂಗಸ್ವಾಮಿ ಕೆ.ವಿ, ೨೦೦೪, "ಚನ್ನಪಟ್ಟಣ ತಾಲೂಕಿನ ಗ್ರಾಮದೇವತೆಗಳ ಸಮಾಜೋ-ಸಾಂಸ್ಕೃತಿಕ 
ಅಧ್ಯಯನ”, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


ರಾಮಕೃಷ್ಣೇಗೌಡ ಕೆ.ವಿ, ೨೦೦೯, "ಕಾವೇರಿ ತೀರದ ಸಾಂಸ್ಕೃತಿಕ ಅಧ್ಯಯನ”, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 


ಶಾಂತಮ್ಮ ಟಿ.ಆರ್‌. ೨೦೧೩, "ರಾಮನಗರ ಜಿಲ್ಲೆಯ ಮಾದಿಗ ಸಮುದಾಯ : ಒಂದು 
ಅಧ್ಯಯನ”, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. 


ಸರ್ವಮಂಗಳ ಆರ್‌., ೨೦೦೯, "ಹೊಂಗನೂರು ಒಂದು ಸಾಂಸ್ಕೃತಿಕ ಅಧ್ಯಯನ, ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 


ಸುರೇಶ. ಕೆಸಿ, ೨೦೧೧, "ರಾಮನಗರ ಜಿಲ್ಲೆಯ ಸ್ಥಳನಾಮಗಳ ಅಧ್ಯಯನ', ಕನ್ನಡ 


ವಿಶ್ವವಿದ್ಯಾಲಯ, ಹಂಪಿ. 
ಅಪ್ರಕಟಿತ ಎಂ.ಫಿಲ್‌ ನಿಬಂಧಗಳು 


ದಿನೇಶ ಬಿ, ೨೦೧೦, "ಚನ್ನಪಟ್ಟಣದ ಚಿತ್ತಾರದ ಗೊಂಬೆಗಳು”, ಎಂ.ಫಿಲ್‌ ಸಂಪ್ರಬಂಧ, ಕನ್ನಡ 


ವಿಶ್ವವಿದ್ಯಾಲಯ, ಹಂಪಿ. 


296 


ರಾಮಕೃಷ್ಣಯ್ಯ ಡಿ.ಸಿ, ೨೦೧೬, "ಕನಕಪುರ ಪರಿಸರದ ಸಾಂಸ್ಕೃಶಿಕ ಅಧ್ಯಯನ(ಕನಕಪುರ 
ಪಟ್ಟಣವನ್ನು ಅನುಲಕ್ಷಿಸಿ), ಎಂ.ಫಿಲ್‌ ಸಂಪ್ರಬಂಧ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಲತಾ ಪಿ, ೨೦೧೨, "ಚನ್ನಪಟ್ಟಣದ ಕರಕುಶಲತೆ ಒಂದು ಉದ್ಯಮ ಒಂದು ಅಧ್ಯಯನ', ಎಂ.ಫಿಲ್‌ 
ಸಂಪ್ರಬಂಧ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಇಂಗ್ಲಿಷ್‌ ಕೃತಿಗಳು 

Altekar A.S., 1967, Rashtrakutas and their Times, Oriental book agency, 


Poona. 

Balsubramanya S.R.,, 1975, Middel Chola Temples A.D.985-1070, 
Thomson press limited, New Delhi. 

Desai P.B., 1970, History of Karnataka, Kannada Research institure, 
Karnataka university, Dharwad. 

Diwakar R.R., 1968, Karnataka through the Agees, Literary and cultural 
development department, goverment of mysore, Bangalore. 


Francis Buchanan, 1807, A Journey From Madras Through The Countries 
Of Mysure, Canara And Malabar’ Vol. 1-3, London, reprint karnataka 


gazetter department, 2010, Bangalore 
Gururajycharya S., 1974, Some Aspects Of Economics And Social Life In 
Karnataka, Prasaranga, Mysore University, Mysore. 


Kabir Kausar, 1918, Secret Correspondence Of Tippu Sultan, Karnataka 
State Archives, Govt Karnatak, Vidhan Soudha. 

Gururajy Rao B.K., 1972, The Megalithic Culture of South Indian, 
Prasaranga, University of mysore. 

Jyosna Kamat, 1980, Social Life In Medieval Karnataka, Abhinav 


publications, New Dheli. 


Krishna Rao G.R., 1936, The Gangas Of Talakadu, B.G. Pala And Co. 


Publication, Madaras. 


297 


ವೀರಗಲ್ಲುಗಳ ಹಿನ್ನೆಲೆಯಿಂದ ಚನ್ನಪಟ್ಟಣ ತಾಲೂಕಿನ ಪ್ರಾಚೀನ ಸಂದರ್ಭದ ರಾಜಕೀಯ 
ಹೋರಾಟಗಳು, ವೀರತ್ವ ಸಂಸ್ಕೃತಿ, ಸತಿಸಹಗಮನ, ಆತ್ಮಬಲಿದಾನ ಅವುಗಳು ಜನಪದರ ಜೀವನದ 
ಮೇಲೆ ಅತಿಯಾದ ಪರಿಣಾಮ ಬೀರುತ್ತವೆ. 


ಚನ್ನಪಟ್ಟಣ ತಾಲೂಕು ಗ್ರಾಮೀಣ ಸಂಸ್ಕೃತಿಯ ಸೊಗಡನ್ನು ಒಳಗೊಂಡಿರುವುದರಿಂದ ಜಾತ್ರೆ, 
ಉತ್ಸವ, ಹಬ್ಬಗಳು ಮತ್ತು ಪ್ರಾದೇಶಿಕವಾದ ಕೆಲವು ವಿಶಿಷ್ಟ ಆಚರಣೆಗಳು ನಡೆಯುತ್ತವೆ. ಇಲ್ಲಿ 
ನಡೆಯುವ ಜಾತ್ರೆಗಳನ್ನು ಶಿಷ್ಟ ಸಂಪ್ರದಾಯದ ಜಾತ್ರೆಗಳು, ಜನಪದರ ಸಂಪ್ರದಾಯದ ಜಾತ್ರೆಗಳು 
ಮತ್ತು ದನಗಳ(ಜಾನುವಾರು) ಜಾತ್ರೆಗಳು ಎಂದು ಮೂರು ವಿಧಗಳಾಗಿ ವಿಂಗಡಿಸಿಕೊಂಡು 
ಅಧ್ಯಯನ ಮಾಡಲಾಗಿದೆ. ಜಾತ್ರೆ ಉತ್ಸವಗಳು ಮತ್ತು ಹಬ್ಬಗಳ ಆಚರಣೆಗಳ ಕುರಿತು 
ಮಾಹಿತಿಯನ್ನು  ಕ್ಷೇತಕಾರ್ಯ ಸಂದರ್ಭದಲ್ಲಿ ಸಂಗಹಿಸಿಕೊಳ್ಳಲಾಗಿದೆ. ನೀಲಕಂಠನಹಳ್ಳಿಯ 
ಎಲ್ಲಮ್ಮನ ಹಬ್ಬದಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ಬಲಿ ಎರಚುವ ಮತ್ತು ಸ್ಮಶಾನದಲ್ಲಿ ಊಟ 
ಮಾಡುವ ಆಚರಣೆ, ಮುಳೂರಿನ ಗದ್ದೆಚೆಲ್ಲ್ನನ ಜಾತ್ರೆಯಲ್ಲಿ ದೊಂದಿ ಹಚ್ಚುವ, ನೀಲಸಂದ್ರದ 
ಬೋರೆದೇವರ ಜಾತೆಯ ಜೋಗಿ ಕುಣಿತ, ಕೂಡ್ಲೂರಿನ ಚೆಲ್ಲಮ್ಮ ಜಾತ್ರೆಯಲ್ಲಿ ಮಡೆ ತರುವುದು, 
ಶಿವರಾತ್ರಿ ಹಬ್ಬದ ದಿನದಂದು ಚನ್ನಪ್ಪಸ್ಥಾಮಿಗೆ ಮಾಂಸಹಾರದ ನೈವೇದ್ಯ ಅರ್ಪಿಸುವುದು ಇನ್ನೂ 
ಮುಂತಾದ ಹಲವಾರು ಬಗೆಯ ವಿಶಿಷ್ಟ ಆಚರಣೆಗಳು ಈ ಪ್ರದೇಶದಲ್ಲಿ ಇಂದಿಗೂ ಅಸ್ತಿತ್ವದಲ್ಲಿವೆ. 
ಇಂತಹ ವಿಭಿನ್ನವಾದ ಆಚರಣೆಗಳ ಮೂಲಕ ನಡೆಯುವ ಇಲ್ಲಿನ ಜಾತ್ರೆ ಮತ್ತು ಹಬ್ಬಗಳ 
ಮಾಹಿತಿಗಳನ್ನು ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ಸಂಗಹಿಸಿಕೊಂಡು ಅವುಗಳ ಹಿನ್ನೆಲೆಯಲ್ಲಿ ಈ 
ತಾಲೂಕು ಪ್ರದೇಶದ ಜನಸಂಸ್ಕೃತಿಯನ್ನು ತಲಸ್ಪರ್ಶಿಯವಾಗಿ ಅಧ್ಯಯನ ಮಾಡಲಾಗಿದೆ. 


ಒಟ್ಟಾರೆಯಾಗಿ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಚನ್ನಪಟ್ಟಣ ತಾಲೂಕಿನ ಸಮಗ್ರ 
ಚರಿತ್ರೆಯನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಪ್ರಸ್ತುತ ಅಧ್ಯಯನದಲ್ಲಿ ಮಾಡಲಾಗಿದೆ. 
ಅಧ್ಯಯನದ ಫಲಿತಗಳು 


೧. ಚನ್ನಪಟ್ಟಣ ತಾಲೂಕು ಚಾರಿತ್ರಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತನ್ನದೇ ಆದ ಮಹತ್ವ 
ಪಡೆದುಕೊಂಡಿದೆ. ಈ ತಾಲೂಕಿನ ಇತಿಹಾಸವನ್ನು ಶಾಸನ, ದೇವಾಲಯ, ಮೂರ್ತಿಶಿಲ್ಲ, 
ವೀರಗಲ್ಲುಗಳು ಮೊದಲಾದ ಪುರಾತತ್ವ ಕುರುಹುಗಳ ಜೊತೆಗೆ ಸ್ಥಳನಾಮ, ಸ್ಥಳಪುರಾಣ, 
ಐತಿಹ್ಯ, ಜಾತ್ರೆ, ಹಬ್ಬಗಳು, ಆಚರಣೆಗಳು ಸಹಾಯಕವಾಗಿವೆ. ಇಷ್ಟೆಲ್ಲಾ ಆಕರಗಳಿರುವ 
ಚನ್ನಪಟ್ಟಣ ತಾಲೂಕಿನ ಇತಿಹಾಸದ ಕುರಿತು ಈವರೆಗೆ ಕೇವಲ ಕೆಲವು ಬಿಡಿ-ಬಿಡಿಯಾದ 
ಅಧ್ಯಯನಗಳು ಮಾತ್ರ ನಡೆದಿವೆ. ಹಾಗಾಗಿ ಲಭ್ಯವಿರುವ ಎಲ್ಲಾ ಆಕರಗಳನ್ನು ಸಮರ್ಪಕವಾಗಿ 
ಬಳಸಿಕೊಂಡು ಚನ್ನಪಟ್ಟಣ ತಾಲೂಕಿನ ಸಮಗ್ರ ಚರಿತ್ರೆಯನ್ನು ಪ್ರಸ್ತುತ ಅಧ್ಯಯನದ ಮೂಲಕ 
ಕಟ್ಟಿಕೊಡಲಾಗಿದೆ. 


284 


ಈ ತಾಲೂಕಿನ ಸಿದ್ದಾಪುರದ ಬಳಿ ಸೂಕ್ಷ್ಮ ಶಿಲಾಯುಗ ಕಾಲದ ಕಲ್ಲಿನ ಕೈಗೊಡಲಿಯನ್ನು 
ಸಂಶೋಧಕರು ಶೋಧಿಸಿದ್ದಾರೆ. ಅದರ ಆಧಾರದಿಂದ ಚನ್ನಪಟ್ಟಣ ತಾಲೂಕು ಸೂಕ್ಷ್ಮ 


ಶಿಲಾಯುಗದಷ್ಟು ಪ್ರಾಚೀನತೆಯನ್ನು ಹೊಂದಿದೆ ಎಂದು ತಿಳಿದುಬರುತ್ತದೆ. ಪ್ರಸ್ತುತ 


po) 


3 


ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಈ ತಾಲೂಕಿನಲ್ಲಿ ಕ್ಷೇತಕಾರ್ಯ  ಕೈಗೊಂ 
ಮೆಣಸಿಗನಹಳ್ಳಿಯ ಗವಿಗುಡ್ಡದ ಬಳಿ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಸಮಾಧಿ 
ನೆಲೆಯೊಂದನ್ನು ಹೊಸದಾಗಿ ಶೋಧಿಸಲಾಗಿದೆ. 


ಚನ್ನಪಟ್ಟಣ ತಾಲೂಕಿನಲ್ಲಿ ಕ್ಷೇತಕಾರ್ಯ ಕೈಗೊಂಡ ಸಂದರ್ಭದಲ್ಲಿ ಬಿ.ವಿ. ಹಳ್ಳಿಗೆ ಸಮೀಪದ 
ಚಾಗೆರೆ ಎಂಬಲ್ಲಿ ಪ್ರಾಚೀನ ಜನವಸತಿ ನೆಲೆಯಿದ್ದ ಪ್ರದೇಶದ ಜಮೀನೊಂದರಲ್ಲಿ ಕಬ್ಬಿಣದ 
ಕಿಬ್ರದ ಅವಶೇಷಗಳು ದೊರೆತಿವೆ. ಇವುಗಳ ಆಧಾರದ ಮೇಲೆ ಚಾಗರೆಯು ವಸತಿ ನೆಲೆಯ 
ಜೊತೆಗೆ ಕೈಗಾರಿಕಾ ನೆಲೆಯೂ ಕೂಡ ಆಗಿತ್ತು ಎಂಬುದನ್ನು ಬೆಳಕಿಗೆ ತರಲಾಗಿದೆ. ಪ್ರಸ್ತುತ 
ಅಧ್ಯಯನದ ಅವಧಿಯಲ್ಲಿ ಇದೇ ತಾಲೂಕಿನಲ್ಲಿ ವಿಠಲೇನಹಳ್ಳಿಯಲ್ಲಿ ಈಗಾಗಲೇ 
ಶೋಧಗೊಂಡಿರುವ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಸಮಾಧಿಗಳ ಬಳಿ ಇತ್ತೀಚೆಗೆ ಮನೆ 
ನಿರ್ಮಾಣ ಮಾಡಲು ಭೂಮಿಯನ್ನು ಅಗೆದಾಗ ತುಂಬಾ ನುಣುಪಾದ ಕಲ್ಲಿನ ಮಣಿಗಳು, 
ರಾಗಿ ಮತ್ತು ಭತ್ತದ ಅವಶೇಷಗಳು ದೊರೆತಿವೆ ಎಂಬ ಮಾಹಿತಿ ಸ್ಥಳೀಯರಿಂದ 
ತಿಳಿದುಬಂದಿದೆ. ಶಿಲಾಸಮಾಧಿಗಳ ಬಳಿ ದೊರೆತಿರುವ ಈ ಅವಶೇಷಗಳು ಬೃಹತ್‌ 


ಶಿಲಾಯುಗ ಸಂಸ್ಕೃತಿ ಕಾಲಕ್ಕೆ ಸೇರಿದವು ಎಂದು ಊಹಿಸಬಹುದಾಗಿದೆ. 


ಪ್ರಸ್ತುತ ಅಧ್ಯಯನ ಪ್ರದೇಶವಾದ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಚೀನ ಕಾಲದ ಕೆಲವು 
ಜನವಸತಿ ನೆಲೆಗಳು ಕಾಲಾಂತರದಲ್ಲಿ ನಾಶಗೊಂಡಿವೆ. ಅಂತಹ ಜನವಸತಿ ನೆಲೆಗಳಾದ 
ಕುಂಬಾರದೊಡ್ಡಿ, ಚಾಗೆರೆ ಬಲ್ಲಾಪಟ್ಟಣ, ಮಾರ್ಗನಹಳ್ಳಿ ಎಂಬ ಹೆಸರಿನ ಜನವಸತಿ 


ನೆಲೆಗಳನ್ನು ಈ ಅಧ್ಯಯನದ ಅವಧಿಯಲ್ಲಿ ಬೆಳಕಿಗೆ ತರಲಾಗಿದೆ. 


ಚಾರಿತಿಕ ಕಾಲಘಟ್ಟದಲ್ಲಿ ಈ ತಾಲೂಕು ಗಂಗರು, ಚೋಳರು, ಹೊಯ್ದಳರು, ವಿಜಯನಗರದ 
ಅರಸರು, ಚನ್ನಪಟ್ಟಣದ ಪಾಳೆಯಗಾರರು ಹಾಗೂ ಮೈಸೂರು ಒಡೆಯರ ವ್ಯಾಪಿಗೆ 
ಒಳಪಟ್ಟಿದೆ. ಆಯಾ ರಾಜಮನೆತನಗಳ ಕಾಲಕ್ಕೆ ಸೇರಿರುವ ಶಾಸನ, ದೇವಾಲಯ, 
ಮೂರ್ತಿಶಿಲ್ಲ, ಸ್ನಾರಕಶಿಲ್ಲಗಳು ಮೊದಲಾದ ಕುರುಹುಗಳು ಇಲ್ಲಿ ಕಂಡುಬರುತ್ತವೆ. ಅವುಗಳ 
ಆಧಾರದ ಮೇಲೆ ಚನ್ನಪಟ್ಟಣ ತಾಲೂಕಿನ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು 


ಮರುನಿರೂಪಣೆ ಮಾಡಲಾಗಿದೆ. 


ಚನ್ನಪಟ್ಟಣ ತಾಲೂಕನ್ನು ಕುರಿತು ಈವರೆಗೂ ನಡೆದಿರುವ ಅಧ್ಯಯನಗಳಲ್ಲಿ ಸ್ಥಳಪುರಾಣದ 
ಕುರಿತು ಹೆಚ್ಚಾಗಿ ಗಮನಹರಿಸಿಲ್ಲವೆಂದು ಹೇಳಬಹುದು. ಹಾಗಾಗಿ ಇಲ್ಲಿ ಪ್ರಚಲಿತದಲ್ಲಿರುವ 


285 


೧೦. 


ಸ್ಥಳಪುರಾಣಗಳ ಕುರಿತು ಮಾಹಿತಿಯನ್ನು ಕ್ಷೆ 
ಸಂದರ್ಶನದ ಮೂಲಕ ಸಂಗಹಿಸಿಕೊಂಡು ವಿಶ್ಲೇಷಣೆಗೊಳಪಡಿಸಿ ಅವುಗಳ ವಿವರಗಳನ್ನು 


ಪ್ರಸ್ತುತ ಅಧ್ಯಯನದಲ್ಲಿ ದಾಖಲಿಸಲಾಗಿದೆ. 


ಕ್ಷೇತಕಾರ್ಯ ಸಂದರ್ಭದಲ್ಲಿ ವಕ್ವಗಳನ್ನು 


ಚೆನ್ನಪಟ್ಟಣ ತಾಲೂಕಿನಲ್ಲಿ ಸಾಮಾಜಿಕವಾಗಿ ಪ್ರತಿಯೊಂದು ಸಮುದಾಯವು ಸಾಂಸ್ಕೃತಿಕವಾಗಿ 
ತನ್ನ ಅಸ್ಲಿತೆಯನ್ನು ಉಳಿಸಿಕೊಂಡು ಬಂದಿರುವುದನ್ನು ಕಾಣಬಹುದು. ಇದನ್ನು ಈ 
ತಾಲೂಕಿನಲ್ಲಿ ನೆಲೆಸಿರುವ ಎಲ್ಲಾ ಸಮುದಾಯದವರ ಬದುಕಿನಲ್ಲೂ ಗಮನಿಸಬಹುದು. 
ಪ್ರಸ್ತುತ ಅಧ್ಯಯನದ ಕಾಲಾವಧಿಯಲ್ಲಿ ಚನ್ನಪಟ್ಟಣ ತಾಲೂಕಿನ ಕುರುಬ ಸಮುದಾಯಕ್ಕೆ 
ಸಂಬಂಧಿಸಿದ, ಅವರು ತಮ್ಮೊಳಗೆ ನಡೆಯುತ್ತಿದ್ದ ವ್ಯಾಜ್ಯಗಳ ನ್ಯಾಯ ತೀರ್ಮಾನಗಳನ್ನು 
ಮಾಡಿಕೊಳ್ಳಲು ತನ್ನದೇ ಆದ ಗಡಿಗಳನ್ನು ಸ್ಥಾಪಿಸಿಕೊಂಡಿದ್ದರು. ನೀಲಸಂದ್ರ, ಕೋಡಂಬಳ್ಳಿ, 
ದೇವರಹಳ್ಳಿ ಇನ್ನೂ ಮೊದಲಾದ ಕಡೆಗಳಲ್ಲಿರುವ ಭೈರವನ ದೇವಾಲಯಗಳು ಅಂತಹ 


ಗಡಿಗಳಾಗಿದ್ದವು ಎಂಬುದನ್ನು ಈ ಅಧ್ಯಯನದ ಸಂದರ್ಭದಲ್ಲಿ ಗುರುತಿಸಲಾಗಿದೆ. 


ಚನ್ನಪಟ್ಟಣದ ಸ್ಥಳನಾಮಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಹಿನ್ನೆಲೆಯಿರುವ "ಪಂಚಕ್ರೋಶ” 
ಎಂಬ ಹೆಸರಿನಿಂದಲೂ ಕರೆಯಲಾಗಿದೆ. ಆದರೆ ಕ್ಷೇತಕಾರ್ಯ ಸಂದರ್ಭದಲ್ಲಿ ಇದಕ್ಕೆ 
ವ್ಯತಿರಿಕ್ತವಾಗಿ ಪಂಚಕ್ರೋಶ ಎಂಬುದು ಮೂಲತಃ ಮಳೂರು ಗ್ರಾಮದ ಹೆಸರುಗಳಲ್ಲಿ 
ಒಂದಾಗಿದೆ ಎಂದು ತಿಳಿದುಬಂದಿದೆ. ಈ ಗಾಮವು ಗಂಗರ ಕಾಲದಲ್ಲಿ ಶೈವ ಪಂಥದ 
ಪ್ರಮುಖ ಕೇಂದವಾಗಿತ್ತು ಇಲ್ಲಿರುವ ಪಂಚಲಿಂಗಗಳ ಅಥವಾ ಪಂಚ ಶಿವಾಲಯಗಳ 
ಹಿನ್ನೆಲೆಯಿಂದ ಮಳೂರಿಗೆ ಪ್ರಾಚೀನ ಕಾಲದಲ್ಲಿ ಪಂಚಕ್ರೋಶ ಎನ್ನುವ ಹೆಸರು ಬಂದಿದೆ 
ಎಂಬುದು ತಿಳಿದುಬಂದಿದೆ. ಮಳೂರು ಗ್ರಾಮಕ್ಕೆ ಸಮೀಪದಲ್ಲೇ ಇರುವ ಚನ್ನಪಟ್ಟಣ 
ಕಾಲಾಂತರದ ಪ್ರಮುಖ ಆಡಳಿತ ಕೇಂದವಾಗಿ ಗುರುತಿಸಿಕೊಂಡು ಮಳೂರಿಗಿಂತಲೂ ಹೆಚ್ಚು 
ಪ್ರಭಾವ ಪಡೆದುಕೊಂಡಿತು. ಇದರ ಪರಿಣಾಮದಿಂದ ಪಂಚಕ್ರೋಶ ಎಂಬ ಹೆಸರನ್ನು 
ಚನ್ನಪಟ್ಟಣಕ್ಕೆ ಸಮೀಕರಿಸಿ ಕರೆಯಲಾಗಿದೆ ಎಂಬುದನ್ನು ಸ್ಥಳನಾಮ ಅಧ್ಯಯನದ ಮೂಲಕ 
ಬೆಳಕಿಗೆ ತರಲಾಗಿದೆ. 


ಈ ತಾಲೂಕಿನ ಕೋಡಂಬಳ್ಳಿ ಬೆಟ್ಟದ ಸಾಲುಗಳಲ್ಲಿರುವ ವಾಡೇಮಲ್ಲೇಶ್ವರನ ಬೆಟ್ಟದ 
ವಾಡೇಮಲ್ಲೇಶ್ವರ ದೇವಾಲಯವು ಮೂಲತಃ ಜೈನ ನೆಲೆಯಾಗಿದ್ದು, ಕಾಲಾಂತರದಲ್ಲಿ ಶೈವ 
ದೇವಾಲಯವಾಗಿ ಪರಿವರ್ತಿತವಾಗಿರುವುದನ್ನು ಇದರ ದಾರದ ಲಲಾಟದಲ್ಲಿರುವ 
ಜಿನಬಿಂಬದ ಉಬ್ಬು ಕೆತ್ತನೆಯ ಆಧಾರದಿಂದ ಗುರುತಿಸಲಾಗಿದೆ. 

ಚನ್ನಪಟ್ಟಣ ತಾಲೂಕಿನಲ್ಲಿ ಹೊಯ್ದಳರ ಕಾಲಘಟ್ಟದಲ್ಲಿ ವೈಷ್ಣವ ಪಂಥದ ಪ್ರಭಾವ 
ಹೆಚ್ಚಾದ್ದರಿಂದ ಕೆಲವು ಶೈವ ದೇವಾಲಯಗಳು ವೈಷ್ಣವ ಪಂಥದ ದೇವಾಲಯಗಳಾಗಿ 


286 


೧೧. 


೧೨. 


೧೩. 


೧೪. 


೧೫. 


ಪರಿವರ್ತನೆಯಾಗಿವೆ. ಮಂಕುಂದ ಗಾಮಕ್ಕೆ ಸಮೀಪದಲ್ಲಿರುವ ಹುಲುವಾಡಿ ಬೆಟ್ಟದಲ್ಲಿನ ಶೈವ 
ದೇವಾಲಯವೊಂದು ತಿಮ್ಮಪ್ಪ ಎಂಬ ಹೆಸರಿನಲ್ಲಿ ವೈಷ್ಣವ ದೇವಾಲಯವಾಗಿ 
ಪರಿವರ್ತನೆಗೊಂಡಿರುವುದನ್ನು ಗುರುತಿಸಲಾಗಿದೆ. 


ವಿರುಪಾಕ್ಷಿಪುರ ಹೋಬಳಿ ವ್ಯಾಪ್ತಿಯಲ್ಲಿ ಹನಿಯೂರು ಪಕ್ಕದಲ್ಲಿ ಕಂಡುಬಂದಿರುವ ಪ್ರಾಚೀನ 
ಕಾಲದ ಜನವಸತಿ ನೆಲೆಯಲ್ಲಿ ಒಂದು ಕಾಲಭೈರವನ ಮೂರ್ತಿಶಿಲ್ಲವನ್ನು ಹಾಗೂ 
ಮಳೆದೊಡ್ಡಿಯಲ್ಲಿ ಒಂದು ರಾವಣೇಶ್ವರ ಮೂರ್ತಿಶಿಲ್ಲ, ಹುಲುವಾಡಿ ಬೆಟ್ಟದಲ್ಲಿ ಒಂದು ಲಿಂಗ 
ಮತ್ತು ವಿಷ್ಣುವಿನ ಮೂರ್ತಿಶಿಲ್ಲವನ್ನು ಬಿ.ವಿ.ಹಳ್ಳಿಯಲ್ಲಿ ಕಾಲಭೈರವನ ಮತ್ತು ಆಂಜನೇಯನ 
ಶಿಲ್ಲವನ್ನು ಹೊಸದಾಗಿ ಪತ್ತೆಹಚ್ಚಲಾಗಿದೆ. ಅಬ್ಬೂರಿನ ಪುರುಷೋತ್ತಮತೀರ್ಥರ ಗುಹೆಯಲ್ಲಿ 
ದೊರೆತಿರುವ ಧ್ಯಾನ ಮುದೆಯಲ್ಲಿರುವ ಆಂಜನೇಯನ ಶಿಲ್ಲವು ಈ ತಾಲೂಕಿನಲ್ಲೇ 
ಅಪರೂಪದ್ದಾಗಿದೆ. 

ವೀರಗಲ್ಲುಗಳು ಆಯಾ ಪ್ರದೇಶದ ಪ್ರಾಚೀನ ಕಾಲದ ಜನರ ವೀರತ್ವದ ಸಂಕೇತವಾಗಿವೆ. 
ಇಂತಹ ಅಂಶಗಳನ್ನು ಒಳಗೊಂಡಿರುವ ನೂರಾರು ವೀರಗಲ್ಲುಗಳು ಚನ್ನಪಟ್ಟಣ 


ತಾಲೂಕಿನಲ್ಲಿ ಕಂಡುಬಂದಿವೆ. ಅವುಗಳ ಅಧ್ಯಯನದ ಜೊತೆಗೆ ಕ್ಷೇತಕಾರ್ಯ ಸಂದರ್ಭದಲ್ಲಿ 
೨೫ ವೀರಗಲ್ಲುಗಳನ್ನು ಹೊಸದಾಗಿ ಪತ್ತೆಹಚ್ಚಲಾಗಿದೆ. 


ಗ್ರಾಮೀಣ ಪ್ರದೇಶವಾಗಿರುವ ಚನ್ನಪಟ್ಟಣ ತಾಲೂಕಿನಲ್ಲಿ ಗ್ರಾಮದೇವತೆಗಳ ಆರಾಧನೆ 
ಸಂಪ್ರದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಣುತ್ತೇವೆ. ನಂಬಿಕೆ, ರೂಢಿ, ಸಂಪ್ರದಾಯದ 
ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರುವ ವಿವಿಧ ಬಗೆಯ ಆಚರಣೆಗಳ ಕುರಿತ ವಿವರಗಳನ್ನು 


ಕ್ಷೇತ್ರಕಾರ್ಯ ಸಂದರ್ಭದಲ್ಲಿ ಸಂಗಹಿಸಿಕೊಳ್ಳಲಾಗಿದೆ. ಹೀಗೆ ಸಂಗಹಿಸಿಕೊಂಡಿರುವ 


ಮಾಹಿತಿಗಳ ಮೂಲಕ ಇಲ್ಲಿನ ಜನಸಂಸ್ಕೃಶಿಯ ಅಂಶಗಳನ್ನು ವಿಶ್ಲೇಷಿಸಲಾಗಿದೆ. 
ಗ್ರಾಮದೇವತೆಗಳ ಆರಾಧನೆಯನ್ನು ಚನ್ನಪಟ್ಟಣ ತಾಲೂಕಿನ ಪ್ರಶಿಯೊಂದು ಗ್ರಾಮದಲ್ಲೂ 
ಕಾಣಬಹುದಾಗಿದೆ. ಗ್ರಾಮದೇವತೆಗಳ ಕುರಿತು ಪ್ರಚಲಿತದಲ್ಲಿರುವ ಐತಿಹ್ಯಗಳ ಮಾಹಿತಿಯನ್ನು 
ಕ್ಷೇತಕಾರ್ಯದ ಸಂದರ್ಭದಲ್ಲಿ ವಕ್ಷಗಳ ಸಂದರ್ಶನದ ಮೂಲಕ ಸಂಗಹಿಸಿಕೊಳ್ಳಲಾಗಿದೆ. 
ಹೀಗೆ ಸಂಗಹಿಸಿಕೊಂಡ ಐತಿಹ್ಯಗಳನ್ನು ಐತಿಹಾಸಿಕ ಸಾಮಾಜಿಕ, ಧಾರ್ಮಿಕ ಹಾಗೂ 
ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಲಾಗಿದೆ. ಜೊತೆಗೆ ಈವರೆಗೆ ನಡೆದಿರುವ ಅಧ್ಯಯನಗಳಲ್ಲಿ 
ದಾಖಲಾಗಿರುವ ಕೆಲವು ಐತಿಹ್ಯಗಳ ವಿವರಗಳನ್ನು ಪ್ರಸ್ತುತ ಅಧ್ಯಯನದ ಮೂಲಕ 
ದಾಖಲಿಸಲಾಗಿದೆ. 


ಚನ್ನಪಟ್ಟಣ ತಾಲೂಕು ತನ್ನದೇ ಆದ ನೈಸರ್ಗಿಕ ಸಂಪನ್ಮೂಲಗಳಿಂದ ಕೂಡಿರುವ ಹೆಚ್ಚು 
ಬಯಲು ಪ್ರದೇಶವನ್ನು ಹೊಂದಿರುವುದು. ಈ ರೀತಿಯ ಅನುಕೂಲಕರವಾದ ಪರಿಸರವಿರುವ 


287 


೧೬, 


ಫ್ರಿ 


ಚನ್ನಪಟ್ಟಣ ಪ್ರದೇಶದ ಚಾರಿತ್ರಿಕ ಕಾಲಘಟ್ಟದಲ್ಲಿ ಒಂದು ಗಂಗವಾಡಿಯ ಸೀಗಲನಾಡು, 
ಕೆಳಲೆನಾಡು ಹಾಗೂ ಚಿಕ್ಕಗಂಗವಾಡಿ ಸ್ಥಳೀಯ ಆಡಳಿತ ವಿಭಾಗಗಳಲ್ಲಿ ರಾಜಕೀಯವಾಗಿ 
ಆಯಾಕಟ್ಟಿನ ನೆಲೆಯಾಗಿ ಗುರುತಿಸಿಕೊಂಡ ಗಂಗರ, ಚೋಳರ, ಹೊಯ್ದಳರ, ವಿಜಯನಗರ 
ಅರಸರ ಹಾಗೂ ಮೈಸೂರು ಒಡೆಯರ ಆಳ್ಗಿಕೆಗೆ ಒಳಪಟ್ಟು ಆಡಳಿತಾತ್ಮಕವಾಗಿ ಹೇಗೆ ಮಹತ್ವ 
ಪಡೆದುಕೊಂಡಿತ್ತು ಎಂಬುದನ್ನು ಲಭ್ಯವಿರುವ ಆಕರಗಳ ಸಹಾಯದಿಂದ ಚಾರಿತ್ರಿಕವಾಗಿ 


ವಿಶ್ಲೇಷಿಸಲಾಗಿದೆ. 


ಈ ತಾಲೂಕಿನಲ್ಲಿ ಮಾಧ್ವ ಪರಂಪರೆಯ ಪ್ರಮುಖ ಕೇಂದವಾಗಿ ಪ್ರಾಮುಖ್ಯತೆಯನ್ನು 
ಪಡೆದುಕೊಂಡಿರುವ ಅಬ್ಲೂರು ಮತ್ತು ಬ್ರಹ್ಮಣೀಪುರ ಗಾಮಗಳು ಶೀವೈಷ್ಣವ ಪಂಥಕ್ಕೆ 
ಸೇರಿರುವ ಕೆಲವು ಧಾರ್ಮಿಕ ಪ್ರವರ್ತಕರ ನೆಲೆಗಾಗಿ ಪ್ರಸಿದ್ದಿ ಪಡೆದುಕೊಂಡಿವೆ. 
ಪುರುಷೋತ್ತಮತೀರ್ಥರ ಶಿಷ್ಯರಾಗಿ ಬಹ್ಮಣ್ಯತೀರ್ಥರು ಅವರ ಶಿಷ್ಯರಾಗಿ ವ್ಯಾಸತೀರ್ಥರು, 
ಶ್ರೀಗುರು ರಾಘವೇಂದರು ಮೊದಲಾದ ಗುರುಪರಂಪರೆಯನ್ನು ಹೊಂದಿರುವ ಅಬ್ಲೂರು 
ಮಾಧ್ವ ಪಂಥದ ಪ್ರಭಾವದಿಂದ ಮುಂದೆ ವಿಜಯನಗರ ಅರಸರ ಕಾಲದಲ್ಲಿ ದಾಸ ಸಾಹಿತ್ಯದ 
ಪ್ರಚಾರಕ್ಕೆ ಹೇಗೆ ವೇದಿಕೆಯಾಗಿತ್ತು ಎಂಬುದನ್ನು ಶಾಸನ, ಐತಿಹ್ಯ ಮತ್ತು ಇಲ್ಲಿ 
ಗುರುಪರಂಪರೆಯ ಹಿನ್ನೆಲೆಯಲ್ಲಿ ವಿಶ್ಲೇಸಿಸಲಾಗಿದೆ. 


ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಪ್ರಭಾವ ಬೀರಿರುವ ಮಲೆಮಹದೇಶ್ವರ, ಮಂಟೇಸ್ಟಾಮಿ 
ಮತ್ತು ಸಿದ್ದಪ್ಪಾಜಿ ಪರಂಪರೆಯಂತೆ ಈ ತಾಲೂಕಿನಲ್ಲಿ ಚನ್ನಪ್ಪಸ್ವಾಮಿಯ ಪರಂಪರೆಯಿದೆ. 
ಮೂಲತಃ ತಳಸಮುದಾಯಕ್ಕೆ ಸೇರಿದವರಾದ ಚನ್ನಪ್ಪಸ್ತಾಮಿ ಅವರನ್ನು ಇಲ್ಲಿನ ಮೇಲ್ಪರ್ಗದ 
ಜನರು ಆರಾಧಿಸುವ ಅಪರೂಪದ ಸಂಪ್ರದಾಯವನ್ನು ಇಲ್ಲಿ ಕಾಣಬಹುದು. ತಳ 
ಸಮುದಾಯಕ್ಕೆ ಸೇರಿರುವ ಇವರು ಮಂಟೆಸ್ಟಾಮಿ, ಮಹದೇಶ್ವರರಂತೆ ತನ್ನ ಪವಾಡಗಳ 
ಮೂಲಕ ಜನರ ಭಾವನೆಯಲ್ಲಿ ದೇವರಾಗಿ ಪರಿಣಮಿಸಿ, ಆರಾಧನೆಯ ಹಿನ್ನೆಲೆಯಲ್ಲಿ 
ಹುಟ್ಟಿಕೊಂಡಿರುವ ಅವರ ಪರಂಪರೆಗೆ ಸಂಬಂಧಿಸಿದ ವಿಷಯವನ್ನು ಪುಸ್ತುತ ಅಧ್ಯಯನದಲ್ಲಿ 
ದಾಖಲಿಸಲಾಗಿದೆ. 


ಹೀಗೆ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ದಾಖಲಾಗದೆ ಬಿಟ್ಟುಹೋಗಿದ್ದ ಕೆಲವು 


ಜಾಗಗಳನ್ನು ಪ್ರಸ್ತುತ ಅಧ್ಯಯನದ ಫಲಿತಗಳ ಮೂಲಕ ಕಂಡುಕೊಂಡು ದಾಖಲಿಸುವ 
ಪ್ರಯತ್ನವನ್ನು ಮಾಡಲಾಗಿದೆ. 


288 


